ಮಾನವಿಕ ಕರ್ಣಾಟಕ 


ಸಂಪುಟ ೧" ಸಂಚಿಕೆ ೨ 


ಮೈಸೂ ರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೭೧ 


ಲೇಖಕರಿಗೆ ಸೂಚನೆಗಳು 


೧. ಮಾನವಿಕ ಶಾಸ್ತ್ರ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ 
ಅನುವಾದಿತ ಲೇಖನಗಳನ್ನು "ಮಾನವಿಕ ಕರ್ಣಾಟಕ 'ದಲ್ಲಿ ಪ್ರಕಟಸಲಾಗು *: 
ವುದು. ಲೇಖನ ಅನುವಾದವಾಗಿದ್ದರೆ ವರೂಲ ಲೇಖಕರ ಮತ್ತು ಲೇಖನದ ಹೆಸರು 3 
ಗಳನ್ನೂ ಲೇಖನದ ಆಕರವನ್ನೂ ಸೂಚಿಸಬೇಕಲ್ಲದೆ ಮೂಲ ಲೇಖಕರ ಅಥವಾ 
ಪ್ರಕಾಶಕರ ಸಮು ಒತಿಯನ್ನೂ ಲೇಖನದೊಂದಿಗೆ ಕಳಂಹಿಸಬೇಕು. | ಸ 


೨. ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರ ಸ 
ಬೇಕು; ಅಥವಾ ಟಿ ಪು "ಮಾಡಿರಬೇಕು. ಲೇಖಕರು ತಮ್ಮ ಲೇಖನದೊಂದಿಗೆ 
ತಮ್ಮ ಸಂಕ್ಷಿಪ್ತ, ಸಂಚಯವನ್ನು ಕಳುಹಿಸಿಕೊಡಬೇಕು. 

೩. ಲೇಖನಕ್ಕೆ ಆವಶ್ಯಕವಾದ ಚಿತ್ರಗಳಿದ್ದರೆ ಅವನ್ನು ಚಿತ್ರಕಾರರಿಂದ ತ 
ಇಂಡಿಯನ್‌ ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದು ಸಾಧ್ಯವಾಗದಿದ್ದಕೆ 
ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು; 
ಅವುಗಳಲ್ಲಿ ಬದಲಾವಣೆಗಳೇನಾದರೂ ಅವಶ್ಯವಿದ್ದರೆ ಅವನ್ನೂ ಸೂಚಿಸಬೇಕು. | 

೪, ಸ್ವೀಕೃತವಾಗದ ಲೇಖನಗಳನ್ನು ಹಿಂದಕ್ಕೆ -ಪಡೆಯಬಯಸುವನರು 
ಈ ಬಗ್ಗೆ ತಿಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಚೆ ಚೀ ಕಳುಹಿಸಿಕೊಡಬೇಕು. 


೫. ಅಚ್ಚಾ ದ ಲೇಖನದ ೨೫ ಪ ಶ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ ' 3 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದ ಕಿ ಮೊದಲೇ ತಿಳಿಸಬೇಕು. ಅದಕ್ಕೆ ' 
ತಗಲುವ ನೆಚ ವನ್ನು ಲೇಖಕರೇ ವಹಿಸಿ ಕೊಳ್ಳ ಬೇಕು. 


೬. ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕ 
ರಿಂದ ಬರುವ ವಿಚಾರ ಪ್ರಚೋಧಕತೌದ ॥ ಪತ್ರಗಳಿಗೆ ಸ್ವಾಗತವುಂಟು. ಇವು . 
ಗಳನ್ನು ಪ್ರುಕಟಸುವ, ಬಿಡುವ ಅಥವಾ ಸೂಕ್ತ ಬದಲಾವಣೆ ಮಾಡುವ 
ಸ್ವಾತಂತ್ರ್ಯ ಸಂಪಾದಕರಿಗೆ ಸೇರಿದೆ. f 

೭. ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ 1 
ಪುಸ್ತಕಗಳನ್ನು ವಿಮರ್ಶೆಗಾಗಿ ಕಳುಹಿಸ ಬಯಸುವವರು ಅವುಗಳ ಎರಡು 
ಪ್ರತಿ ಕಳುಹಿಸಿಕೊಡಬೇಕು. 


೮. ಲೇಖನಗಳನ್ನೂ ಬ್ಯ ಪುಸ್ತಕಗಳನ್ನೂ ಕಳುಹಿಸುವವರು. ಸಾ 
ಸಂಪಾದಕರು, ಮಾನನಿಕ ಕರ್ಣಾಟಕ, ಪ್ರಸಾರಾಂಗ, ಮಾನಸ ಗಂಗೋತ್ರಿ, ಚ 
ಮೈಸೂರು-೬ ಎಂಬ ವಿಳಾಸಕ್ಕೆ ಕಳುಹಿಸ ಚಿ. 


ಮಾನವಿಕ ಕರ್ಣಾಟಕ 


ಸಂಪುಟಿ ೧ ಸಂಚಿಕೆ ೨ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೭೧ 


MANAVIKA KARNATAKA, Kannada quarterly of the University 
of Mysore. Volume 1, Number 2, February 1971. Edited by 11, 5, 
Krishnaswamy Iyengar and Dr. A. V. Narasimha Murthy. 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಹಾ. ಮಾ. ನಾಯಕ 


ಸಂಪಾದಕರು 
ಎಚ್‌. ಎಸ್‌. ಕೃಷ್ಣಸ್ವಾಮಿ ಅಯ್ಯಂಗಾರ್‌ 
ಡಾ. ಎ. ವಿ. ನರಸಿಂಹಮೂರ್ತಿ 


ಪ್ರಕಾಶಕರು 
ಡಾ. ಪ್ರಭುಶಂಕರ 
ಡೈರೆಕ್ಟರ್‌ ಪ್ರಸಾರಾಂಗ್ಕ ಮೈಸೂರು ವಿಶ್ವವಿದ್ಯಾನಿಲಯ 


ಮುದ್ರಕರು 
ಎಚ್‌. ನರಸಣ 
ಡೆಪ್ಯೂಟಿ ಡೈರೆಕ್ಟರ್‌ ಮೈ ಸೂರು ವಿಶ ಚ ಯ ಮುದ ಯ 
ಬಸಿ ಶ್ಯ ವಿದ್ಯಾನಿಲ ಮುದ್ರಣಾಲ 


ನಿಷಯಸೂಚಿ 


ಪುಟ 
ಪಾಲ್‌ ಎ. ಸಾ ) ಮ್ಮುಯೆಲ್‌ಸನ್‌ ..... ಎಂ. ಮಾದಯ್ಯ ೧ 
ಸಮಾಜ ವಿಜಾ ್ಲ ನಗಳ ಸ್ನ [ರೂಪ ಮತ್ತು 
ಪ್ರಾ ಮುಖ್ಯ ಬಿ ಕೃಷ್ಣನ್‌ ೧೧ 
ನಗಿರೆಯ ಇಮ್ಮಡಿ ದೇವರಾಜ ಒಡೆಯರ 
ತಾಮ್ರಶಾಸನ .. ಬಾರಾ ಗೋಪಾಲ ೧೭ 
ಭಾರತದ ಕೈಗಾರಿಕೆಯಲ್ಲಿ ವೆಚ್ಚ ನಿರ್ಣಯ 
ಲೆಕ್ಕಶೋಧನೆ ..... ಸಿ, ಎಂ. ಮುನಿರಾಮಪ್ಪ ೨೭ 
ಗ್ರಂಥಾಲಯ ಶಾಸ್ತ್ರದ ವ್ಯಾಪ್ತಿ ಜಟ ಟಿವಿ, ಸುಬ್ರಹ್ಮಣ್ಯಂ ರ್ನ್ನಿ 
ಅಯ್ಯಾವೊಳೆಯ ಐನೂರ್ವರು ..... ಜಿ. ಅರ್‌, ರಂಗಸ್ವಾಮಯ್ಯ ತ್ಲ 
ಮೈಸೂರು ರಾಜ್ಯದ ಸರ್ಕಾರಿ ಕೈಗಾರಿಕೆ 
ಗಳು Pr ಜಿ. ರಾಮಕೃಷ್ಣ ೫೭ 
ಏಷ್ಯ ದ ಅಭಿವೃ ದ್ಧಿ ಬ್ಯಾ ಕು ಜಸು ಷನ್‌, ಪ್ರಭುಸ್ವಾಮಿ ೬೭ 
ನಾಟ್ಯ ಶಾಸ್ತ್ರ ಹಾಗೂ ಸಂಸ್ಕ ತೆ ನಾಟಕಗಳು... ಕುಕ್ಕಿಲ ಕೃಷ್ಣಭಟ್ಟ ೮೫ 
ಭಾರತೀಯ ತತ್ತ್ವಶಾಸ್ತ್ರ ಚುಕ್ತ ದೇವರು .... ಶ್ರೀನಿವಾಸರಾವ್‌. ೧೦೯ 
ಜಾನ್‌ ಆನೋಸ್‌ ಕೊಮೀನಿಯಸ್‌ .... ಡಿ. ಎನ್‌. ಸೀತಾರಾಮಯ್ಯ ೧೩೧ 
ದಕ್ಷಿಣ ಕನ್ನಡದ ಗಣೇಶಬಿಂಬಗಳು ೨... ಹಿ ಗುರುರಾಜ ಭಟ್‌ ೧೩೫ 
ವಸ್ತುಕೋಶ ೧೪೯ 
ದೀನಾರ್‌ ಅಪವರೌಲ್ಯ ; ಭಾರತದಲ್ಲಿ ಬೃಹತ್‌ ಉದ್ಯಮ ಸಂಸ್ಥೆ ಗಳು-.ಸಿ, 
ಕೆಆರ್‌. ; ಲೋಕಸಭೆ ವಿಧಾನಸಭೆಗಳ ವಿಸರ್ಜನಾಧಿಕಾರ--ಎಚ್‌, 
ಎಿಸ್‌,ಕೆ,; ವಿಜಯನಗರ ವಿಚಾರಗೋಷ್ಠಿ; ಹೊಯ್ಸಳ ವಿಚಾರ 
ಗೋಷ್ಕಿ-- ಎ.ವಿ. ಎನ್‌. 
ಪುಸ್ತಕಲೋಕ ೧೫೬ 
ಸಮಾಜಶಾಸ್ತ್ರ ಪರಿಚಯ- ಎಚ್‌, ಎಂ, ಸದಾಶಿನಯ್ಯ ; ವಿಜಯನಗರದ 
ನಿರ್ಣಾಯಕ ಯುದ್ಧ —ಕೊ. ವ್ಯಾ. ಧೆ, ಃ ತರ್ಕಶಾಸ್ತ್ರ ಪರಿಚಯ 
ಶ್ರಿ ನಿವಾಸರಾನ್‌ ; "ಹಿಂದೂ ನಿವಾ ; ಹಿಂದೂ `ತ್ತಸಿ ಸಕಾರ - 
ತ್ಸಂತಜಿ 
ಸಂಪಾದಕೀಯ ೧೬೩ 


೨ ಮಾನನಿಕ ಕರ್ಣಾಟಕ 


ಸೇರಿರಲಿ ಅವರು ಈ ಬಹುಮಾನ ಪಡೆಯಲರ್ಹರು. ಪ್ರತಿ ವರ್ಷ ಡಿಸೆಂಬರ್‌ 
೧೦ನೆಯ ತಾರೀಖು (ಆಲ್‌ಫ್ರೆಡ್‌ ಬರ್‌ರ್ನಾಡ್‌ ನೊಬೆಲ್‌ ಕಾಲವಾದ ದಿನ) 
ಬಹುಮಾನ ವಿತರಣೆ ಮಾಡಲಾಗುತ್ತದೆ. ಶಾಂತಿ ಪ್ರತಿಪಾದನೆಗಾಗಿ ಕೊಡುವ 
ಬಹುಮಾನವನ್ನು ಆಸ್ಲೋ ನಗರದಲ್ಲೂ ವಿಜ್ಞಾನಿಗಳಿಗೆ ಕೊಡುವ ಬಹುಮಾನ 
ವನ್ನು ಸ್ಟಾಕ್‌ಹೋಂನಲ್ಲೂ ವಿತರಣೆ ಮಾಡಲಾಗುತ್ತದೆ. ೧೯೦೧ರಿಂದ ಈ 


ಬಹುಮಾನ ಕೊಡಲಾಗುತ್ತಿದೆ. ಕೆಲವು ಸಂದರ್ಭಗಳಲ್ಲಿ ಬಹುಮಾನವನ್ನು 


ಸಂಸ್ಥೆಗಳಿಗೆ ಕೊಡಲಾಗಿದೆ. ಒಂದೇ ಬಹುಮಾನವನ್ನು ಇಬ್ಬರು ವಿಜ್ಞಾ ನಿಗಳಿಗೆ ' 
ಹಿ ಸ ' 


ಒಟ್ಟಾಗಿ ಕೊಡಲಾಗಿದೆ. 
೧೯೬೯ರ ವರೆಗೆ ಸಮಾಜಶಾಸ್ತ್ರಗಳಿಗೆ ನೊಬೆಲ್‌ ಬಹುಮಾನ ಕೊಡುತ್ತಿರ 

ಲ್ಲಿಲ್ಲ. ಸಮಾಜಶಾಸ್ತ್ರಗಳಲ್ಲಿ ಮಾಡಿದ ಪರಿಶೋಧನೆ ಭೌತ ವಿಜ್ಞಾನಗಳಲ್ಲಿ ಅಥವಾ 
ಪ್ರಕೃತಿ ವಿಜ್ಞಾನಗಳಲ್ಲಿ ಮಾಡುವ ಪರಿಶೋಧನೆಗೆ ಸಮನಾಗಿರುವುದಿಲ್ಲ ಮತ್ತು 
ಮಾನವನ ಜ್ಞಾ ನಭಿವೃದ್ಧಿಗೆ ಸರಿಸಮಾನವಾದ ಹೊಸ ವಿಷಯಗಳನ್ನು ಸಮಾಜ 
ಶಾಸ್ತ್ರಗಳು ಒದಗಿಸಲಾರವು ಎಂಬ ಭಾವನೆ ಇದುವರೆಗಿತ್ತು. ಆದರೆ ಕಳೆದ ೪೦ 
ವರ್ಷಗಳಿಂದ (೧೯೩೦ರಿಂದ) ಅರ್ಥಶಾಸ್ತ್ರದಲ್ಲಿ ಬೆಳದು ಬಂದಿರುವ ಸಂಶೋಧನ 
ರೀತಿಯನ್ನು ಮತ್ತು ಅದರಿಂದ ಉಂಟಾಗುವ ಪ್ರಯೋಜನವನ್ನು ಗಣನೆಗೆ 
ತೆಗೆದುಕೊಂಡು ನೊಬಲ್‌ ಪಾರಿತೋಷಕ ಸಮಿತಿಯವರು ಅರ್ಥಶಾಸ್ತ್ರ ಜ್ಞರಿಗೂ 
ಬಹುಮಾನ ಕೊಡಲು ತೀರ್ಮಾನಿಸಿದರು. ಸಮಾಜಶಾಸ್ರ್ರಗಳ ಪೈಕಿ ಇಂಥ ದೊಡ್ಡ 
ಗೌರವಸ್ಥಾನವನ್ನು ಮೊಟ್ಟಮೊದಲಿಗೆ ಪಡೆದದ್ದು ಅರ್ಥಶಾಸ್ತ್ರ. ಸ್ವೀಡನ್‌ದೇಶದ 
ಕೇಂದ್ರ ಬ್ಯಾಂಕಾದ ಬ್ಯಾಂಕ್‌ ಆಫ್‌ ಸ್ವೀಡನ್‌ ತನ್ನ ೩೦೦ನೆಯ ವಾರ್ಹಿಕೋತ್ಸವ 
ವನ್ನು ಆಚರಿಸಿದಾಗ ಅದರ ಸವಿನೆನನಿಗಾಗಿ ಒಂದು ಕೊಡುಗೆಯನ್ನು ನೊಬೆಲ್‌ 
ಪಾರಿತೋಷಕ ಸಮಿತತಿಯವರಿಗೆ ಕೊಟ್ಟಿತು. ಆರ್ಥಶಾಸ್ತ್ರದಲ್ಲಿ ಅತ್ಯಂತ ಪ್ರತಿಭೆ 
ಯನ್ನು ತೋರಿಸಿದವರಿಗೆ ಆ ಕೊಡುಗೆಯನ್ನು ಉಪಯೋಗಿಸಿಕೊಂಡು ನೊಬೆಲ್‌ 
ಪ್ರಶಸ್ತಿ ಕೊಡಬೇಕೆಂದು ಸ್ವೀಡನ್‌ ದೇಶದ ಕೇಂದ್ರ ಬ್ಯಾಂಕು ನೊಬೆಲ್‌ ಪಾರಿ 
ತೋಷಕ ಸಮಿತಿಯವರಿಗೆ ಸೂಚಿಸಿತು. ಅದರ ಪ್ರಕಾರ ಮೊದಲ ಬಾರಿಗೆರ್ಗರ೯ರಲಿ 
ಪ್ರಶಸ್ತಿ SR ಒಳಗೊಂಡಿರುತ್ತದೆ. ಅದರ ಪ್ರಕಾರ ೭೨,೭೦೦ 
ಅಮೆರಿಕನ್‌ ಡಾಲರುಗಳ ಮೊತ್ತದ ಹಣವನ್ನು (೫,೪೫,೨೫೦ ರೂಪಾಯಿಗಳು) 
ನಾರ್ವೆಯ ರ್ಯಾಗ್‌ನರ್‌ ನಿಷ್‌ ಮತ್ತು ಹಾಲೆಂಡಿನ ಜಾನ್‌ ಓನ್‌ಬರ್ಗನ್‌ಗಳಿಗೆ 
ಸಮನಾಗಿ ಕೊಡಲಾಯಿತು. 
ಸಜ es: ಮತ್ತು ಜಾನ್‌ ಔನ್‌ಬರ್ಗನ್‌ಗಳು ಅರ್ಥಮಾಪ 
Ne bp ಇನಾಮಿಬ್ರಿಕ್ಸ್‌) ಮತ್ತು ಗಣಿತ ಶಾಸ್ತ್ರವನ್ನು ಅರ್ಥ 

ಅ ಡಿಸಿಕೊಂಡು ಅರ್ಥಶಾಸ್ತ್ರದ ಮಾದರಿಗಳನ್ನು (ಎಕನಾ 


| 
4 
| 
| 
| 
' 
| 
| 


ಪಾಲ್‌ ಎ. ಸ್ಥಾಮ್ಯು ಯೆಲ್‌ಸನ್‌ ೩ 


ಮಿಕ್ಸ್‌ ಮಾಡೆಲ್ಸ್‌) ರೂಪಿಸುವುದರಲ್ಲಿ ಬಹಳವಾಗಿ ಶ್ರಮಿಸಿದ್ದಾರೆ. ಅರ್ಥಶಾಸ್ತ್ರದ 
ಸೂತ್ರಗಳು, ಸಿದ್ಧಾಂತಗಳು ಮತ್ತು ಅವುಗಳ ಅನ್ಯೋನ್ಯ ಸಂಬಂಧಗಳನ್ನು 
ಗಣಿತೋಕ್ತಿಗಳ ರೂಪದಲ್ಲಿ ನಿರೂಪಿಸಿ ಈ ಉಕ್ತಿಗಳನ್ನು ಪ್ರತ್ಯಕ್ಷ ಸನ್ನಿವೇಶದಲ್ಲಿ 
ಪರೀಕ್ಷಿಸಿ ಅರ್ಥಶಾಸ್ತ್ರದ ತತ್ತ್ವಗಳನ್ನು ಬೆಳೆಸುವುದಕ್ಕೆ ಅರ್ಥಮಾಪನಶಾಸ್ತ್ರ 
ಪ್ರಯೋಜನಕಾರಿಯಾಗಿರುವುದರಿಂದ ಇಂದು ಅರ್ಥಶಾಸ್ತ್ರದಲ್ಲಿ ಅರ್ಥಮಾಪನ 
ಶಾಸ್ತ್ರ ವಿಶಿಷ್ಟಸ್ಥಾನ ಪಡೆದಿದೆ. ಇಂಥ ಪ್ರಮುಖ ಶಾಸ್ತ್ರವನ್ನು ರೂಪಗೊಳಿಸು 
ವುದರಲ್ಲಿ ರ್ಯಾಗನರ್‌ ಬ್ರಷ್‌ ಮತ್ತು ಔಟನ್‌ಬರ್ಗನ್‌ಗಳು ತಮ್ಮ ಪ್ರತಿಭೆ 
ತೋರಿಸಿದ್ದಾರೆ. 
ಬಹಳ ಕಾಲದಿಂದಲೂ ಆರ್ಥಿಕ ಕ್ಷೇತ್ರದಲ್ಲಿ ಉಂಟಾಗುತಿದ್ದ ಘಟನೆಗಳ 
ವಿಷಯವಾಗಿಯೂ ಅವುಗಳ ಸಾಪೇಕ್ಷ, ಪರಿಣಾಮಗಳನ್ನು ಕುರಿತೂ ಅರ್ಥ 
ಶಾಸ್ತ್ರಜ್ಞರು ಯುಕ್ತ ವಿವರಣೆ ಕೊಡುತ್ತಿದ್ದರು. ಆದರೆ ಆ ವಿವರಣೆಗಳನ್ನು ಕೊಡು 
' ವಾಗ ಅವರು ಕೆಲವು ಪರಿಕಲ್ಪನೆಗಳನ್ನು ಮಾಡಿಕೊಳ್ಳುತ್ತಿದ್ದರು. ಲೆಕ್ಕಹಾಕಿ 
ಆರ್ಥಿಕ ಪರಿಣಾಮಗಳನ್ನು ಸ್ಫುಟವಾಗಿ ತಿಳಿಸಲಾಗುತ್ತಿರಲಿಲ್ಲ. ಆದ್ದರಿಂದ ಆರ್ಥಿಕ 
ವ್ಯವಸ್ಥೆ ಯಲ್ಲಿ ಪ್ರತ್ಯಕ್ಷವಾಗಿರುತ್ತಿದ್ದ ಅಂಶಗಳು ಅನೇಕ ಸಾರಿ ಅರ್ಥಶಾಸ್ತ್ರಜ್ಞರು 
ಇತ್ತಿದ್ದ ವಿವರಣೆಗೆ ವಿರುದ್ಧವಾಗಿರುತ್ತಿದ್ದುವು. ಒಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ 
ಯಾವ ಆರ್ಥಿಕ ತತ್ತ್ವಗಳು ಮತ್ತು ನಿಯಮಗಳು ಸಾಧು ಅಥವಾ ಅನ್ವಯಾರ್ಹ 
ಎಂಬುದನ್ನು ಪ್ರಯೋಗಸಿದ್ಧ ರೀತಿಯಲ್ಲಿ ತಾಳೆ ನೋಡಿ ತನಿಖೆ ನಡೆಸಿದ ಹೊರತು 
ಸರಿಯಾದ ಆರ್ಥಿಕ ನೀತಿ ರೂಪಿಸಲು ಆಗುತ್ತಿರಲಿಲ್ಲ. ಈ ಅಗತ್ಯವನ್ನು ಪೂರ್ತಿ 
ಮಾಡುವ ಉದ್ದೇಶದಿಂದ ಅರ್ಥಮಾಪನಶಾಸ್ತ್ರವನ್ನು ಟಔನ್‌ಬರ್ಗನ್‌ ಮತ್ತು 
ರ್ಯಾಗ್‌ನರ್‌ ಫ್ರಿಷ್‌ ಬೆಳೆಸಿದರು. ಆರ್ಥಿಕ ಚರಗಳ ಎಲ್ಲ ವಿಧವಾದ ಸಂಬಂಧ 
ಗಳನ್ನೂ ಪರಿಮಾಣೀಕರಿಸಿದ ಅನಂತರವೇ ದೊರೆಯುವ ಜ್ಞಾನವನ್ನು ಆರ್ಥಿಕ 
ಧೋರಣೆಗೆ ಮಾರ್ಗದರ್ಶಕವಾಗಿ ಬಳಸಲು ಸಾಧ್ಯ ಎಂಬುದನ್ನು ಅರ್ಥಮಾಪನ 
ಶಾಸ್ತ್ರದ ಮೂಲಕ ತೋರಿಸಿಕೊಟ್ಟರು. ಇಂಥ ಮಹೆತ್‌ಸಾಧನೆಗಾಗಿ ಇವರಿಬ್ಬರಿಗೆ 
ನೊಬೆಲ್‌ ಪ್ರಶಸ್ತಿ ದೊರೆಯಿತು.! 
೧೯೬೯ರಲ್ಲಿ ಇವರಿಬ್ಬರಿಗೆ ಪ್ರಶಸ್ತಿ ದೊರೆತಾಗ, _ ಸಾಮ್ಯುಯೆಲ್‌ಸನ್‌ ಈ 
ರೀತಿ ತಮ್ಮ ಸಂತಸ ಸೂಚಿಸಿದರು : “ ಆಸ್ಲೋ ವಿಶ್ವವಿದ್ಯಾನಿಲಯದ ರ್ಯಾಗ್‌ನರ್‌- 
ಫ್ರಿಷ್‌ ಮತ್ತು ಹಾಲೆಂಡಿನ ಅರ್ಥಶಾಸ್ತ್ರ ಪ್ರೌಢಶಾಲೆಯ ಜಾನ್‌ ಓನ್‌ ಬರ್ಗನ್‌ 
ಗಳನ್ನು ನೊಬೆಲ್‌ ಪ್ರಶಸ್ತಿಗೆ ಅರ್ಹರೆಂದು ಆರಿಸುವುದರ ಮೂಲಕ ಸ್ವೀಡನ್‌ 
ದೇಶದ ವಿಜ್ಲಾನಿಗಳ ಸಭೆ ತನ್ನ ಕಾರ್ಯವನ್ನು ಒಳ್ಳೆಯ ಮಧುರ ವಾತಾವರಣದಲ್ಲಿ 
ಆರಂಭಿಸಿದೆ. ಈ ಇಬ್ಬರು ಅರ್ಥಮಾಪನಶಾಸ್ತ್ರಜ್ಞರನ್ನು ಗೌರವಿಸುವುದರ 


೩441/76 official Announcement of the Royal Academy of 
Sciences ”, The Swedish Journal of Economics, Dec. 1966, p. 300 


ಸ ಮಾನವಿಕ ಕರ್ಣಾಟಕ 


ಮೂಲಕ ಪ್ರಪಂಚದ ಆದ್ಯಂತ ಅರ್ಥಶಾಸ್ತ್ರದ ಮಹತ್ವವನ್ನು ಎತ್ತಿ ಹಿಡಿಯಲಾಗಿದೆ. 
ಗಣಿತಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರಗಳು ಎಷ್ಟರ ಮಟ್ಟಿಗೆ ಅರ್ಥಶಾಸ್ತ್ರದೊಡನೆ 
ಅಳವಡಿಸಲ್ಪಟ್ಟು ಅರ್ಥಶಾಸ್ತ್ರದ ಬೆಳೆವಣಿಗೆಗೆ ಕಾರಣವಾಗಿವೆ ಎಂಬುದರ ವಿಷಯ 
ದಲ್ಲಿ ಅರ್ಥಶಾಸ್ತ್ರಜ್ಞರುಗಳ ಗಮನ ಸೆಳೆದಿದೆ. ಭ್ರಿಷ್‌ ಮತ್ತು ಟಔನ್‌ಬರ್ಗನ್‌ಗಳು 
ಆಧುನಿಕ ಅರ್ಥಶಾಸ್ತ್ರದ ಮೂಲಕರ್ತರಾಗಿದ್ದಾರೆ. ಈ ಇಬ್ಬರು ಅಸಾಧಾರಣ 
ಪ್ರತಿಭಾವಂತ ಅರ್ಥಶಾಸ್ತ್ರಜ್ಞರಿಗೆ ಇಂಥ ಪ್ರಶಸ್ತಿ ದೊರೆತಿದ್ದ ಕ್ಯಾಗಿ ಜಗತ್ತಿನ ಎಲ್ಲ 
ಕಡೆ ಇರುವ ಅರ್ಥಶಾಸ್ತ್ರಜ್ಞರು ಮೆಚ್ಚಿಗೆ ಸೂಚಿಸಿದ್ದಾರೆ.” 

ಮೇಲ್ವಂಡ ಹೇಳಿಕೆ ಬಹುಮಟ್ಟಿಗೆ ಸ್ಯಾಮ್ಯುಯೆಲ್‌ಸನ್ನರಿಗೂ ಅನ್ವಯ 
ವಾಗುತ್ತದೆ. ಆಕ್ಟೋಬರ್‌ ೨೬, ೧೯೭೦ರಂದು ಸ್ವೀಡನ್‌ ದೇಶದ ವಿಜ್ಞಾನಿಗಳ ಸಭೆ 


ಸ್ಯಾಮ್ಯುಯೆಲ್‌ಸನ್ನರಿಗೆ ನೊಬೆಲ್‌. ಪ್ರಶಸ್ತಿ ಕೊಡಲಾಗಿದೆಯೆಂಬುದನ್ನು ' 


ಪ್ರಕಟಿಸುತ್ತ ಈ ರೀತಿ ಹೇಳಿದೆ: “ಆರ್ಥಿಕ ತತ್ತ್ವಗಳನ್ನು ಬೆಳೆಸುವಾಗ 
ಶಾಸ್ತ್ರೀಯ ರೀತಿಯ ವಿಶ್ಲೇಷಣೆಯನ್ನು ಉಪಯೋಗಿಸುವ ವಿಧಾನವನ್ನು ಅರ್ಥ 
ಶಾಸ್ತ್ರದಲ್ಲಿ ಅಳವಡಿಸುವುದರಲ್ಲಿ ೫೫ ವರ್ಷದ ಪ್ರಾಧ್ಯಾಪಕ ಸ್ಯಾಮ್ಯುಯೆಲ್‌ಸನ್‌ 
ರವರು ಉಳಿದ ಎಲ್ಲ ಅರ್ಥಶಾಸ್ತ್ರಜ್ಞರಿಗಿಂತ ಬಹಳ ಪ್ರತಿಭೆ ತೋರಿಸಿದ್ದಾರೆ.”3 

ಸ್ಯಾಮ್ಯುಯಲ್‌ಸನ್ನರ ವಿಷಯದಲ್ಲಿ ವಿಮರ್ಶಾತ್ಮಕ ಭಾವನೆ ಹೊಂದಿರುವ 
ಷಿಕಾಗೋ ವಿಶ್ವವಿದ್ಯಾನಿಲಯದ ಸುಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಮಿಲ್ಬನ್‌ 
ವ್ರೀಡ್‌ಮನ್‌ ಸ್ಯಾಮ್ಯುಯೆಲ್‌ಸನ್ನರಿಗೆ ನೊಬೆಲ್‌ ಪ್ರಶಸ್ತಿ ದೊರೆತಾಗ ಹೀಗೆ ಹೇಳಿ 
ದ್ದಾರೆ: “ ಅನೇಕ ವರ್ಷಗಳ ಕಾಲ ಮಾಡಿದ ವೈಜ್ಞಾನಿಕರೀತಿಯ ಕೆಲಸಕ್ಕಾಗಿ 
ಸ್ಯಾಮ್ಯುಯೆಲ್‌ಸನ್ನರಿಗೆ ಅರ್ಹ ಪ್ರಶಸ್ತಿದೊರಕಿದೆ.?* 


ಜೀವನ ಚರಿತ್ರೆ 


ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿರುವ ಇಂಡಿಯಾನ ರಾಜ್ಯದ ಗೇರಿ 
ಪಟ್ಟಣದಲ್ಲಿ ೧೯೧೫ರ ಮೇ ೧೫ ರಂದು ಸ್ಯಾಮ್ಯುಯೆಲ್‌ಸನ್‌ ಜನಿಸಿದರು. 
೧೯೩೫ರಲ್ಲಿ ಸಿಕಾಗೋ ವಿಶ್ವವಿದ್ಯಾನಿಲಯದ ಬಿ, ಎ. ಪದವೀಧರರಾದರು. ಅನಂತರ 
ಹಾರ್ವರ್ಡ್‌ ವಿಶ್ವವಿದ್ಯಾನಿಲಯ ಸೇರಿದರು. ೧೯೩೬ರಲ್ಲಿ ಅರ್ಥಶಾಸ್ತ್ರದಲ್ಲಿ ಎಂ. ಎ. 
ಪದವಿಯನ್ನೂ ೧೯೪೧ರಲ್ಲಿ ಹಿಎಚ್‌.ಡಿ. ಪದವಿಯನ್ನೂ ಹಾರ್ವರ್ಡ್‌ ವಿಶ್ವ 
ವಿದ್ಯಾನಿಲಯದಿಂದ ಪಡೆದರು. ವಿದ್ಯಾರ್ಥಿ ದೆಶೆಯಲ್ಲಿ ಅವರು ತೋರಿದ ಪ್ರತಿಭೆಗಾಗಿ 
೧೯೪೧ರಲ್ಲಿ ಹಾರ್ವರ್ಡ್‌ ವಿಶ್ವವಿದ್ಯಾನಿಲಯದ ಡೇವಿಡ್‌ ಎ. ವೆಲ್ಸ್‌ ಬಹುಮಾನ 


* Samuelson, Paul ಗ, “Two Remarkable 7100 '', News 


Week, November 17, 1969, p.44 
* Economic 7, 17165,'' October 1970, 73 
4 ೩ ತ 
Friedman, Milton, News Week, November 9, 1970, ರತ 


ಪಾಲ್‌ ಎ. ಸ್ಕ್ಯಾಮ್ಯುಯೆಲ್‌ಸನ್‌ ೫ 


ಪಡೆದರು. “ ಅರ್ಥಶಾಸ್ತ್ರ ವಿಶ್ಲೇಷಣೆಯ ತಳಸದಿಗಳು” (ಫೌಂಡೇಷನ್ಸ್‌ ಆಫ್‌ 
ಎಕನಾಮಿಕ್‌ ಅನಾಲಿಸಿಸ್‌) ಎಂಬ ಪ್ರಬಂಧವನ್ನು ಅವರ ಪಿಎಚ್‌.ಡಿ. 
ಪರೀಕ್ಷೆಯ ಅಂಗವಾಗಿ ಬರೆದರು. ಅನಂತರ ಅದನ್ನೇ ಪುಸ್ತಕದ ರೂಪದಲ್ಲಿ ಪ್ರಕಟ 
ಸಿದರು. ಇಂದಿಗೂ ಆ ಪುಸ್ತಕವನ್ನು ಅರ್ಥಮಾಡಿಕೊಳ್ಳ ಬಲ್ಲಂಥ ಅರ್ಥಶಾಸ್ತ್ರಜ್ಞರು 
ಕೇವಲ ಕೆಲವರೇ ಇರುವರೆನ್ನಬಹುದು. ಅನೇಕ ನಿಶ್ಚವಿದ್ಯಾನಿಲಯಗಳು 
ಅವರನ್ನು ಗೌರವಿಸಿವೆ. ೧೯೬೧ರಲ್ಲಿ ಓಬರ್ಲಿನ್‌ ಕಾಲೇಜು ಮತ್ತು ಷಿಕಾಗೋ 
ವಿಶ್ವವಿದ್ಯಾನಿಲಯ, ೧೯೬೨ರಲ್ಲಿ ರಿಸನ್‌ ಕಾಲೇಜು, ೧೯೬೪ರಲ್ಲಿ ಬಾಸ್ಟನ್‌ 
ಕಾಲೇಜು, ೧೯೬೬ರಲ್ಲಿ ಪೂರ್ವ ಆಂಗ್ಲಿಯ ವಿಶ್ವವಿದ್ಯಾನಿಲಯ ಮತ್ತು ಇಂಡಿಯಾನ 
ವಿಶ ವಿದ್ಯಾನಿಲಯ ಮತ್ತು ೧೯೬೭ರಲ್ಲಿ ಮಿಷಿಗನ್‌ ವಿಶ್ವವಿದ್ಯಾನಿಲಯ ಇವರಿಗೆ 
ಗೌರವ ಡಾಕ್ಟರೇಟ್‌ ನೀಡಿದುವು. 

ತಣ ಬಾ ತ್ತ ನಿಶ್ಚನಿಖ್ಯಾತ ಸಂಸ್ಥೆಯಾದ ಮ್ಯಾಸ 
ಚುಸೆಟ್ಸ್‌ ತಾಂತ್ರಿಕಸಂಸ್ಥೆಯಲ್ಲಿ (ಎಂ.ಐ.ಓ.) ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ 
ದ್ದಾರೆ. ದಬ್ಬೆ ಸ ಅನೇಕ ಸಂಸ್ಥೆಗಳಿಗೆ ಸ ಸಲಹೆಗಾರರಾಗಿದ್ದಾರೆ. ಸರ್ಕಾರ 
ದಿಂದ ನೇಮಿತವಾದ ಅನೇಕ ಸಮಿತಿಗಳ ಸದಸ್ಯರಾಗಿದ್ದಾರೆ. ೧೯೪೧-೪೩ರಲ್ಲಿ 
ಅಮೆರಿಕದ ರಾಷ್ಟ್ರೀಯ ಸಂಪನ್ಮೂಲಗಳ ಯೋಜನಾಸಮಿತಿಗೆ, ೧೯೪೫ರಲ್ಲಿ 
ಯುದ್ಧ ಸಾಮಗ್ರಿಗಳ ಉತ್ಪಾದನ ಸಮಿತಿಗೆ ಮತ್ತು ೧೯೪೫-೫೩ರಲ್ಲಿ ಅಮೆರಿಕದ 
ಖಜಾನೆಗೆ ಸಲಹೆಗಾರರಾಗಿ ಸೇನೆ ಸಲ್ಲಿಸಿದ್ದಾರೆ. ೧೯೪೯-೫೦ರಲ್ಲಿ ಅರ್ಥಮಾಪನನ 
ಶಾಸ್ತ್ರ ಸಂಘದ ಉಪಾಧ್ಯಕ್ಷರಾಗಿ ಮತ್ತು ೧೯೫೧ರಲ್ಲಿ ಅದರ ಅಧ್ಯಕ್ಷರಾಗಿ 
ಕಾರ್ಯನಿರ್ವಹಿಸಿದ್ದಾರೆ. ೧೯೫೧ರಲ್ಲಿ ಅಮೆರಿಕನ್‌ ಅರ್ಥಶಾಸ್ತ್ರ ಸಂಘದ 
ಉಪಾಧ್ಯಕ್ಷರಾಗಿಯೂ ೧೯೬೦-೬೧ರಲ್ಲಿ ಅದರ ಅಧ್ಯಕ್ಷರಾಗಿಯೂ ಇದ್ದರು. 
ಕೆಲವು ಕಾಲ "" ಎಕಾನೊಮಿಟ್ರಿಕ” ನಿಯತಕಾಲಿಕೆಯ ಪ್ರಕಟನ ಮಂಡಳಿಯ 
ಸದಸ್ಯರಾಗಿದ್ದರು. ೧೯೪೯ರಿಂದ ರ್ಯಾಂಡ್‌ ಕಾರ್ಪೊರೇಷನ್‌ ಮತ್ತು ೧೯೬೦ರಿಂದ 
ಆರ್ಥಿಕ ಅಭಿವೃದ್ಧಿ ಸಂಶೋಧನ ಮಂಡಳಿಯ ಸಲಹೆಗಾರರಾಗಿ ಕೆಲಸ ಮಾಡುತ್ತಿ 
ದ್ದಾರೆ. ೧೯೬೦ರಲ್ಲಿ ಅಧ್ಯಕ್ಷ ಐಸನ್‌ಹೌವರ್‌ ನೇಮಿಸಿದ್ದ, ರಾಷ್ಟ್ರೀಯ ಗುರಿಗಳನ್ನು 
ಸಾಧಿಸಲು ಕೈಗೊಳ್ಳಬೇಕಾದ ಕಾರ್ಯಕ್ರಮಗಳ, ನಿರೂಪಣಮಂಡಳಿಯ ಸಲಹೆ 
ಗಾರರಾಗಿದ್ದರು. ೧೯೬೦-೬೧ರಲ್ಲಿ ಹೆಣ ಮತ್ತು ಉದ್ದರಿ ಆಯೋಗದ (ಕಮಿಷನ್‌ 
ಆನ್‌ ಮನಿ ಅಂಡ್‌ ಕ್ರೆಡಿಟ್‌) ಸಲಹೆಗಾರರಾಗಿದ್ದ ರು. ಕೆನೆಡಿಯವರ ಅಧ್ಯಕ್ಷ 
ಚುನಾವಣೆಯ ಪ ಪ್ರ ಚಾರ ಕಾರ್ಯದಲ್ಲಿ ತೊಡಗಿದ್ದಾ ಗ ಮತ್ತು ಅವರು ಅಧ್ಯಕ್ಷರಾದ 
ಮೇಲೆ ಸ್ಯಾಮ್ಯುಯೆ ಲ್‌ಸನ್‌ ಅವರ ಆರ್ಥಿಕ ಸಲಹೆಗಾರ ರಾಗಿದ್ದರು. ೧೯೬೧ 
ರಲ್ಲಿ ಅಮೆರಿಕದ ಆರ್ಥಿಕ ಪರಿಸ್ಥಿತಿಯ ವಿಷಯವಾಗಿ ತಯಾರಿಸಿದ ವರದಿಯ 
ಲೇಖಕರಾಗಿದ್ದರು. ಅಧ್ಯಕ್ಷ ಕ ಕೆನೆಡಿ ಮತ್ತು ಜಾನ್‌ಸನ್‌ಗಳ ಕಾ ಲದಲ್ಲಿ ರೂಪಿತ 
ವಾದ ಉದಾರ ಅರ್ಥಿಕನೀತೆಯ ಬೆಂಬಲಿಗರೆಂದೂ ಅಧ್ಯಕ್ಷ, ನಿಕ್ಸ ನರ: ಆರ್ಥಿಕ 


ಹ ಮಾನವಿಕ ಕರ್ಣಾಟಕ 


ನೀತಿಯ ವಿಮರ್ಶಕರೆಂದೂ ಸ್ಯಾಮ್ಯುಯೆಲ್‌ಸನ್‌ ಅಮೆರಿಕದ ಜನತೆಗೆ ಪರಿಚಿತ 
ರಾಗಿದ್ದಾರೆ. 

ಸ್ಯಾಮ್ಯುಯೆಲ್‌ಸನ್‌ ಅಮೆರಿಕದ ಕಲೆಗಳ ಮತ್ತು ವಿಜ್ಞಾನಿಗಳ ಅಕೆಡಮಿಯ 
ಮತ್ತು ಅಮೆರಿಕದ ತತ್ತ್ವಶಾಸ್ತ್ರಸಂಘದ ಸದಸ್ಯರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. 


ಅರ್ಥಶಾಸ್ತ್ರದ ಬೆಳೆವಣಿಗೆಗೆ ಸ್ಯಾಮ್ಯುಯೆಲ್‌ ಸನ್ನರ ಕೊಡುಗೆ 
ಇವರು ಪ್ರಕಟಿಸಿರುವ ಕೆಲವು ಪ್ರಸಿದ್ಧ ಗ್ರಂಥಗಳಿವು: | 
(೧) ಅರ್ಥಶಾಸ್ತ್ರ ವಿಶ್ಲೇಷಣೆಯ ತಳಹದಿಗಳು (ಫೌಂಡೇಷನ್ಸ್‌ ಆಫ್‌ 
ಎಕೊನಾಮಿಕ್‌ ಅನಾಲಿಸಿಸ್‌, ೧೯೪೭). ೧೯೬೫ರಲ್ಲಿ ಇದರ ಎರಡನೆಯ ಆವೃತ್ತಿ 
ಹೊರಬಂತು. 

(೨) ಅರ್ಥಶಾಸ್ತ್ರ--ಒಂದು ಪ್ರಾಥಮಿಕ ವಿಶ್ಲೇಷಣೆ (ಎಕೊನಾಮಿಕ್ಸ್‌ 
—ಅನ್‌ ಇಂಟಬ್ರೊಡಕ್ಟರಿ ಅನಾಲಿಸಿಸ್‌). ಇದು ಹಲವು ಮುದ್ರಣಗಳನ್ನು ಕಂಡಿದೆ. 
೧೯೪೮, ೧೯೫೨, ೧೯೫೫, ೧೯೫೮, ೧೯೬೧, ೧೯೬೪, ೧೯೬೭ ಮತ್ತು ೧೯೭೦ರಲ್ಲಿ 


ಪರಿಷ್ಭೃತಗೊಂಡಿದೆ. 


(೩) ಅರ್ಥಶಾಸ್ತ್ರದ ಅಧ್ಯಯನಗಳು (ರೀಡಿಂಗ್ಸ್‌ ಇನ್‌ ಎಕೊನಾಮಿಕ್ಸ್‌) 
ಆರ್‌. ಎಲ್‌. ಬಿಷಪ್‌ ಮತ್ತು ಜೆ. ಆರ್‌. ಕೋಲ್‌ಮನರೊಂದಿಗೆ. ೧೯೫೨, 
೧೯೫೫, ೧೯೫೮ ಮತ್ತು ೧೯೬೭ರಲ್ಲಿ ಈ ಪುಸ್ತಕ ಸರಿಷ್ಠಾರಗೊಂಡು ಪ್ರಕಟವಾಗಿದೆ. 


(೪) ಏಕಪರಿಮಾಣಾತ್ಮಕ ಕಾರ್ಯಕ್ರಮ ಮತ್ತು ಆರ್ಥಿಕ ವಿಶ್ಲೇಷಣೆ 
(ಲೀನಿಯರ್‌ ಪ್ರೊಗ್ರಾಮಿಂಗ್‌ ಅಂಡ್‌ ಎಕೊನಾಮಿಕ್‌ ಅನಾಲಿಸಿಸ್‌), ೧೯೫೮. 

(೫) ಸ್ಯಾಮ್ಯುಯೆಲ್‌ಸನ್ನರ ವೈಜ್ಞಾನಿಕ ಪ್ರಬಂಧ ಸಂಕಲನ (ದಿ ಕಲೆಕ್ಟೆಡ್‌ 
ಸೈಂಟಿಫಿಕ್‌ ಪೇಪರ್ಸ್‌ ಆಫ್‌ ಪಿ. ಎ. ಸ್ಯಾಮ್ಯುಯೆಲ್‌ಸನ್‌), ೧೯೬೬. 

ಇವಲ್ಲದೆ ಅನೇಕ ಅರ್ಥಶಾಸ್ತ್ರದ ಲೇಖನಗಳನ್ನು ಬರೆದಿದ್ದಾರೆ. ಇವು 
ಪ್ರಪಂಚದ ಸುಪ್ರಸಿದ್ಧ ನಿಯತ ಕಾಲಿಕೆಗಳಲ್ಲಿ ಪ್ರಕಟವಾಗಿವೆ, ಪ್ರಕಟವಾಗುತ್ತಲೂ 
ಇವೆ. 

ಅಭಿಜಾತ ಅರ್ಥಶಾಸ್ತ್ರಜ್ಞರ ಬರವಣಿಗೆಯಲ್ಲಿ ಸ್ಯಾಮ್ಯುಯೆಲ್‌ಸನ್‌ 
ಅನೇಕ ತರ್ಕದೋಷಯುಕ್ತ ಮತ್ತು ಅಸಮಂಜಸ ಪ್ರತಿಪಾದನೆಗಳನ್ನು ಕಂಡರು. 

ಗಳಲಿದ್ದ ಅಸಂಬದ್ದ ತಕ ಸರಿಪಡಿಸಲು, ಸ 
ಅವು ಲ್ಲದ್ದ ಅಸಂಬದ್ದ ೯ವನ್ನು ಸರಿಪಡಿಸಲ್ಲು, ಸ್ಯಾಮ್ಯುಯೆಲ್‌ ಸನ್‌ ಗಣಿತ 
ಶಾಸ್ರ್ರದ ತತ್ತ್ವಗಳನ್ನು ಅರ್ಥಶಾಸ್ತ್ರದಲ್ಲಿ ಪ್ರಯೋಗಿಸಿದರು. ಅದರ ಪರಿಣಾಮ 
ವಾಗಿ ಆರ್ಥಿಕ ತತ್ತ್ವಗಳಿಗೆ ಹೊಸ ನಿರೂಪಣೆ ಕೊಟ್ಟರು. ಪ್ರಾಚೀನಕಾಲದ 
ಅರ್ಥಶಾಸ್ತ್ರಜ್ಞರು ಉತ್ಪಾದನೆ, ಅನುಭೋಗ, ವ್ಯಾಪಾರ ಚಕ್ರಗಳು ಮತ್ತು 
ಅಂತರರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ತತ್ತ್ವಗಳನ್ನು 


a cd ಚಾತ್ರ a ee cued 


a « 


Cd ರ್ಥ ಎರ್ಸ 9 ಅತ್‌ 


ಪಾಲ್‌ ಎ, ಸ್ಯಾಮ್ಯುಯೆಲ್‌ ಸನ್‌ ೭ 


ನಿರೂಪಿಸಿದ್ದಾರೆ. ಈ ತತ್ತ್ವಗಳನ್ನು ಗಣಿತಶಾಸ್ತ್ರದ ನಿಯಮಗಳೊಡನೆ ಅಳವಡಿ 
ಸಿದರೆ ಅರ್ಥಶಾಸ್ತ್ರದ ಸಮಸ್ಯೆಗಳಿಗೆ ಅನ್ವಯಿಸುವಂತೆ ಒಂದೇ ಆರ್ಥಿಕ ತತ್ತ್ವವನ್ನು 
ನಿರೂಪಿಸಬಹುದೆಂದು ಸ್ಯಾಮ್ಯುಯೆಲ್‌ಸನ್‌ ತೋರಿಸಿಕೊಟ್ಟಿದ್ದಾರೆ. ಸ್ಯಾಮ್ಯು 
ಯೆಲ್‌ಸನ್‌ ಅರ್ಥಶಾಸ್ತ್ರ ವಿಷಯದಲ್ಲಿ ತಮ್ಮ ಸಾಮರ್ಥ್ಯವನ್ನು ಹಿಕಾಗೋ 
ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾಗಿದ್ದಾಗಲೇ ತೋರಲಾರಂಭಿಸಿದರು. 
ಷಿಕಾಗೋ ವಿಶ್ವವಿದ್ಯಾನಿಲಯ ನಿರುಪಾಧಿಕ ಅರ್ಥವ್ಯವಸ್ಥೆಯ ಚಿಂತನೆಯ ಕೇಂದ್ರ 
ವಾಗಿತ್ತು. ಹೆನ್ರಿ ಸೈಮನ್ಸ್‌ ಮತ್ತು ಫ್ರಾಂಕ್‌ ನೈಟ್‌ ಆಗ ಮೇಲ್ವಂಡ 
ವಿಚಾರಸರಣಿಯ ಪೋಷಕರಾಗಿದ್ದರು. ಅಂಥ ವಾತಾವರಣದಲ್ಲಿ ಓದಿದ 
ಸ್ಯಾಮ್ಯುಯೆಲ್‌ಸನ್‌ ಪ್ರಾರಂಭದಲ್ಲಿ ಕೇನ್ಸರ ವಿಚಾರಧಾರೆಯನ್ನು ಪ್ರತಿಭಟಸು 
ತ್ರಿದ್ದರು. ಆದರೆ ಕೊನೆಯಲ್ಲಿ ತಾವೇ ಕೇನ್ಸರ ವಿಚಾರಧಾರೆಗೆ ಶರಣಾದರೆಂದು 
ಒಪ್ಪಿಕೊಳ್ಳುತ್ತಾರೆ. ಆಗಿನಿಂದಲೂ ಅವರು ಕೇನ್ಸ್‌ ಅರ್ಥಶಾಸ್ತ್ರದ ಪ್ರತಿಪಾದಕ 
ರಾಗಿರುವುದಲ್ಲದೆ "" ನವ್ಯ ಅರ್ಥಶಾಸ್ತ್ರದ” ವ್ಯಾಪ್ತಿಯನ್ನು ವಿಸ್ತರಿಸಲು ಕಾರಣ 
ರಾಗಿದ್ದಾರೆ. 

೧೯೪೭ರಲ್ಲಿ ಸ್ಯಾಮ್ಯುಯೆಲ್‌ಸನ್‌ "" ಅರ್ಥಶಾಸ್ತ್ರ ವಿಶ್ಲೇಷಣೆಯ ತಳಹದಿ 
ಗಳು” ಎಂಬ ಪುಸ್ತಕ ಪ್ರಕಟಿಸಿದರು. ಇದರಿಂದ ಅವರೊಬ್ಬ ಪ್ರತಿಭಾವಂತ 
ಗಣಿತೀಯ ಅರ್ಥಶಾಸ್ತ್ರಜ್ಞ ಎಂಬ ಕೀರ್ತಿ ಪಡೆದರು. ಅರ್ಥಶಾಸ್ತ್ರದಲ್ಲಿ 
ಅದೊಂದು ಅಪೂರ್ವಕೃತಿ ಎಂದು ಹೇಳಿದರೆ ಉತ್ಪ್ರೇಕ್ಷೆಯಾಗಲಾರದು. ಈ 
. ಪುಸಕ್ತದಲ್ಲಿ ಸ್ಥಿತ ಆರ್ಥಿಕಸಿದ್ಧಾಂತ ಮತ್ತು ಆರ್ಥಿಕಚಲನ ಸಿದ್ಧಾಂತಗಳನ್ನು 
ವಿಶ್ಲೇಷಣೆಮಾಡಿದ್ದಾರೆ. ಜೊತೆಗೆ ಈ ಎರಡು ಸಿದ್ಧಾಂತಗಳನ್ನು ಅನುರೂಸತೆಯ 
ತತ್ತ್ವದ ಮೂಲಕ (ಕರೆಸ್ಪಾಂಡೆನ್ಸ್‌ ಪ್ರಿನ್ಸಿಪಲ್‌) ಒಟ್ಟುಗೂಡಿಸಿ ಅರ್ಥಶಾಸ್ತ್ರದ 
ತತ್ತ್ವಗಳ ಬೆಳೆವಣಿಗೆಯಲ್ಲಿ ಹೊಸ ಬೆಳಕನ್ನು ಚೆಫ್ಲಿದ್ದಾರೆ. ಜೊತೆಗೆ ಈ ಪುಸ್ತಕ 
ಆರ್ಥಿಕ ಅಧ್ಯಯನಕ್ರಮಗಳಿಗೆ ಅಡಿಪಾಯ ಒದಗಿಸಿದೆ. ಬೆಲೆ ಸಿದ್ಧಾಂತ 
ವಿಶ್ಲೇಷಣೆಗೇ ಈ ಪುಸ್ತಕ ಬಹಳಮಟ್ಟಿಗೆ ಮಿಾಸಲಾಗಿದ್ದರೂ ಅರ್ಥಶಾಸ್ತ್ರದ 
ಉಳಿದ ಕ್ಷೇತ್ರಗಳಾದ ಹಣ ಮತ್ತು ಬ್ಯಾಂಕಿಂಗ್‌ ವ್ಯವಸ್ಥೆ, ಅಂತರರಾಷ್ಟ್ರೀಯ 
ವ್ಯವಹಾರ ಚಕ್ರಗಳು, ತೆರಿಗೆ ಸಮಸ್ಯೆ ಮತ್ತು ಉದ್ಯೋಗ ಮೀಮಾಂಸೆ 
ಮುಂತಾದವಕ್ಕೂ ಸಂಬಂಧಿಸಿದಂತೆ ಸಮಸ್ಯೆಗಳ ವಿಶ್ಲೇಷಣೆ ಮಾಡಿ ಅವುಗಳ 
ಪರಿಣಾಮಗಳನ್ನು ವಿವರಿಸಲಾಗಿದೆ. ಗಣಿತೀಯ ಮಾರ್ಗದಲ್ಲಿ (ಮ್ಯಾಥಮಾಟ 
ನ್‌ ಆಸ್ರೋಡ್‌) 'ಅರ್ಥಶಾಸ್ರ್ರ ಸಮಸ್ಯೆಗಳನ್ನು ವಿಶ್ಲೇಷಿಸಿದರೆ ಅರ್ಥಶಾಸ್ತ್ರ 
ಎಷ್ಟು ವೈಜ್ಞಾನಿಕ ರೀತಿಯಲ್ಲಿ ಕರಾರುವಾಕ್ಕಾದ ಸೂತ್ರಗಳನ್ನು ಒದಗಿಸಬಲ್ಲುದು 
ಎಂಬುದಕ್ಕೆ ಸ್ಯಾಮ್ಯುಯೆಲ್‌ಸನ್ನರ ಈ ಪುಸ್ತಕ ಒಳ್ಳೆಯ ನಿದರ್ಶನ. 

ಸ್ಯಾಮ್ಯುಯೆಲ್‌ ಸನ್ನರ ಪುಸ್ತಕಗಳ ಪೈಕಿ ಬಹೆಳ ಪ್ರಖ್ಯಾತವಾದದ್ದೆಂದರೆ 
" ಅರ್ಥಶಾಸ್ತ್ರ: ಒಂದು ಪ್ರಾಥಮಿಕ ವಿಶ್ಲೇಷಣೆ” (ಎಕೊನಾಮಿಕ್ಸ್‌ : ಅನ್‌ 


9 "ಮಾನವಿಕ ಕರ್ಣಾಟಕ 


ಇಂಟ್ರೊಡಕ್ಟರಿ ಅನಾಲಿಸಿಸ್‌). ಅದರ ಎಂಟನೆಯ ಪರಿಷ್ಕರಣ ಈಗ (೧೯೭೦ರಲ್ಲಿ) 
ಹೊರಬಿದ್ದಿದೆ. ೧೯೪೮ರಲ್ಲಿ ಮೊದಲ ಬಾರಿಗೆ ಪ್ರಕಟವಾದ ಮೇಲೆ ಈವರೆಗೆ 
ಇದರ ಹತ್ತು ಲಕ್ಷ ಪ್ರತಿಗಳಿಗಿಂತಲೂ ಹೆಚ್ಚು ಮಾರಾಟವಾಗಿದೆ. ಸುಮಾರು 
೩೦ ಜೀಶಗಳ ಕಾಲೇಜುಗಳಲ್ಲಿ ಪುತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಈ ಪುಸ್ತಕವನ್ನು 
ಅರ್ಥಶಾಸ್ತ್ರದ ಮೊದಲನೆಯ ಬಿ.ಎ. ತರಗತಿಯ ವಿದ್ಯಾರ್ಥಿಗಳು ಪಠ್ಯಪುಸ್ತಕ 
ವನ್ನಾಗಿ ಉಪಯೋಗಿಸುತ್ತಿದ್ದಾರೆ. ಈ ಪುಸ್ತಕವನ್ನು ಫ್ರೆಂಚ್‌, ಸ್ಪಾನಿಷ್‌, 
ಜಪಾನೀ ಮತ್ತು ಚೀನೀ ಭಾಷೆಗಳಿಗೆ ತರ್ಜುಮೆಮಾಡಿ ಪ್ರಪಂಚದ ವಿವಿಧ 
ಭಾಗಗಳಲ್ಲಿ ಉಪಯೋಗಿಸುತ್ತಿದ್ದಾರೆ. ಇಂಥ ಮಹತ್ವ ಅರ್ಥಶಾಸ್ರ್ರದ ಮತ್ತಾವ 
ಪುಸ್ತಕಕ್ಕೂ ದೊರೆತಿಲ್ಲವೆಂದು ಹೇಳಬಹುದು. ಸಾಮಾನ್ಯ ತಿಳಿವಳಿಕೆಯುಳ್ಳ 
ಜನರೂ ಈ ಪುಸ್ತಕವನ್ನು ಓದಬಹುದು. ಬೇಕೆ ಅರ್ಥಶಾಸ್ತ್ರಜ್ಞರ ಪುಸ್ತಕದಲ್ಲಿ 
ನಮೂದಿಸಿರುವಂಥ ಗೂಢ ನುಡಿಕಟ್ಟುಗಳು (ಹಿಡನ್‌ ಫ್ರೇಸಸ್‌) ಇದರಲ್ಲಿ 
ಕಂಡುಬರುವುದಿಲ್ಲ. ಆದ್ದರಿಂದಲೆ ಸ್ಯಾಮುಯಲ್‌ಸನ್ನರ ಈ ಪುಸ್ತಕ ಓದುಗರಿಗೆ 
ಸಂತೋಷವನ್ನುಂಟುಮಾಡುತ್ತದೆ. ಈ ಪುಸಕ್ತದ ಪ್ರತಿಯೊಂದು ಪರಿಷ್ಠುರಣವೂ 
ಅರ್ಥಶಾಸ್ತ್ರ ಯಾವ ದಿಕ್ಕಿನಲ್ಲಿ ಬೆಳೆಯುತ್ತಿದೆ. ಎಂಬುದನ್ನು ತೋರಿಸುತ್ತದೆ. 
ಮೊದಲನೆಯ ಪರಿಷ್ಕರಣದಲ್ಲಿ ನಿರುಜ್ಯೋಗಸಮಸ್ಯೆಗೆ ಮಹತ್ತ್ವ್ವಕೊಡಲಾಗಿದೆ. 
ಮೂರು ಮತ್ತು ನಾಲ್ಕನೆಯ ಪರಿಷ್ಕರಣಗಳಲ್ಲಿ ಹಣದುಬ್ಬರಸಮಸ್ಯೆಗೆ ಪ್ರಾಮುಖ್ಯ 
ಕೊಡಲಾಗಿದೆ. ಐದು ಮತ್ತು ಆರನೆಯ ಪರಿಷ್ಠರಣಗಳಲ್ಲಿ ಹಣಕಾಸು ಮತ್ತು 
ರಾಜ್ಯಾದಾಯದ ನೀತಿಗಳಿಗೆ ಅಗ್ರಸ್ಥಾನ ಕೊಡಲಾಗಿದೆ. ಏಳನೆಯ ಪರಿಷ್ಕರಣದಲ್ಲಿ 
ವರಮಾನ ನೀತಿ, ತಾಂತ್ರಿಕ ನಿರುದ್ಯೋಗ, ಬಡತನ ನಿವಾರಣೆ, ವಿದೇಶೀ ವಿನಿಮಯ 
ದರ್ಕ ಪೂರ್ಣ ಉದ್ಯೋಗ ಮತ್ತು ರಾಜ್ಯಾದಾಯದಲ್ಲಿನ ಅಡಚಣೆಗೆ ಸಂಬಂಧ 
ಪಟ್ಟ ಸಮಸ್ಯೆಗಳನ್ನು ಕುರಿತು ಚರ್ಚಿಸಲಾಗಿದೆ. ಎಂಟನೆಯ ಪರಿಷ್ಠರಣದಲ್ಲಿ 
ವರಮಾನದಲ್ಲಿರುವ ಅಸಮಾನತೆ ಮತ್ತು ವರ್ಣಭೇದ ಸಮಸ್ಯೆಗಳ ಅಧ್ಯಯನ 
ನಡೆಸಲಾಗಿದೆ. 

ಸ್ಯಾಮ್ಯುಯೆಲ್‌ಸನ್ನರ ಬಹು ಮುಖ್ಯ ಕೊಡುಗೆಗಳು ಅವರ ಲೇಖನಗಳಲ್ಲಿ 
ಕಂಡುಬರುತ್ತವೆ. ೧೯೬೪ರ ಮಧ್ಯಭಾಗದ ವಕಿಗೆ ಅವರು ಬರೆದು ಪ್ರಕಟಸಿದ್ದ 
೧೨೯ ಲೇಖನಗಳನ್ನು ಕ್ರೋಡೀಕರಿಸಿ ಪುಸ್ತಕದ ರೂಪದಲ್ಲಿ ೧೯೬೬ರಲ್ಲಿ ಪ್ರಕಟಿಸ 
ಲಾಯಿತು. ಇದು ಎರಡು ಸಂಪುಟಗಳಲ್ಲಿ ಪ್ರಕಟವಾಗಿದೆ. ಈ ಪ್ರಬಂಧಗಳು 
ಹೆಚ್ಚುಕಡಿಮೆ ಅರ್ಥಶಾಸ್ತ್ರದ ವ್ಯಾಪ್ತಿಗೊಳಪಟ್ಟಿರುವ ಎಲ್ಲ ನಿಷಯಗಳಿಗೂ 
ಸಂಬಂಧಿಸಿವೆ ಎನ್ನಬಹುದು. ಅಲ್ಲಿ ಚರ್ಚಿಸಿರುವ ಕೆಲವು ಮುಖ್ಯ ವಿಷಯಗಳು 
ಹೀಗಿವೆ: (೧) ಅನುಭೋಗಿಯ ವರ್ತನೆ ಇಲ್ಲಿ ಪ್ರಕಟಿತ ಆದ್ಯತೆ ಸಿದ್ಧಾಂತವನ್ನು 
(ದಿ ಥಿಯೊರಿ ಆಫ್‌ ರಿನೀಲ್ಡ್‌ ನ್ರಿಫರೆನ್ಸ್‌) ಬೆಳೆಸಲಾಗಿದೆ. (೨) ಅಂತರ 
ರಾಷ್ಟ್ರೀಯ ವ್ಯಾಪಾರ--ಇದರಲ್ಲಿ ಉತ್ಪಾದನಾಂಗದ ವೆಚ್ಚದ ' ಸಮೀಕರಣ 


ಪಾಲ್‌ ಎ, ಸ್ಯಾಮ್ಯುಯೆಲ್‌ಸನ್‌ ೯ 


ಸಿದ್ಧಾಂತವನ್ನು (ಫ್ಯಾಕ್ಟರ್‌-ಪ್ರೈಸ್‌ : ಈಕ್ವೆಲೈಸೇಷನ್‌ ಥಿಯೊರಮ್‌) ಬೆಳೆಸ 
ಲಾಗಿದೆ. (೩) ವ್ಯವಹಾರ ಚಕ್ರಗಳು--ಇಲ್ಲಿ ಬಂಡವಾಳ ಹೂಡಿಕೆಯ ಗುಣಕ 
ತತ್ತ್ವ ಮತ್ತು ವೇಗವರ್ಧಕ ತತ್ತ್ವಗಳನ್ನು ಒಂದುಗೂಡಿಸಿ ಅವು ಹೇಗೆ ಆರ್ಥಿಕ 
ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದನ್ನು ತೋರಿಸಲಾಗಿದೆ. 
ಇವಲ್ಲದೆ, ಏಕಪರಿಮಾಣಾತ್ಮಕ ಕಾರ್ಯಕ್ರಮ, ಬಂಡವಾಳ ಸಿದ್ಧಾಂತ, 
ಮಾರುಕಟ್ಟೆಯ ಕಾರ್ಯವಿಧಾನ (ಮಾರ್ಕೆಟ್‌ ಮೆಕ್ಯಾನಿಸಂ), ಸುಖೀ ಅರ್ಥಶಾಸ್ತ್ರ, 
ಗಣಿತೀಯ ಅರ್ಥಶಾಸ್ತ್ರ: ಮತ್ತು ಇನ್ನೂ ಅನೇಕ ಕ್ಲಿಷ್ಟ ಆರ್ಥಿಕ ವಿಚಾರಗಳನ್ನು 
ಕುರಿತು ಬರೆದ ಲೇಖನಗಳಿವೆ. 

ಸ್ಯಾಮ್ಯುಯೆಲ್‌ಸನ್‌ ಮತ್ತು ಇತರರಿಂದ ಪರಿಷ್ಕ ತವಾದ “ ರೀಡಿಂಗ್ಸ್‌ 
ಇನ್‌ ಎಕೊನಾನಿಕ್ಸ್‌” ಎಂಬ ಪುಸ್ತಕದಲ್ಲಿ ಹಳೆಯ ಮತ್ತು ಹೊಸ ಅರ್ಥಶಾಸ್ತ್ರ 
ಗಳನ್ನು ಮಿಳನಮಾಡಿ ಸುಲಭ ಶೈಲಿಯಲ್ಲಿ ಬರೆಯಲಾಗಿದೆ. ಇದು ಅರ್ಥಶಾಸ್ತ್ರದ 
ವಿದ್ಯಾರ್ಥಿಗೆ ಒಂದು ಪರಾಮರ್ಶ ಗ್ರಂಥದಂತಿದೆ. 


ಸ್ವಾಮ್ಯುಯೆಲ್‌ಸನ್‌ ನಿಚಾರ ಮಾರ್ಗ 

ಪುಸ್ತಕ ಪ್ರಕಾಶನ ಸಂಸ್ಥೆಯೊಂದರ ಪ್ರತಿನಿಧಿಯೊಬ್ಬರು ಸ್ಯಾಮ್ಯುಯೆಲ್‌ಸನ್ನ 
ರಿಗೆ ಅರ್ಥಶಾಸ್ತ್ರದ ಮತ್ತು ಅರ್ಥಶಾಸ್ತ್ರಜ್ಞರ ವಿಷಯದಲ್ಲಿ ಹಾಕಿದ ಪ್ರಶ್ನೆಗಳಿಗೆ 
ಸ್ಯಾಮ್ಯುಯೆಲ್‌ಸನ್‌ ನೀಡಿದ ಉತ್ತರ ಗಮನಾರ್ಹವಾಗಿದೆ: “ ವಾಲ್‌ಸ್ಟ್ರೀಟನವರ 


(ನ್ಯೂಯಾರ್ಕಿನ ವ್ಯವಹಾರವಿದರ ಬೀದಿ) ಭಾಷೆಯಲ್ಲಿ ಹೇಳುವುದಾದರೆ, ಅರ್ಥ 


ಶಾಸ್ತ್ರ ಒಂದೇ ಸಮನೆ ಬೆಳೆಯುತ್ತಿರುವ ಒಂದು ಕೈಗಾರಿಕೆ. ಕಾಲೇಜುಗಳಲ್ಲಿ 
ಅರ್ಥಶಾಸ್ತ್ರ ವಿದ್ಯಾರ್ಥಿಗಳ ಸಂಖ್ಯೆ ಏರುತ್ತಲೇ ಇದೆ. ವಿದ್ಯಾಭ್ಯಾಸದ ಒಟ್ಟು 
ಮಾರುಕಟ್ಟಿಯಲ್ಲಿ ಅರ್ಥಶಾಸ್ತ್ರದ್ದು ಸಿಂಹಪಾಲು. ಬರಬರುತ್ತಾ ಅರ್ಥಶಾಸ್ತ್ರದ 
ಅಧ್ಯಯನ ಜಟಲವಾಗುತ್ತಿದೆ. ಕಾರಣ: ಗಣಿತಶಾಸ್ತ್ರದ ಪರಕಾಯಪ್ರವೇಶ. 
ಅದು ಅರ್ಥಶಾಸ್ತ್ರವನ್ನೂ ಹೊಕ್ಕಿದೆ. ಸಂಶೋಧನೆಯ ದೂರದೃಷ್ಟಿಯಿಂದ 
ನೋಡಿದರೆ ಇದು ಒಳ್ಳೆಯ ಪರಿವರ್ತನೆಯೆಂದೇ ಕಾಣುತ್ತದೆ. ಜೊತೆಗೆ ಅರ್ಥ 
ಶಾಸ್ತ್ರ ವಾಸ್ತವಿಕ ಪ್ರಪಂಚದ ಜಟಲ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಮಾಡುವ' 
ಶಾಸ್ತ್ರ ಎಂದು ವಿದ್ಯಾರ್ಥಿಗಳಿಗೆ ಮನದಟ್ಟಾಗಬೇಕಾದರೆ ಇದು ಅತ್ಯಾವಶ್ಯಕ.” 

ಹಿಂದಿನ ಪುಟಿಗಳಲ್ಲಿ ನಾವು ತಿಳಿದುಕೊಂಡಿರುವಂತೆ ಸ್ಯಾಮ್ಯುಯೆಲ್‌ಸನ್‌ 
ಹೆತ್ತಾರು ಸಂಸ್ಥೆಗಳೊಡನೆ ವಿವಿಧ ರೀತಿಯಲ್ಲಿ ಸಂಪರ್ಕ ಇಟ್ಟುಕೊಂಡಿದ್ದರೂ 
ಅರ್ಥಶಾಸ್ತ್ರದ ಬೋಧನೆ ಮತ್ತು ಸಂಶೋಧನೆಗಳಲ್ಲಿ ಅವರಿಗಿರುವ ಉತ್ಸಾಹ 
ಎಂದಿಗೂ ಕುಗ್ಗಿಲ್ಲ. ತಮಗೆ ಸರಿ ಎಂದು ತೋರಿದ ಅಭಿಪ್ರಾಯವನ್ನು ನಿರ್ಭಯ 


1 Interview with Text Book Author Professor Paul ಗ. 
Samuelson ”, Business Week Pamphlet, 1969 


೧೦ ಮಾನವಿಕ ಕರ್ಣಾಟಕ 


ಇಗಿ ಸೂಚಿಸುತ್ತಾರೆ. ಅನೇಕ ಸಂದರ್ಭಗಳಲ್ಲಿ ಸರ್ಕಾರದ ನೀತಿಗಳನ್ನು ಮತ್ತು 
ಕಾರ್ಯಕ್ರಮಗಳನ್ನು ಉಗ್ರವಾಗಿ ಟೀಕಿಸಿದ್ದಾರೆ ಮತ್ತು ಬೀಕಿಸುತ್ತಲೂ ಇದ್ದಾರೆ. 
ಸಕ ಆರ್ಥಿಕ ಪ್ರಗತಿಯ ವಿಷಯದಲ್ಲಿ ಇವರು ಆಶಾವಾದಿಗಳು, 
ಸದ್ಯದಲ್ಲಿ ಅಮೆರಿಕದ ಹ ಪ್ರಗತಿ ಕುಂಠಿತವಾಗಿದ್ದ ರೂ ಸರಿಯಾದ 
ಚಂಪಾ ನೀತಿಯನ್ನು ಅಮೆರಿಕದ ಮಿಶ್ರ ಆರ್ಥಿಕ ವ್ಯವಸ್ಥೆ ಯಲ್ಲಿ ಅಳವಡಿಸಿ 
ಕೊಂಡರೆ ಈಗಿನ ಪರಿಸ್ಥಿತಿಯಿಂದ SR: ಇದನ್ನು ಸಾಧಿಸಲು 
ವ್ಯಾಪಕವಾದ ಹಾಸು: ಮತ್ತು ರಾಜ್ಯಾದಾಯವೆಚ್ಚದ ನೀತಿಗಳನ್ನು ಅಮೆರಿಕನ್‌ 
ಸರ್ಕಾರ ಅನುಸರಿಸಬೇಕು ಎಂದು ಅವರು ಪ್ರತಿಪಾದಿಸುತ್ತಾರೆ. ಹಣದುಬ್ಬರದ 
ಭೀತಿಯಿಂದ ಸರ್ಕಾರ ಈಗ ಅನುಸರಿಸುತ್ತಿರುವ ವಿಧಾನಗಳನ್ನು ಮುಂದುವರಿಸಿದರೆ 
ಬರುವ ವರ್ಷ ನಿರುದ್ಯೋಗ ಇನ್ನಷ್ಟು ಬೆಳೆಯುತ್ತದೆ. ಪಟ್ಟಣಗಳಲ್ಲಿರುವ ಅಲ್ಪ 
ಸಂಖ್ಯಾತವರ್ಗದ ಜನ ನಿರುದ್ಯೋಗಕ್ಕೆ ಬಲಿಯಾಗುತ್ತಾರೆ. ಆದ್ದರಿಂದ ನಮ್ಮ 
(ಅಮೆರಿಕನ್‌ ಜನರ) ಪ್ರಥಮ ಪ್ರಾಶಸ್ತ್ಯ ಹಣದುಬ್ಬರದ ವಿರುದ್ಧ ಹೋರಾಡು 
ವುದಲ್ಲ. ಅದರ ಬದಲು ಸರ್ಕಾರ ಸರಿಯಾದ ನಿರ್ದೇಶನ ಕೊಟ್ಟು ವರಮಾನ 
ನೀತಿಯನ್ನು ರೂಪಿಸಿ ಆರ್ಥಿಕ ವ್ಯವಸ್ಥೆ ಯನ್ನು ಪ್ರಗತಿಪಥದಲ್ಲಿ ಕೊಂಡೊಯ್ಯ 
ಬೇಕು. ಸದಾಕಾಲದಲ್ಲೂ ಮಾರುಕಟ್ಟೆಯ ಬೆಲೆಯ ವಿನ್ಯಾಸ ಪದ್ಧತಿ ಶ್ರೇಷ್ಠ 
ತರವಾದ ಆರ್ಥಿಕ ಲಕ್ಷಣ ಎಂಬ ಭಾವನೆ ಇರಬೇಕಾಗಿಲ್ಲ. ಆವಶ್ಯಕವಿದ್ದಾಗ 
ಸರ್ಕಾರದ ನಿರ್ದೇಶನವೂ ಆರ್ಥಿಕ ವ್ಯವಸ್ಥೆ ಯಲ್ಲಿ ಸರ್ಕಾರದ ಪ್ರವೇಶವೂ ಸೂಕ್ತ 
ಎಂಬುದು ಸ್ಯಾಮ್ಯುಯೆಲ್‌'ಸನ್‌ ಅಭಿಪ್ರಾಯ. 
ತಮ್ಮ ಬರವಣಿಗೆಗಳ ಮೂಲಕವಷ್ಟೇ ಅಲ್ಲ, ಮ್ಯಾಸಚುಸೆಟ್ಸ್‌ ತಾಂತ್ರಿಕ 
ಶಾಲೆಯ ಅರ್ಥಶಾಸ್ತ್ರದ ವಿಭಾಗವನ್ನು ಅಭಿವೃದ್ಧಿ ಪಡಿಸಿ ತನ್ಮೂಲಕವೂ ಅವರು 
ಕೀರ್ತಿ ಗಳಿಸಿದ್ದಾರೆ. ಅರ್ಥಶಾಸ್ತ್ರ ಅಧ್ಯಯನದಲ್ಲಿ ಎಂ. ಐ. ಟಿ. ಪ್ರಪಂಚದಲ್ಲೇ 
ಪ್ರಮುಖ ಕೇಂದ್ರವೆನಿಸಿದೆ. ಆದ್ದರಿಂದ ಸ್ತೀಡನ್‌ದೇಶದ ವಿಜ್ಞಾ “ಎಫ ಸಭೆ 
ನೂಜ್‌ ಪ್ರಶಸ್ತಿಯ ಪ್ರಕಟನೆ ಹೊರಡಿಸಿದಾಗ ಸ್ಯಾಮ್ಯು ಯೆಲ್‌ಸನ್ನರ 
ವಿಷಯದಲ್ಲಿ ಉಲ್ಲೇಖಿಸಿದ ಮಾತುಗಳು ಅರ್ಥಗರ್ಭಿತವಾಗಿವೆ ಎನ್ನ ಬಹ 
ಅರ್ಥಶಾಸ್ತ್ರ ದ ಹಿರಿಮೆಯನ್ನು ಎತ್ತಿಹಿಡಿಯುವುದರಲ್ಲಿ ಉಳಿದ ಪ್ರಖ್ಯಾತ ಅರ್ಥ 
ಶಾಸ್ತ್ರಜ್ಞರಿಗಿಂತ ಅಧಿಕವಾಗಿ. ೫೫ ವರ್ಷದ ಸ್ಯಾಮ್ಯುಯೆಲ್‌ಸನ್‌ ದುಡಿದಿದ್ದಾರೆ 
ಎಂದು ನಿಸ್ಸಂದೇಹವಾಗಿ ಹೇಳಬಹುದು. 


SL LAAN Sk ahi, SM 


ಪ್ರೊ. ಜಿ. ಕೃಷ್ಣನ್‌ 


ಸಮಾಜ ವಿಜ್ಞಾನಗಳ ಸ್ವರೂಪ ಮತ್ತು ಪ್ರಾಮುಖ್ಯ" 


"ಮಾನವಿಕ ಕರ್ಣಾಟಕ' ಸಮಾಜ ವಿಜ್ಞಾನಗಳು ಮತ್ತು ಸಾಹಿತ್ಯೇತರ ಮಾನವಿಕ 
ಗಳಿಗೆ ಮಾಸಲಾಗಿದೆ. ಸಮಾಜ ವಿಜ್ಞಾನಗಳಲ್ಲಿ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, 
ಸಮಾಜಶಾಸ್ತ್ರ, ಸಾಮಾಜಿಕ ಮನೋವಿಜ್ಞಾನ ಇವೇ ಮೊದಲಾದವು ಪ್ರಮುಖ 
ವಾಗಿವೆ. ಸಮಾಜ ವಿಜ್ಞಾನಗಳು ಮತ್ತು ಭೌತ ವಿಜ್ಞಾನಗಳು ಸಾಧಿಸಿರುವ 
ಪ್ರಗತಿಯನ್ನು ಕೆಲವರು ಹೋಲಿಸಿ, ಸಮಾಜವಿಜ್ಞಾ ನಗಳ ಸಾಧನೆಯನ್ನು 
ಒರೆಹಚ್ಚಲು ಯತ್ನಿಸುತ್ತಾರೆ. ಇದು ಅಷ್ಟು ಪ್ರಯೋಜನಕಾರಿಯಲ್ಲ. ಭೌತ 
ವಿಜ್ಞಾನಗಳು ಬಾಹೈಪ್ರಸಂಚದ ಘಟನೆಗಳ ಅಧ್ಯಯನವನ್ನು ನಡೆಸಿ ಅವು 
ಗಳನ್ನು ಹತೋಟಬಯಲ್ಲಿಡಲು ಪ್ರಯತ್ನಿಸುತ್ತವೆ. ಕೆಲವು ಘಟಿನೆಗಳನ್ನು ಪರೀಕ್ಷಿಸಿ 


ಸರ್ವಸಾಮಾನ್ಯ ನಿಯಮಗಳನ್ನು ಅವಕ್ಕೆ ಸಂಬಂಧಪಟ್ಟಿ ವಿಜ್ಞಾನಿಗಳು 


ಪ್ರತಿಪಾದಿಸುತ್ತಾರೆ. ಅವರ ಸೂತ್ರಗಳು ಬೇಗನೆ ಬದಲಾಯಿಸುವ ಹಾಗಿರುವುದಿಲ್ಲ. 
ಅವಕ್ಕೆ ಕಾಲಾವಕಾಶವಿರುತ್ತದೆ. ಆದರೆ ಸಮಾಜವಿಜ್ಞಾನಗಳ ವಿಚಾರವೇ 
ಬೇರೆಯಾಗಿರುತ್ತದೆ. ಅವುಗಳ ಅಧ್ಯಯನ ವ್ಯಕ್ತಿ ಮತ್ತು ಸಮಾಜದ ನಡವಳಿಕೆಗೆ 
ಸಂಬಂಧಪಟ್ಟಿರುವುದರಿಂದ, ಅವನ್ನು ನಡೆಸಿದ ಕಾಲ್ಕ ದೇಶ ಮತ್ತು ವ್ಯಕ್ತಿ 
ಸಮೂಹಕ್ಕೆ ಮಾತ್ರ ಪರಿಶೋಧನೆಗಳು ಹೆಚ್ಚಾಗಿ ಅನ್ವಯವಾಗುತ್ತವೆ. ಅಲ್ಲಿ, ಇಲ್ಲಿ 
ನಡೆಸಿದ ಕೆಲವು ಪರಿಶೋಧನೆಗಳ ಆಧಾರದ ಮೇಲೆ ಸರ್ವಸಾಮಾನ್ಯವಾದ 
ನಿಯಮಗಳನ್ನು ಪ್ರತಿಪಾದಿಸುವುದು ಸಮಾಜ ವಿಜ್ಞಾನಗಳಿಗೆ ಸಾಧ್ಯವಾಗದು. 
ಸಮಾಜ ಸ್ಥಿರತೆಯಿಂದ ಕೂಡಿರುವುದಿಲ್ಲ. ಅದು ಬದಲಾಯಿಸುತ್ತಿರುತ್ತದೆ. ಈ 
ಬದಲಾವಣೆಗೆ ಅನೇಕ ಕಾರಣಗಳಿರಬಹುದು. ವಿಜ್ಞಾನದ ಮುನ್ನಡೆ, ಬೇರೆ 
ಸಂಸ್ಕೃತಿಯವರ ಸಂಸೆರ್ಕ, ಆರ್ಥಿಕ ಮತ್ತು ರಾಜಕೀಯ ಧೋರಣೆಗಳು, ವಿದ್ಯಾ 
ಪ್ರಸರಣ, ಜನನಿಸ್ತಾರ, ಒಳಜಗಳಗಳು, ಇನ್ನೂ ಅನೇಕ ಸಮಸ್ಯೆಗಳು ಸಮಾಜದ 


* ೧೯೭೦ರ ನವೆಂಬರ್‌ ೧೧ರೆಂದು ರಾಷ್ಟ್ರಕವಿ ಶ್ರೀ ಕುವೆಂಪು ಅವರ ಸಮ್ಮುಖದಲ್ಲಿ 
ಮಾನವಿಕ ಕರ್ಣಾಟಕದ ಮೊದಲ ಸಂಚಿಕೆಯನ್ನು ಬಿಡುಗಡೆ ಮಾಡುತ್ತ ಪ್ರೊ. ಕೃಷ್ಣನ್‌ ಮಾಡಿದ 
ಭಾಷಣದಿಂದ ಉದ್ಭೃತ, 


೧೨ ಮಾನವಿಕ ಕರ್ಣಾಟಕ 


ಬದಲಾವಣೆಗೆ ಕಾರಣಗಳಾಗಬಹುದು. ಈ ಬದಲಾವಣೆಯ ವೇಗ ಒಂದೇ 
ಸಮನಾಗಿರುವುದಿಲ್ಲ. ಕೆಲವು ವೇಳೆ ಚಲನೆ ಮುಂಗಾಮಿಯಾಗುವುದಕ್ಕಿಂತ 
ಹಿಂಗಾಮಿಯಾಗಬಹುದು. ಒಬ್ಬ ವ್ಯಕ್ತಿಯ ನಡತೆ ಅಥವಾ ವರ್ತನೆ, ಹೆಚ್ಚಾಗಿ 
ಆಗಿರುವ ಗುಂಪಿನ ನಡವಳಿಕ್ಕೆ ಪದ್ಧತಿಗಳು, ಗುಂಪಿನ ಮೌಲ್ಯಗಳು ಮತ್ತು 
ನಂಬಿಕೆಗಳು ಇವುಗಳ ಪ್ರಭಾವದಿಂದ ಕೂಡಿರುತ್ತದೆ. ಆದ್ದರಿಂದ ಆಯಾ ಕಾಲದ 
ಸಮಸ್ಯೆಗಳ ದೃಷ್ಟಿಯಿಂದ ಸಮಾಜ ವಿಜ್ಞಾನಗಳು ತಮ್ಮ ಪರಿಶೋಧನೆಗಳನ್ನು 
ಮುಂದುವರಿಸಿ ಮಾನವ ಪ್ರಗತಿಗೆ ಸಹಾಯಕವಾಗಬೇಕು. 

ಸಮಸ್ಯೆಗಳು ಮಾನವಕುಲ ಹುಚ್ಚಿ ದಾಗಿನಿಂದಲೂ ಇದ್ದೇ ಇವೆ. ಅವುಗಳ 
ವಿಸ್ತರಣ, ಕಾಲ ದೇಶಗಳಿಗೆ ಹೊಂದಿಕೊಂಡಿರುವಂತೆ ಇರುತ್ತದೆ. ವಿದ್ಯಾರ್ಥಿಗಳ 
ಶಿಸ್ತಿನ ವಿಚಾರದಲ್ಲಿ ಹಿಂದಿನವರು ಅಷ್ಟು ಒಳ್ಳೆಯ ಅಭಿಪ್ರಾಯವಿನ್ನಿ ್ಟಿದ್ದಿಲ್ಲ. 
ಉಪಾಧ್ಯಾಯರನ್ನು ಕಂಡರೆ ವಿದ್ಯಾರ್ಥಿಗಳಿಗೆ ಗೌರವವಿಲ್ಲ. ಅವರು ತರಗತಿಗೆ 
ಬಂದಾಗ ವಿದ್ಯಾರ್ಥಿಗಳು ಎದ್ದು ನಿಲ್ಲುವುದಿಲ್ಲ ಎಂದು ಮುಂತಾಗಿ ಸಾಕ್ರೆಟೀಸ್‌ 
ಅವನ ಕಾಲದ ವಿದ್ಯಾರ್ಥಿಗಳನ್ನು ಕುರಿತು ಹೇಳಿದನೆಂದು ಉಲ್ಲೇಖಿಸಲಾಗಿದೆ. 

ಅದರ ಪ್ರಮಾಣ ಈಗ ಸ್ವಲ್ಪ ಹೆಚ್ಚಾಗಿರಬಹುದು. ಪ್ರದರ್ಶನ ಸ್ವಲ್ಪಮಟ್ಟಿಗೆ 
ಉಗ್ರವಾಗಿರಬಹುದು. ಜ್ಞಾನದಾಹೆದಿಂದ ಕೂಡಿದ ವಿದ್ಯಾರ್ಥಿಗಳು ಆಗಲೂ 
ಇದ್ದರು, ಈಗಲೂ ಇದ್ದಾರೆ. ಅವರು ವಿದ್ಯಾರ್ಜನೆಯ ಕಡೆ ಹೆಚ್ಚು ಗಮನ 
ಕೊಟ್ಟು ತಮ್ಮ ಕಾಲವನ್ನು ಫಲದಾಯಕವಾಗಿ ಮಾಡಿಕೊಳ್ಳುತ್ತಾರೆ. 

ಈಗ ನಮ್ಮ ದೇಶದ ಸಮಸ್ಯೆಗಳ ಕಡೆ ಗಮನ ಹರಿಸಿದರೆ ಹಲವಾರು ಬಗೆಯ 
ಸಮಸ್ಯೆಗಳು ಎದ್ದು ನಿಲ್ಲುತ್ತವೆ. ಆರ್ಥಿಕ ಮುಗ್ಗಟ್ಟು, ಅವಿದ್ಯಾವಂತರ ಸಂಖ್ಯೆ 
ಪ್ರಾಂತೀಯ ಮತೀಯ ಜಾತೀಯ ಅಂತರ ಮತ್ತು ಒಳಜಗಳಗಳು, ಅಧಿಕಾರ 
ವರ್ಗ ಮತ್ತು ಕಾರ್ಮಿಕರ ಮಧ್ಯೆ ಸಂಘರ್ಷಣೆ, ರಾಜಕೀಯ ಪಕ್ಷಗಳ ಅಧಿಕಾರ 
ಮೋಹದಿಂದ ಕೂಡಿದ ಹೋರಾಟ ಅಂತರರಾಷ್ಟ್ರೀಯ ಕಲಹ, ದೇಶದ ಮೇಲೆ 
ಅದರ ಪರಿಣಾಮ, ಅಪರಾಧ ಮತ್ತು ಬಾಲಾಪರಾಧಗಳ' ಸಮಸಿ , ಇತರ 
ಸಾಮಾಜಿಕ ರೋಗರುಜಿನಗಳು, ಹೀಗೆ ಅವುಗಳ ಪಟ್ಟಿಯನ್ನು ಬೆಳೆಸುತ್ತಾ ಹೋಗ 
ಬಹುದು. ಈಗಿನ ಶಿಕ್ಷಣ ಪದ್ಧತಿ ಅಸಮರ್ಪಕವೆಂದು ಶಿಕ್ಷಣವೇತ್ತರು ಹೇಳುತ್ತ 
ಬಂದಿದ್ದಾರೆ. ನಾವು ನಡೆಸುತ್ತಿರುವ ಪರೀಕ್ಷಾ ವಿಧಾನ ನಿಜವಾಗಿಯೂ 
ವಿದ್ಯಾರ್ಥಿಯ ಸಾಧನೆಯನ್ನು ಅಳೆಯುತ್ತಿಲ್ಲವೆಂಬುದು ಎಲ್ಲರ ಗಮನಕ್ಕೆ ಬಂದಿದೆ. 
ಇವುಗಳೆಲ್ಲವನ್ನೂ ಆದಷ್ಟು ಸಮರ್ಪಕವಾಗಿ ಬಗೆಹರಿಸಲೂ ಸಮಾಜ ವಿಜ್ಞಾನಗಳ 
ಪರಿಶೋಧನೆ ಅತ್ಯಾವಶ್ಯಕವಾಗಿದೆ... ಅನೇಕ ವೇಳೆ ಸಮಾಜ ವಜ್‌ನಗಳ 
ಪರಿಶೋಧನೆಗಳ ಫಲಿತಾಂಶಗಳನ್ನು ಸಾಮಾಜಿಕ ಸಮಸ್ಯೆಗಳನ್ನು ಬಗೆಹರಿಸಲು 
ಉಪಯೋಗಿಸಿಕೊಳ್ಳಲು ಸಮಾಜದ -ಮುಂದಾಳುತನ ವಹಿಸಿರುವವರು : ವಿಳಂಬ 
ಮಾಡುತ್ತಾರೆ. ಹೊಸದೊಂದು ನಿಧಾನವನ್ನು ಸುಲಭವಾಗಿ ಜನ ಒಫ್ಪಿಕೊಳು 


ಸಮಾಜ ವಿಜ್ಞಾನಗಳ ಸ್ವರೂಪ ಮತ್ತು ಪ್ರಾಮುಖ್ಯ ೧ತ್ನಿ 


ವುದಿಲ್ಲ. ಇದರ ನಿದರ್ಶನವನ್ನು ನಾವು ಹಿಂದಿನಿಂದಲೂ ನೋಡಬಹುದು. 
ಹಲವಾರು ವಿಜ್ಞಾನಿಗಳು ತಮ್ಮ ನೂತನ ತತ್ತ್ವವನ್ನು ವಿವರಿಸುವಾಗ ಅವಹೇಳನ 
ವನ್ನೂ ಕೆಲವು ಸಲ ದೇಹದಂಡನೆಯನ್ನೂ ಅನುಭವಿಸಿದ್ದಾರೆ. ಇದಕ್ಕೆ ಜನರ 
ಮಾನಸಿಕ ಜಡತೆ ಒಂದು ಕಾರಣ. ಅದರ ವಿಷಯವಾಗಿ ಹೊಂದಿರುವ 
" ಪೂರ್ವಾಗ್ರಹ ಮತ್ತೊಂದು ಕಾರಣ. ಜೊತೆಗೆ ಅದಕ್ಕೆ ಬೇಕಾದ ಆರ್ಥಿಕ 
ನೆರವು, ಮುಂದಾಳುಗಳ ಸಹಕಾರದ ಕೊರತೆ ಮತ್ತು ಕೆಲವರ ಪಟ್ಟಭದ್ರ ಆಸಕ್ತಿಗಳು 
ಸಮಾಜದ ಕೊರತೆಗಳನ್ನು ನೀಗುವ ಹಲವು ನೂತನ ವಿಧಾನಗಳ ಅನ್ವಯಕ್ಕೆ 
ಅಡ್ಡಿಯಾಗಬಹುದು. ಉದಾಹರಣೆಗೆ ಅನೇಕ ಕಾರ್ಮಿಕ ಉದ್ಯಮಗಳಲ್ಲಿ ಕೆಲಸ 
ಗಳಿಗೆ ಅಭ್ಯರ್ಥಿಗಳನ್ನು ಆರಿಸುವ ವಿಧಾನದಲ್ಲಿ ಕೊರತೆಗಳಿವೆ. ಕೆಲಸಕ್ಕೆ ತಕ್ಕ 
ವ್ಯಕ್ತಿಯನ್ನು ಆರಿಸದೆ ಇತರ ಕಾರಣಗಳ ಮೂಲಕ ಅಭ್ಯರ್ಥಿಗಳನ್ನು ನೇಮಿಸಿ 
ಕೊಳ್ಳುವುದರಲ್ಲಿ ದಕ್ಷತೆಗೆ ಮತ್ತು ಷದಾರ್ಥಗಳ ಉತ್ಪತ್ತಿಗೆ ಕುಂದುಂಬಾಗುತ್ತದೆ. 
ವೈಜ್ಞಾನಿಕ ರೀತಿಯನ್ನು ಅನುಸರಿಸಿದ್ದಾದರೆ ವ್ಯಕ್ತಿಗೂ ಉದ್ಯಮಕ್ಕೂ ಒಳ್ಳೆಯ 
ದಾಗುತ್ತದೆ. ಮನೋವೈಜ್ಞಾ ನಿಕರು ಈ ವಿಷಯದಲ್ಲಿ ಸಾಕಷ್ಟು ಪರಿಶೋಧನೆ 
ಮಾಡಿದ್ದಾರೆ. ಅಮೆರಿಕ ಮೊದಲಾದ ಮುಂದುವರಿದ ದೇಶಗಳಲ್ಲಿ ಈ ವೈಜ್ಞಾನಿಕ 
ಪದ್ಧತಿಯನ್ನು ಅನುಸರಿಸುತ್ತಿದ್ದಾರೆ. ನಮ್ಮಲ್ಲಿ ಇದಕ್ಕೆ ಪ್ರಾದಾನ್ಯ ಕೊಟ್ಟಿಲ್ಲ. 
ಈಗೀಗ ನ್ಯಾಷನಲ್‌ ಪ್ರೊಡಕ್ಟಿವಿಟಿ ಕೌನ್ಸಿಲ್‌ಗಳ ಮತ್ತು ಇತರ ಸಂಸ್ಥೆಗಳ 
ಪ್ರಚಾರದ ಮೂಲಕ ದೇಶದಲ್ಲಿ ಕೆಲವು ಕಾರ್ಲಾನೆಗಳು ಈ ವಿಧಾನಗಳ ಕಡೆ ದೃಷ್ಟಿ 
ಬೀರುತ್ತಿವೆ. ದೇಶದ ಹಲವಾರು ಬ್ಯಾಂಕುಗಳು ಕೂಡ ತಮ್ಮ ನೌಕರರನ್ನು 
ಕೆಲಸಕ್ಕೆ ಸೇರಿಸಿಕೊಳ್ಳುವ ಮೊದಲು ಈ ವಿಧವಾದ ನೂತನ ಪದ್ಧತಿಗಳನ್ನು 
ಅನುಸರಿಸಬೇಕೆಂಬ ಚಯ ಹೊಂದಿ ಇದರ ಅನುಸರಣೆಗೆ ಬೇಕಾದ " ಮೊದಲ 
ಪ್ರಯತ್ನ' ಮಾಡುತ್ತಿದ್ದಾರೆ. ಅಡಚಣೆಗಳು ಬಹುವಿಧ ರೂಪಗಳಲ್ಲಿವೆ ಎಂಬುದು 
ನಿಜ. ಅವನ್ನು ನಿಗ್ರಹಿಸಿ “ದೇಶದ ಮತ್ತು ವ್ಯಕ್ತಿಯ ಹಿತದೃಷ್ಠಿ ಯಿಂದ ಸುಧಾರಿಸಿದ 
ಮಾರ್ಗಗಳನ್ನು ಇವು ಅನುಸರಿಸಬೇಕಾಗುತ್ತದೆ. ಡು ಒಂದು ಉದಾಹರಣೆ 
ಮಾತ್ರ. ಹೀಗೆ ಹಲವಾರು ಸಮಾಜ ವಿಜ್ಞಾನಗಳ ಪರಿಶೋಧನೆಗಳನ್ನು ಸಮಾಜ 
ಕಲ್ಯಾಣಕ್ಕೆ ಬಳಸಿಕೊಳ್ಳಲಾಗದ, ವರದಿಗಳಲ್ಲೋ ಪುಸ್ತಕದ ರೂಸದಲ್ಲೋ ಅವು 
ಹುದುಗಿವೆ. 

ವ್ರ ಜರ ಮತ್ತೊಂದು ವಿಚಾರವನ್ನು ಪ್ರಸ್ತಾಸಿಸಿದಲ್ಲಿ ತಪ್ಪಾಗ 
ಲಾರದು. ಸಮಾಜಧ ಸ್ಥಿ ಸಿತಿಗತಿಗಳಿಗೂ ದೈಹಿಕ ey be ಆರೋಗ್ಯಕ್ಕೂ 
ನಿಕಟ ಸಂಬಂಧವಿದೆ. ಈ ಸಂಬಂಧವನ್ನು ವಿಶದವಾಗಿ ಪರಿಶೀಲಿಸಲು ವೈದ್ಯಕೀಯ 
ಸಮಾಜಶಾಸ್ತ್ರ ಎಂಬ ವಿಜ್ಞಾನ ಇತ್ತಿ ಜಿಗೆ ಪಾ ತ್ರಾಮುಖ್ಯಕ್ಕೆ ಬರುತ್ತಿದೆ. ಸಾಮಾಜಿಕ 
ಮತ್ತು ಳಾ ನಳ ಶೋಗಗಳ್ಳು ಆರ್ಥಿಕ ಮಟ್ಟಿದ ಮೇಲೆ ನಿಂತಿರುವ 
ರೋಗಗಳು, ವಿವಿಧ ಸಂಸ್ಕೃತಿಯಲ್ಲಿ ಕಂಡುಬರುವ ರೋಗಗಳು, ಬಡವರ 


೧೪ ಮಾನವಿಕ ಕರ್ಣಾಟಕ 


ಖಾಯಿಲೆಗಳು ಹೀಗೆ ದೈಹಿಕ ಖಾಯಿಲೆಗಳ ಉತ್ಪತ್ತಿ, ಹರಡುವಿಕೆ ಇವನ್ನು 
ಸಾಮಾಜಿಕ ದೃಷ್ಟಿಯಿಂದ ಈ ವಿಜ್ಞಾನ ಪರಿಶೀಲಿಸುತ್ತಿದೆ. ಇದೇ ರೀತಿ ಮನೋ 
ವೈದ್ಯರು ಮತ್ತು ಮನೋ ವಿಜ್ಞಾನಿಗಳು ಮಾನಸಿಕ ರೋಗಗಳ ಮೇಲೆ ಸಮಾಜದ 
ಲ” ವೂ ಇ ಹ | 
ಪ್ರಭಾವವನ್ನು ಮನಗಾಣುತ್ತಿದ್ದಾರೆ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ 
ವಲಸೆ ಬಂದವರು ಹೊಸ ಪ್ರದೇಶದ ಸಮಾಜ ಕಟ್ಟಳೆಗಳಿಗೆ ಹೊಂದಿಕೊಳ್ಳಲು 
ಸಾಧ್ಯವಾಗದೆ ಎಂಥ ಮಾನಸಿಕ ಬೇನೆ ಮತ್ತು ರೋಗಗಳಿಗೆ ತುತ್ತಾಗುತ್ತಾರೆಂಬ 
ವಿಷಯದ ಮೇಲೆ ರಾಂಚಿ ಮತ್ತು ಬೆಂಗಳೂರು ಮನೋವಿಜ್ಞಾನಿಗಳು ನಡೆಸಿದ 
ಪರಿಶೋಧನೆಗಳು ಬೆಳಕು ಚೆಲ್ಲುತ್ತವೆ. ಇಂಥ ಪರಿಶೋಧನೆಗಳು ಪಾಶ್ಚಾತ್ಯ 
ದೇಶಗಳಲ್ಲಿ ಬಹಳ ನಡೆದಿವೆ. ಅವುಗಳ ಫಲಿತಾಂಶಗಳು ಒಂದೇ ದಿಕ್ಕಿನಲ್ಲಿವೆ. 
ಹಲವರು ಮನೋವೈಜ್ಞಾ ನಿಕರು ಮನೋರೋಗಗಳನ್ನು "ವರ್ತನೆಯ ವಿಕಾರಗಳು' 
(ಬಿಹೇವಿಯರ್‌ ಡಿಸ್‌ಆರ್ಡರ್ಸ್‌) ಎಂದೂ ಮತ್ತೆ ಕೆಲವರು " ವ್ಯಕ್ತಿತ್ವದ 
ವಿಕಾರಗಳು? ( ಪರ್ಸನಾಲಿಟ ಡಿಸ್‌ಆರ್ಡರ್ಸ್‌) ಎಂದೂ ಕರೆಯುತ್ತಾರೆ. ಒಬ್ಬನ 
ನಡತೆಗೂ ವ್ಯಕ್ತಿತ್ವದ ಬೆಳೆವಣಿಗೆಗೂ ಅವನ ಸಮಾಜಕ್ಕೂ ಹತ್ತಿರದ ಸಂಬಂಧ 
ವಿರುವುದು ಎಲ್ಲರಿಗೂ ತಿಳಿದ ವಿಷಯ. ಇಲ್ಲಿಯೂ ಆರ್ಥಿಕ ಮತ್ತು ಸಾಂಸ್ಕೃತಿಕ 
ಮಟ್ಟಕ್ಕೆ ಸೇರಿದಂತೆ ಹಲವು ಮಾನಸಿಕ ರೋಗಗಳು ಮತ್ತು ಬೇನೆಗಳು ಕಾಣಿಸಿ 
ಕೊಳ್ಳುತ್ತವೆ. ಈ ಬಗ್ಗೆ ಹಲವಾರು ಪರಿಶೋಧನೆಗಳು ನಡೆದಿವೆ. ಹಾಗೆಯೆ 
ಮಾನಸಿಕ-ದೇಹಜನ್ಯ ( ಸೈಕೊ-ಸೊಮಾಟಕ್‌) ಪ್ರಾಧಾನ್ಯದಿಂದ ಹುಟ್ಟಿದ 
ಖಾಯಿಲೆಗಳಾದ ಜಠರಹುಣ್ಣು, ಉಬ್ಬಸ, ಕ್ಷಯ ಇವು ಸಮಾಜ ಅಸಮಂಜಸತೆಗೆ 
ನೇರವಾದ ಸಂಬಂಧವುಳ್ಳ ಖಾಯಿಲೆಗಳೆಂದು ಕೆಲವರ ಅಭಿಪ್ರಾಯ. ಆದ್ದರಿಂದ 
ಕೆಲವು ವೈದ್ಯಕೀಯ ಸಂಸ್ಥೆಗಳು ವೈದ್ಯಕೀಯ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ 
ಸಮಾಜವಿಜ್ಞಾ ನಗಳಲ್ಲಿ, ಹೆಚ್ಚಾಗಿ ಮನೋವಿಜ್ಞಾನ ಮತ್ತು ಸಮಾಜಶಾಸ್ತ್ರಗಳಲ್ಲಿ, 
ಬೋಧನೆಯನ್ನು ಏರ್ಪಡಿಸಬೇಕೆಂಬ ವಿಚಾರವನ್ನು ಕುರಿತು ಆಲೋಚಿಸುತ್ತಿವೆ. 
ಈ ಸಂಬಂಧದಲ್ಲಿ ವೈದ್ಯಕೀಯ ವಿಜ್ಞಾನದ ಅಖಿಲಭಾರತ ಸಂಸ್ಥೆ ದೆಹಲಿ 
ಯಲ್ಲಯೂ ಸೇಂಟ್‌ ಜಾನ್ಸ್‌ ಮೆಡಿಕಲ್‌ ಕಾಲೇಜ್‌ ಮತ್ತು ಮನಸ್ವಾಸ್ಥ್ಯದ 
ಅಖಿಲಭಾರತ ಸಂಸ್ಥೆ (ಆಲ್‌ ಇಂಡಿಯಾ ಇನ್ಸ್‌ ಓಟ್ಯೂಟಲ್‌ ಆಫ್‌ ಮೆಂಟಲ್‌ 
ಹೆಲ್ತ್‌) ಇವೆರಡೂ ಜೊತೆಯಾಗಿ ಬೆಂಗಳೂರಿನಲ್ಲಿಯೂ ಸೆಮಿನಾರುಗಳನ್ನು 
ನಡೆಸಿದುವು. ಬೆಂಗಳೂರಿನಲ್ಲಿ ನಡೆದ ಸೆಮಿನಾರಿನಲ್ಲಿ ವಿಷಯ ಪರಿಚಯ ಮಾಡಿ 
ಕೊಡುವ ಭಾಷಣದ ಅವಕಾಶ ನನಗೆ ದೊರಕಿತ್ತು. ಅಲ್ಲಿ ನಡೆದ ಕಾರ್ಯಕಲಾಪ 
ಗಳು ಒಂದು ಪುಸ್ತಕದ ರೂಪದಲ್ಲಿ ಪ್ರಕಟವಾಗಲವೆ. 

ನಮ್ಮ ದೇಶದ ಸಮಾಜನಿಜ್ಞಾನಗಳ ಇತಿಹಾಸದಲ್ಲಿ ಒಂದು ಮುಖ್ಯ 
ಘಟನೆ ಸುಮಾರು ಒಂದೂವಕೆ ವರ್ಷಗಳ ಹಿಂದೆ ಮೇ ೧೯೬೯ರಲ್ಲಿ 
ನಡೆಯಿತು. ಭಾರತದ ಸಮಾಜವಿಜ್ಞಾ ನಿಗಳ ಪರಿಶೋಧನ ಸಲಹಾ ಸಮಿತಿಯ 


ಸಮಾಜ ವಿಜ್ಞಾನಗಳ ಸ್ವರೂಪ ಮತ್ತು ಪ್ರಾಮುಖ್ಯ ೧೫ 


(ಇಂಡಿಯನ್‌ ಕೌನ್ಸಿಲ್‌ ಫಾರ್‌ ಸೋಷಿಯಲ್‌ ಸೈನ್ಸಸ್‌ ರೀಸರ್ಚ್‌) ಜನನನೇ 
ಅದು. ಅದಕ್ಕೆ ತಳಹದಿ ಹಾಕಿದವರಲ್ಲಿ ಪ್ರಮುಖರು ಡಾ. ವಿ. ಕೆ. ಆರ್‌. ವಿ. ರಾವ್‌. 
ಆ ಸಂ ಸ್ಥೆಯ ಮೊದಲನೆಯ ಅಧ್ಯಕ್ಷರಾಗಿ ಅವರು ಕೆಲಸ. ಮಾಡಿದರು. ಈಗ 
ಯೋಜನಾ ಆಯೋಗದ ps ತಾಸ ಪ್ರೊ. ಗಾಡ್ಲಿಲ್‌ ಅವರು ಈ 
i ಅಧ್ಯಕ್ಷರಾಗಿದ್ದಾರೆ. ಸಂಸ್ಥೆ ಯ ವ್ಯಾಪ್ತಿಯಲ್ಲಿ ಅರ್ಥಶಾಸ್ತ್ರ, ಸಮಾಜ 

ಸ್ತ್ರ, ಮನೋನಿಜ್ಞಾ ನ್ಯ ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ ಮೊದಲಾದವು ಸೇರಿವೆ. 
EN ವಿಜ್ಞಾನಕ್ಕೂ ಸಲಹಾ ಸಮಿತಿ ರಚಿಸಿ, ಆ ಭಾಗದಲ್ಲಿ ನಡೆದಿರುವ 
ಮತ್ತು ನಡೆಯಬೇಕಾದ ಪರಿಶೋಧನೆಗಳ ಒಂದು ವರದಿಯನ್ನು ತಯಾರಿಸಲು 
ಏರ್ಪಾಡಾಗಿದೆ. ಎರಡು ವಿಭಾಗಗಳ ವರದಿಗಳು ಸಿದ್ಧವಾಗಿವೆ. ಬಡು ಭೂಗೋಳ 
ಶಾಸ್ತ್ರ, ಮತ್ತೊಂದು ಮನೋವಿಜ್ಞಾನ. ಮನೋವಿಜ್ಞಾನ ಸಲಹಾ ಸಮಿತಿಯ 
ಸದಸ್ಯನಾಗಿ ಕೆಲಸಮಾಡುವ ಮತ್ತು ಚಿಕಿತ್ಸಾ ಮನೋವಿಜ್ಞಾನದ ಬಗ್ಗೆ ಇಲ್ಲಿಯ 
ವರೆಗೂ ದೇಶದಲ್ಲಿ ನಡೆದ ಪರಿಶೋಧನೆಯ ವರದಿಯನ್ನು ತಯಾರುಮಾಡುವ 
ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಈ ವರದಿಗಳನ್ನು ಪರಿಶೀಲಿಸಿ ಮುದ್ರಣಕ್ಕೆ 
ತಯಾರು ಮಾಡುವ ಸಂಪಾದಕ ಮಂಡಲಿಯಲ್ಲೂ ಕೆಲಸಮಾಡುವ ಅವಕಾಶ 
ಸಿಕ್ಕಿದೆ. ಇನ್ನು ಕೆಲವು ತಿಂಗಳುಗಳಲ್ಲಿ ಮನೋವಿಜ್ಞಾ ನದ ಹತ್ತು ವಿಭಾಗಗಳ 
ಒಂದು ವರದಿ ದೇಶದ ಇಂದಿನ ಅವಶ್ಯಕತೆಯ ದೃ ದುಸಿ ಯಿಂದ ಅತ್ಯಂತ ಮುಖ್ಯವಾದ 
ವಿಷಯಗಳ ಪರಿಶೋಧನೆಯ ಸಲಹೆಗಳೊಂದಿಗೆ 'ಪ್ರಚುರವಾಗಲಿದೆ. ಪರಿಶೋಧನೆಗೆ 
ತಕ್ಕ ಅನುಕೂಲಗಳಿರುವ ವಿಶ ್ರ ವಿದ್ಯಾನಿಲಯಗಳು ಮತ್ತು ಇತರ ಸಂಸ್ಥೆಗಳಲ್ಲಿ 
ಪರಿಶೋಧನೆಗಳಿಗೆ ಧನಸಹಾಯ ಮಾಡುವುದಲ್ಲದೆ ಸಮಾಜವಿಜ್ಞಾ ಗಳಿಗೆ 
ಸಂಬಂಧಪಟ್ಟಂತೆ, ಸಮಾಚಾರ ಬ್ಯಾಂಕ್‌ (ಇನ್‌ಫರ್ಮೇಷನ್‌ ಬ್ಯಾಂಕ್‌) 
ಒಂದನ್ನು ತೆರೆಯಲೂ ಈ ಸಂಸ್ಥೆಯಲ್ಲಿ ಪ್ರಯತ್ನಿಸಲಾಗುತ್ತಿದೆ. ಸದ್ಯಕ್ಕೆ ಕೆಲಸ 
ಗಳೇನೊ. ಉತ್ಸಾಹದಿಂದ ನಡೆಯುತ್ತಿ ಪೆ. 

3 ted ಸಂಸ್ಥೆ ಯೇ ಸಮಾಜನಿಜ್ಞಾ ನ ಪರಿಶೋಧನೆಗಳ ಮುನ್ನಡೆಗೆ 
ಸಾಲದು. ಅಂತರರಾ ಪ್ರೀಯ ಮಟ್ಟದಲ್ಲಿ 'ಯುನೆಸ್ಕೊ ಸಂಸ್ಥೆ ಈ ಕಾರ್ಯ 
ವಿರ್ವಹಿಸಿಜೆ. ಅದು ಎಲ ರಾಷ್ಟ್ರ Aer ಸೇರಿರುವುದರಿಂದ ಭಾರತಕ್ಕೆ ಹೆಚ್ಚು 
ಗಮನ ಕೊಡಲಾಗುವುದಿಲ್ಲ. ನೇತದಲ್ಲಿ ಪ್ರತಿಯೊಂದು ವಿಶ್ನ ್ರ ವಿದ್ಯಾನಿಲಿಯವೂ 
ಇತರ ಸಂಸ್ಥೆ ಗಳೂ ಭೌತ ವಿಜ್ಞಾ ನಗಳು ಕೊಡುತ್ತಿರುವ ಉತ್ತೇಜನವನ್ನು 
ಸಮಾಜವಿಜ್ಜಾ ನ್ಲಿನಗಳಿಗ್ಯೂ ಮಾನವಿಕಗಳಿಗೂ ಕೊಡಬೇಕು. ವಿಜ್ಞಾನ ಪ್ರಚೋದಿತ 
ಸಾಮಾಜಿಕ ಬದಲಾವಣೆಗಳಿಗೆ ಹೊಂದಿಕೊಂಡು ಹೋಗಲು ವ್ಯಕ್ತಿ ಗಳು ಸಿದ್ಧರಾಗ 
ಬೇಕು. ಈ ಸಿದ್ಧತೆಗೆ ಸಾಕಷ್ಟು ತಿಳಿವಳಿಕೆಯನ್ನು ಪರಿಶೋಧನೆಗಳ ಮೂಜಕ 
ಸಮಾಜವಿಜ್ಞಾನಗಳು ನೀಡಬೇಕು. ಬುದ್ಧಿ ಶಕ್ತಿಯ ಮಟ್ಟದಿಂದ ಜನಾಂಗ 
ಹಲವಾರು ಅನುಕೂಲಗಳನ್ನು ಸಡೆಯಬಹುದು. ಆದರೆ ಅವುಗಳನ್ನು ಅನು 


೧೬ ಮಾನವಿಕ ಕರ್ಣಾಟಕ 


ಭವಿಸುವ ಹೃದಯವೈಶಾಲ್ಯ ಮತ್ತು ಸಹಬಾಳ್ವೆ ಕುಂಠಿತವಾಗಿಯೇ ಇರಬಹುದು. 
ಈ ಅಸಮಾನತೆಯಿಂದ ಮಾನವ ಜನಾಂಗಕ್ಕೆ RR ಮಹನೀಯ 
ರೊಬ್ಬರು ಹೇಳಿದಂತೆ, ಮನುಷ್ಯ ಹಕ್ಕೆಯಂತೆ ಹಾರಾಡಲೂ ಮೀನಿನಂತೆ ಈಜಲೂ 
ಕಲಿತಿದ್ದಾನೆ. ಆದರೆ ಭೂಮಿಯ ಮೇಲೆ ತನ್ನ ಎರಡು ಕಾಲುಗಳ ಸಹಾಯದಿಂದ 
ಸರಿಯಾಗಿ ನಡೆಯಲು ಕಲಿತಿಲ್ಲ. ಎಷ್ಟು ಅರ್ಥಗರ್ಭಿತವಾಗಿದೆ ಈ ವಾಕ್ಯ! 
ಮಾನವನ ಆತ್ಮನಿಕಾಸದ, ವ್ಯಕ್ತಿತ್ವವಿಕಾಸದ ದೃಷ್ಟಿಯಿಂದ ನಾವು ಸಾಹಿತ್ಯ, 
ಕಲೆ, ಮಾನವಿಕಗಳು ಮತ್ತು ಸ ಸಮಾಜನಿಜ್ಞಾನಗಳಗೆ ಇತರ ವಿಜ್ಞಾನಗಳಿಗೆ 
ಕೊಡುವಷ್ಟೆ ಉತ್ತೇಜನವನ್ನು ಕೊಡಬೇಕೆಂದು ನನಗೆ ಅನಿಸುತ್ತದೆ. 


ಕೆ ಡಾ. ಬಾ, ರಾ. ಗೋಪಾಲ 


ನಗಿರೆಯ ಇಮ್ಮಡಿ ದೇವರಾಜ ಒಡೆಯರ 
ತಾಮ್ರಶಾಸನ 


ಈ ಶಾಸನ ಹುಟ್ಟಿದ್ದು ವಿಜಯನಗರದ ಅರಸನಾಗಿದ್ದ ಶ್ರೀ ಕೃಷ್ಣರಾಯನ 
(ಕೃಷ್ಣದೇವರಾಯ) ಕಾಲದಲ್ಲಿ. ಇದರಲ್ಲಿ ಎರಡು ತೇದಿಗಳಿವೆ. ಮೊದಲನೆಯ 
ತೇದಿ ಶಕವರುಷ ೧೪೪೦ನೆಯ ಈಶ್ವರ ಸಂವತ್ಸರದ ಭಾದ್ರಪದ ಬಹುಳ ೧ 
ಸೋಮವಾರ. ಈ ವಿವರಗಳು ಕ್ರಿ. ಶ. ೧೫೧೭ನೆಯ ಆಗಸ್ಟ್‌ ಮಾಹೆಯ ೩೧ 
ನೆಯ ದಿನಕ್ಕೆ ಸರಿಹೋಗುತ್ತವೆ. ಅದು ಶಕಸಂವತ್ಸರ ೧೪೩೯ ಆಗಿತ್ತು. ಎರಡನೆಯ 
ತಾರೀಕಿನ ವಿವರಗಳನ್ನು ಎರಡನೆಯ ಪುಟದಲ್ಲಿ ಕೊಡಲಾಗಿದೆ. ಇದು ಶಕ 
೧೪೪೪ನೆಯ ವಿಷು ಸಂವತ್ಸರದ ಶ್ರಾವಣ ಶುದ್ಧ ೫ ಗುರುವಾರ. ಈ ವಿವರಗಳು 
ಸಮರ್ಪಕವಾಗಿಲ್ಲ. ಶ್ರಾವಣ ಶುದ್ಧ ಪಂಚಮಿ ಕ್ರಿ. ಶ. ೧೫೨೧ನೆಯ ಜುಲೈ 


1 ೧೯೭೦ನೆಯ ಜೂನ್‌ ತಿಂಗಳಲ್ಲಿ ಕಾರವಾರ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿ ಶಾಸನ 
ಸಂಗ್ರಹಣೆ- ಸಂಶೋಧನೆಯ ಸಮಯದಲ್ಲಿ ಸೋಂದಾ ಅಥವಾ ಸ್ವಾದಿ ಗ್ರಾಮದಲ್ಲಿರುವ ಜೈನ 
ಭಟ್ಟಾಕಳಂಕ ಮಠಕ್ಕೆ ಹೋಗಿದ್ದೆ, ಆ ಮಠದಲ್ಲಿ ಹಿಂದೆ ಅನೇಕ ತಾನು ಪಟಿಗಳೂ, ತಾಡವಾಲೆ 
ಗ್ರಂಥಗಳೂ ಇದ್ದುವು, ಅವುಗಳಲ್ಲಿ ಅನೇಕವನ್ನು ಸುಮಾರು ನಲವತ್ತು ನರುಷಗಳಿಗೂ ಹಿಂದೆ 
ದಿವಂಗತ ಪ್ರೊ. ಕೆ ಜಿ ಕುಂದಣಗಾರರು ತೆಗೆದುಕೊಂಡು ಹೋಗಿದ್ದರು. ಅವುಗಳಲ್ಲಿ ಕೆಲವು 
ಕರ್ನಾಟಿಕ ಪಿಶ್ವನಿದ್ಯಾಲಯದ ಕನ್ನಡ ಸಂಶೋಧನ ಸಂಸ್ಥೆ ಯಲ್ಲಿಯೂ ಇನೆ. ಆದ ಕಾರಣ 
ತೊಗ ಆ ಜೈನಮಶದಲ್ಲಿ ಅಂತಹವುಗಳಾವುವೂ ಇಲ್ಲವೆಂದು ಆ ಮಠದ ಯತಿಗಳು ತಿಳಿಸಿದರು, 
ಆದರೂ ಅವರಲ್ಲಿ ಉಳಿದಿದ್ದ ಒಂದೇ ಒಂದು ತಾಮ್ರಪಟನನ್ನು ನನಗೆ ತೋರಿಸಿದರು, 

ಅದನ್ನು ಶ್ರೀ ನರಸಿಂಹಜೋಶಿಯನರು ಕೊಟ್ಟಿ ಭರವಸೆಯ ಮೇಲೆ ನಾಲ್ಕಾರು ದಿನಗಳ ಕಾಲ 
ನನ್ನಲ್ಲಿಟ್ಟುಕೊಳ್ಳಲು ಅನುಮೃತಿಸಿದರು. ಶಿರಸಿಯ ಎಂ. ಇ. ಎಸ್‌, ಕಾಲೇಜಿನ ಸ್ರಿನ್ಸಿಪಾಲರಾದ 
ಪ್ರೊ. ಎಲ್‌. ಓಟ, ಶರ್ಮ ಅವರ ಸಹಾಯದಿಂದ ಈ ತಾಮ್ರಪಟಿದ ಪ್ರತಿಗಳನ್ನು ಶಿರಸಿಯಲ್ಲಿ 
ತೆಗೆಸಿದೆ. ಅನಂತರ ತಾಮ್ರ ಪಟವನ್ನು ಜೈ ನಮಠಕ್ಕೆ ಹಿಂದಿರುಗಿಸಲಾಯಿತು. ಇವರೆಲ್ಲರಿಗೂ 
ಲೇಖಕನ ಕೃತಜ್ಞತೆಗಳು ಸಲ್ಲುತ್ತವೆ, 

3 ತಾಮ್ರುಪಟಿನನ್ನು ೧೯೩೯-೪೦ರಲ್ಲಿ ಡಾ, ಸಿ, ಬಿ ದೇಸಾಯರು ಪರಿಶೀಲಿಸಿದ್ದಾರೆ 
(ARSIE, 1939-40 to 1942-43, ಸು 22 ; Appendix A, No 15): ಇದನ್ನೇ 

2 


ಸ್ಟ ಮಾನವಿಕ ಕರ್ಣಾಟಕ 


ಮಾಹೆಯ ೮ನೆಯ ತಾರೀಕಾಗಿದ್ದು ಅಂದು ಸೋಮವಾರವಾಗಿತ್ತು. ಶಕವರ್ಷ 
೧೪೪೩. 

ಈ ತಾಮ್ರಪಟಗಳೊಂದೊಂದೂ ೨೩ ಸೆಂಟಿವಿತಾಟರ” ಉದ್ದ ಮತ್ತು ೧೭.೫ 
ನಿಂಟಿಮಾಟರ್‌ ಅಗಲ ಇವೆ. ಪಟದ ಮೇಲ್ಬಾಗದಲ್ಲಿ ರಾಜಮುದ್ರೆಯುಳ್ಳ ಉಂಗುರ 
ಕ್ಕಾಗಿ ೧.೩ ಸಿಂಟಿಮಾಟಿರ್‌ ಸುತ್ತಳತೆಯ ಒಂದು ರಂಧ್ರವಿದೆ. ಆ ಮುದ್ರೆ 
ಯಾಗಲಿ ಉಂಗುರವಾಗಲಿ ಸಿಕ್ಕಿಲ್ಲ. ಸಂಸ್ಕೃತ ಮತ್ತು ಕನ್ನಡಭಾಷೆಗಳಲ್ಲಿರುವ 
ಈ ಶಾಸನದ ಲಿಪಿ ೧೫-೧೬ನೆಯ ಶತಮಾನದ ಕನ್ನಡ ಲಿಪಿ. 

ವಿದ್ಯಾನಗರದಲ್ಲಿ ಶ್ರೀ ಕೃಷ್ಣರಾಯ ಆಳುತ್ತಿದ್ದಾಗ ತೌಳವದೇಶದ ಕ್ಷೇಮ 
ಪುರದಲ್ಲಿ (ಅಂದರೆ ಈಗಿನ ಗೇರುಸೊಪ್ಪೆಯಲ್ಲಿ) ಸಾಳುವ ಇಮ್ಮಡಿ ದೇವರಾಜ 
ಒಡೆಯ ಆಳುತ್ತಿದ್ದ. ಈತ ನಗಿರೆ ರಾಜ್ಯ, ಹೈವೆ, ತುಳು, ಕೊಂಕಣ 
ಮುಂತಾದವನ್ನು ವಿಜಯನಗರದ ಅರಸನ ಅಧೀನದಲ್ಲಿ ಮಹಾಮಂಡಳೇ 
ಶ್ವರನಾಗಿ ಆಳುತ್ತಿದ್ದ. ಈ ಮಾಂಡಳಿಕನಿಗೆ ಭೈರವಾಂಬಾ ಎಂಬ ಒಬ್ಬ 
ಮಗಳೂ ಸಾಳುವ ಮಲ್ಲನೆಂಬ ಮಗನೂ ಇದ್ದರೆಂದು ಶಾಸನ ಪಾಠದ 
ಒಂಬತ್ತನೆಯ ಸಾಲಿನಲ್ಲಿರುವ ಸಂಸ್ಕೃತ ಪದ್ಯದಿಂದ ತಿಳಿದುಬರುತ್ತದೆ. ಈಕೆ 
ಪಾಂಡ್ಯ ನೃಪಾಲನನ್ನು ಮದುವೆಯಾದಳೆಂದೂ ಈ ದಂಪತಿಗಳಿಗೆ ದೇವರಾಯನೆಂಬ 
ಮಗ ಜನಿಸಿದನೆಂದೂ ಮುಂದಿನ ಸಾಲುಗಳಲ್ಲಿ ಹೇಳಿದೆ. ಮುಂದೆ ಇವರನ್ನು 
ಕುರಿತು ಏನೂ ಹೇಳಿಲ್ಲ. ಪ್ರಾಸಂಗಿಕವಾಗಿ ಇಮ್ಮಡಿ ದೇವರಾಯನ ಮಕ್ಕಳನ್ನು 
ಕುರಿತು ಹೇಳಿದಂತೆ ಇದರಿಂದ ಭಾಸವಾಗುತ್ತದೆ. 


[FC 


ಹಿಂದೀ ಭಾಷೆಯಲ್ಲಿನ " ಜೈನಶಿಲಾಲೇಖ ಸಂಗ್ರಹದ ನಾಲ್ಕನೆಯ ಸಂಪುಟದಲ್ಲಿ (ಪು. ೩೧೬) 
ಕಾಣಿಸಲಾಗಿದೆ. 

ಇದೊಂದು ಬಿಡಿ ತಾಮ್ರಪಟವಾಗಿದ್ದು ಎರಡು ಕಡೆಯೂ ಬರಹವಿದೆ, ಹಿಂಭಾಗದಲ್ಲಿ 
ಕೇವಲ ಆರು ಸಾಲುಗಳಿವೆ, ಈ ತಾಮ್ರ ಪಟವನ್ನು ಪರೀಕ್ಷಿಸಿದಾಗ ಇದರ ಮೊದಲ ಭಾಗ 
ಬೇರೊಂದು ತಾಮ್ರಪಟದಲ್ಲಿದ್ದಿರಬಹುದೆಂಬ ಅಂಶ ಸ್ಪಷ್ಟವಾಯಿತು, 

ಧಾರವಾಡಕ್ಕೆ ಹಿಂತಿರುಗಿದಮೇಲೆ ಕನ್ನಡ ಸಂಶೋಧನ ಸಂಸ್ಥೆಯಲ್ಲಿನ ತಾಮ್ರಪಟಿಗಳನ್ನು 
ಪರೀಕ್ಷಿಸಿದೆ. ಈ ಸಂಗ್ರಹದಲ್ಲಿನ ಒಂದು ತಾಮ್ರಪಟ ನನಗೆ ಸೋಂದಾದಲ್ಲಿ ದೊರೆತ ತಾಮ್ರ ಪಟಿದ 
ಮೊದಲ ಭಾಗನೆಂಬುದು ಸ್ಪಷ್ಟವಾಯಿತು. ಇದನ್ನು ಬಹಳ ಹಿಂದೆಯೇ ಶ್ರೀ ಕುಂದಣಗಾರರು 
“ ಜಯಕರ್ನಾಟಕ ದಲ್ಲಿ ಪ್ರಕಟಿಸಿದ್ದಾರೆ. (ಸಂ, ೪, ಪು, ೧೩; ಶಾಸನ: ೫, ಫು. ೩೬೨). 
ಆದರೆ ಅವರು ತಮಗೆ ದೊರಕಿದ ಶಾಸನದ ಪೂರ್ಣಪಾಠವನ್ನು ಕೊಟ್ಟಿಲ್ಲ. ಅವರು ಕೊಟ್ಟಿರುವ 
ಶಾಸನದ ಪಾಠದಲ್ಲೂ ಕೊರತೆಗಳಿವೆ. ಇದು ಅಪೂರ್ಣ ಶಾಸನವೆಂದಿದ್ದಾರೆ. ಆದರೆ ಇದೀಗ 
ನನಗೆ ದೊರೆತ ತಾಮ್ರಪಟಿದಿಂದ ಇದರ ಪೂರ್ಣಪಾಠ ಲಭ್ಯವಾಗಿದೆ, ಅಲ್ಲದೆ ಈ ಶಾಸನದಿಂದ 
ನಗಿರೆಯಲ್ಲಿ ೧೫-೧೬ನೆಯ ಶತಮಾನಗಳಲ್ಲಿ ಆಳಿದ ಅರಸರ ವಂಶಾವಳಿಗೆ ಸಂಬಂಧಿಸಿದ ಒಂದೆರಡು 


ಹೊಸ ಅಂಶಗಳು ಬೆಳಕಿಗೆ ಬರುತ್ತವೆ, ಈ ಕಾರಣಗಳಿಂದ ಈ ಶಾಸನವನ್ನು ಇಲ್ಲಿ ಪ್ರಕಟಿಸ 
ಲಾಗುತ್ತಿದೆ, 


ನಗಿರೆಯ ಇಮ್ಮಡಿ ದೇವರಾಜ ಒಡೆಯರ ತಾನ್ರುಶಾಸನ ೧೯ 


ನಗಿರೆಯಲ್ಲಿ ಆಳಿದ ಮಾಂಡಳಿಕರ ವಂಶಾವಳಿಯಲ್ಲಿ ಇದು ನಮಗೆ ಇದು 
ವರೆಗೂ ತಿಳಿದಿರದಿದ್ದ ಹೊಸ ಅಂಶ. ಸೋಂದಾದಲ್ಲಿ ದೊರೆತ ತಾಮ್ರಪಟಗಳಲ್ಲಿ 
ಒಂದನೆಯ ಶಾಸನದಲ್ಲಿ ಪ್ರಸ್ತುತ ಶಾಸನದ ಆರಂಭದಲ್ಲಿರುವ ನಗಿರೆಯ ವಂಶಾವಳಿಗೆ 
ಸಂಬಂಧಿಸಿದ ಹೇಳಿಕೆಗಳಿವೆ. “ ತತ್ರಾಸನ್ಸಹವೋ ನ್ಸೃ ಇಬುಧನುತಾಸ್ಸೀತಾಂಶು 
ವಂಶೋದ್ಭವಾಸ್ಕೇಷು ಶ್ರೀಂಮಡಿದೇವ ಭೂಪತಿರಭೂತ್‌ ....”ಎಂಬ ಶಾಸನಪಾಠ 
ಸೋಂದಾದ ಒಂದನೆಯ ತಾಮ್ರಪಟದಲ್ಲಿಯೂ ಇದೆ. ಅದರೆ ಇಲ್ಲಿ " ಶ್ರೀಂಮಡಿ 
ದೇವ? ಎಂಬುದನ್ನು ಕುಂದಣಗಾರರು " ಶ್ರೀಮದಿಜೀವ' ಎಂದು ತಪ್ಪಾಗಿ ಓದಿ 
ಕೊಂಡಿದ್ದಾರೆ. ಈ ಶಾಸನದಲ್ಲಿಯೂ ಇಂಮಡಿ ದೇವರಾಯನ ಅನಂತರ 
ವಂಶಾವಳಿಯಲ್ಲಿ ಭೈರವಾಂಬಾ ಮತ್ತು ಸಾಳುವಮಲ್ಲರು ಸೂಚಿತರಾಗಿದ್ದು 
ಭೈರವಾಂಬಳಿಗೆ ದೇವರಾಯನೆಂಬ ಮಗನಿದ್ದನೆಂದೂ ಹೇಳಿದೆ. ಈ ಶಾಸನದ 
ಕಾಲ ೧೪೪೫ನೆಯ ಚಿತ್ರಭಾನು ಸಂವತ್ಸರದ ಆಷಾಢ ಶುದ್ಧ ೧೫ ಭಾನುವಾರ 
ಅಂದರೆ ಕ್ರಿ. ಶ. ೧೫೨೨ನೆಯ ಜುಲೈ ೮, ಮಂಗಳವಾರ. ಈ ಶಾಸನದಲ್ಲಿಯೂ 
ಇಂನುಡಿ ದೇವರಾಜೊಡೆಯರು ನಗರಿ ರಾಜ್ಯ, ಹೈವೆ, ತುಳು, ಕೊಂಕಣ 
ಮುಂತಾದ ರಾಜ್ಯವನ್ನು ಆಳುತ್ತಿದ್ದರೆಂದು ಹೇಳಿದೆ. 

ಕುಂದಣಗಾರರು ಈ ಶಾಸನಗಳನ್ನು ಕುರಿತು ಬರೆಯುತ್ತ, “ ಕ್ಷೇಮಪುರದ 
ಅರಸುಮನೆತನದಲ್ಲಿ ಸಾಳ್ವಮಲ್ಲನೂ ಅವನ ತಂಗಿಯೂ ಹುಟ್ಟಿದರು. ಅವಳು 
ಪಾಂಡ್ಯವಂಶದ ಅರಸುಮಗನನ್ನು ಮದುವೆಯಾಗಿ ಸಾಳ್ವದೇವರಾಯನನ್ನು 
ಹೆತ್ತಳು. ಈತನೇ ಕೃಷ್ಣದೇವರಾಯನ ಮಹಾಮಂಡಳೇಶ್ರರನು” ಎಂದಿದ್ದಾರೆ. 
ಇದು ಶಾಸನ ಪಾಠಕ್ಕೆ ಅವರು ಕೊಟ್ಟಿರುವ ಅರ್ಥ. ಆದರೆ ಇದು ಸಮರ್ಪಕವೆಂದು 
ತೋರುವುದಿಲ್ಲ. 

ಶ್ರೀ ಪಂಚಮುಖಿಯವರು ನಗಿರೆಯಲ್ಲಿ ಆಳಿದ ಈ ಮಾಂಡಲಿಕರನ್ನು ಕುರಿತು 
ದೀರ್ಥವಾಗಿ ಪ್ರಸ್ತಾಸಿಸಿದ್ದಾರೆ. ಅದರಲ್ಲಿ ಇಮ್ಮಡಿ ದೇವರಸನಿಗೆ ಸಂಬಂಧಿಸಿದ 
ಶಕ ೧೪೪೨ ಮತ್ತು ೧೪೪೩ನೆಯ ಶಾಸನಗಳನ್ನು ಸೂಚಿಸಿದ್ದಾರೆ. ಅವರ ವಂಶಾ 
ವಳಿಯನ್ನು ಕೊಟ್ಟಿದ್ದಾರೆ. ಆದರೆ ಅದರಲ್ಲೂ ಭೈರವಾಂಬಾ ಮತ್ತು ಸಾಳುವ 
ಮಲ್ಲರ ಪ್ರಸ್ತಾಪವಿಲ್ಲ.* 

ಭೈರವಾಂಬಾ ಪಾಂಡ್ಯನ್ಭಪಾಲನನ್ನು ಮದುವೆಯಾದಳು ಎಂದು ನಮ್ಮ 
ತಾಮ್ರಪಟ ಹೇಳುತ್ತದೆ. ಈ ಪಾಂಡ್ಯನ್ಭೃಪಾಲ ಯಾರು! ಇದೇ ಸಮಯದಲ್ಲಿ 
ಕಳಸ-ಕಾರ್ಕಳಗಳಲ್ಲಿ* ಇಮ್ಮಡಿ ಭರರಸ ಆಳುತ್ತಿದ್ದ. ಈತ ಕ್ರಿ. ಶ. 
೧೫೧೬ರಿಂದ ೧೫೩೦ರ ವರೆಗೆ ಆಳಿದ. ಇವನ ಅನಂತರ ೧೫೪೨ರಿಂದ ೧೫೫೨ರ 


2 ಜಯಕರ್ನಾಟಕ, ಸಂ,೪, ಪು, ೯೨ 
3 Karnatak Inscriptions, Vol. I, Introduction: 0. XVI 


೨೦ ಮಾನನಿಕ ಕರ್ಣಾಟಕ 


ವರೆಗೆ ನೀರಪಾಂಡ್ಯಒಡೆಯ ಆಳಿದ. ಭೈರವಾಂಬಾ ಬಹುಶಃ ಈ ವೀರಪಾಂಡ್ಯ 
ನನ್ನು ಮದುವೆಯಾಗಿರಬಹುದು. ಈತ ಸುಮಾರು ೧೦ ವರ್ಷ ಮಾತ್ರ ಆಳಿದ. 
ನಮ್ಮ ಶಾಸನದ ಕಾಲದ ವೇಳೆಗೆ ಇಮ್ಮಡಿ ಭೈರರಸನೇ ಇನ್ನೂ ಆಳುತ್ತಿದ್ದ 
ಕಾರಣ ಬಹುಶಃ ವೀರಪಾಂಡ್ಯ ಕ್ರಿ. ಶ. ೧೫೧೫ರ ಸುಮಾರಿಗೇ ಭೈರವಾಂಬಳನ್ನು 
ಮದುವೆಯಾಗಿರಬಹುದು. ಇದು ಒಂದು ಊಹೆ ಮಾತ್ರ. ಈ ವಿಷಯದಲ್ಲಿ 
ಇನ್ನೂ ಹೆಚ್ಚಿನ ನಿವರಗಳು ಲಭ್ಯವಾಗಬೇಕಾಗಿವೆ. 

ಇಮ್ಮಡಿ ದೇವರಸವೊಡೆಯರ ಎರಡು ಶಿಲಾಶಾಸನಗಳು ಕಾರವಾರ ಜಿಲ್ಲೆಯ 
ಕೈಕಿಣಿಗ್ರಾಮದಲ್ಲಿ ದೊರೆತಿವೆ. ಇವುಗಳ ಕಾಲ ಕ್ರಿ. ಶ. ೧೫೨೨. ಶ್ರೀ ಪಂಚಮುಖಿ 
ಯವರು ಕೊಟ್ಟಿರುವ ವಂಶಾವಳಿಯಲ್ಲಿ ಶಕ ೧೪೧೬ನೆಯ ವರ್ಷದ ಶಾಸನದಲ್ಲಿ 
ಹೆಸರಿಸಲಾದ ದೇವರಸನ ಅನಂತರ ಇಮ್ಮಡಿ ದೇವರಸ ಸೂಚಿತನಾಗಿದ್ದಾನೆ. 
ಆದರೆ ಮಂಗಳೂರು ಜಿಲ್ಲೆಯ ಸೀಮಂತೂರು ಮತ್ತು ಪುತ್ತಿಗೆ ಗ್ರಾಮಗಳಲ್ಲಿ 
ದೊರೆತ ಕ್ರಿ.ಶ. ೧೫೧೨ನೆಯ ವರ್ಷದ ಎರಡು ಶಾಸನಗಳಲ್ಲಿ ನಗಿರೆಯ ಭೈರ 
ರಸನನ್ನು ನಮೂದಿಸಲಾಗಿದೆ. ಇದು “ ದೇವರಾಡಿಯರಾದ ಕುಂದಹೆಗಡೆಯಿರು 
ಹಾಗೂ ತಿರುಮಲರಸರಾದ ಕಿಂನಿಕ ಹೆಗಡೆಯರು ವೊಫ್ಪಿ ತಿರುಮಲರಾಯ 
ಚಉಟರಿಗೆ ? ಬರೆದುಕೊಟ್ಟ ಶಿಲಾಶಾಸನ. ಇದರಂತೆ ಅವರು ತಮ್ಮತಮ್ಮ ಲ್ಲಿನ 
ವೈಮನಸ್ಯಗಳನ್ನು ದೂರಮಾಡಿಕೊಂಡು ಇತರ ಅರಸರಿಂದ ತಮಗೆ ತೊಂದರೆ 
ಉಂಟಾದಾಗ ತಾವು ಒಂದಾಗಿ ಶತ್ರುಗಳೊಡನೆ ಕಾದಬೇಕೆಂದು ಒಡಂಬಡಿಕೆ 
ಮಾಡಿಕೊಂಡರು. ಹಾಗೆ ಅವರು ಸೂಚಿಸಿರುವ ಶತ್ರುಗಳಲ್ಲಿ ನಗಿರೆಯ ಭೈರರಸನೂ 
ಒಬ್ಬ. 

ಈ ಎರಡು ಶಾಸನಗಳ ಆಧಾರದ ಮೇಲೆ ನಗಿರೆಯಲ್ಲಿ ದೇವರಸ ಕ್ರಿ. ಶ. 
೧೪೯೪ರ ವರೆಗೂ ಆಳಿದನೆಂದೂ ಅನಂತರ ಅವನ ಅಳಿಯನಾಗಿರಬಹುದಾದ 
ಭೈರರಸ ಕ್ರಿ. ಶ. ೧೫೧೨ರ ವರೆಗೂ ಆಳರಬಹುದೆಂದೂ ಡಾ. ರಮೇಶರು 
ಊಹಿಸಿದ್ದಾರೆ.? ಕ್ರಿ. ಶ. ೧೫೧೨ರ ಅನಂತರ ಇಮ್ಮಡಿ ದೇವರಸ ಆಳತೊಡಗಿದ 
ನೆಂದು ಅವರ ಊಹೆ. ಇದನ್ನು ಒಪ್ಪಿಕೊಂಡಲ್ಲಿ ದೇವರಸನಿಗೆ ಭೈರವಾಂಬಾ ಎಂಬ 
ಮಗಳಿದ್ದಳೆಂದೂ ಅವಳ ಗಂಡ ಭೈರರಸನೆಂದೂ ಊಹಿಸಿ, ಭೈರವಾಂಬಳ 
ಮಗನೇ ಇಮ್ಮಡಿ ದೇನರಾಯನೆಂದು ಹೇಳಬಹುದು. ಆದರೆ ನಮ್ಮ ಶಾಸನದಲ್ಲಿ 


1 Ibid., Nos: 68 and 69 
8407915, 1930-31, No. 340 
6 SIL, Vol. ೫11, No. 228 


7 4 History of South Kanara (Unpublished Thesis in Kar- 
natak University) 


ನಗಿರೆಯ ಇಮ್ಮಡಿ ದೇವರಾಜ ಒಡೆಯರ ತಾಮ್ರಶಾಸನ ೨೧ 


ಇಂಮುಡಿ ದೇವರಾಯನಿಗೇ ಭೈರವಾಂಬಳೆಂಬ ಮಗಳಿದ್ದಳೆಂದು ಹೇಳಿದೆ 
ಎಂಬುದನ್ನು ಗಮನದಲ್ಲಿಡಬೇಕು. ಈ ವಿಷಯಗಳನ್ನು ಖಚಿತಪಡಿಸಿಕೊಳ್ಳಲು 
ಈ ಪ್ರಾಂತದಲ್ಲಿ ಇನ್ನೂ ಬೆಳಕಿಗೆ ಬಾರದ ಶಾಸನಗಳನ್ನು ಪರಿಶೀಲಿಸಬೇಕಾಗುತ್ತದೆ. 

ಇಷ್ಟು ನಗಿರೆಯ ಅರಸರಿಗೆ ಸಂಬಂಧಿಸಿದ ವಿಷಯಗಳು. ಸ್ವಾದಿಯ ತಾಮ್ರ 
ಪಟದಲ್ಲಿ ಇನ್ನೂ ಕೆಲವು ಸ್ಯಾರಸ್ಯವಾದ ಅಂಶಗಳಿವೆ. ತಾನು ದಾನಮಾಡಜೇಕೆಂಬ 
ಉದ್ದಿ ಶ್ಯದಿಂದ ಚಿಟ್ಟರಿಕೆಯ ನಾಗಿಸೆಟ್ಟಿಯ ಮಗ ಮಲ್ಲಸೆಟ್ಟಿ ಮಾಸೂರು ಮತ್ತು 
ಮೊಸಳೆಕುಟು ಗ್ರಾಮಗಳನ್ನು ಇಮ್ಮಡಿ ದೇವರಾಜೊಡೆಯರಿಂದ ಹಣಕೊಟ್ಟು 
ಪಡೆಯುತ್ತಾನೆ. ಇದನ್ನು yp ಧರ್ಮಕ್ಕೆ ಕೊಂಡು ಧರ್ಮಕ್ಕೆ ಬಿಟ್ಟ ಕಾರಣ” 
ಇವುಗಳ ಮೇಲಿನ ಎಲ್ಲ ತೆರಿಗೆಗಳೂ ಮಾನ್ಯಮಾಡಲ್ಪಟ್ಟುವು. ಮಲ್ಲಿಸೆಟ್ಟಿ 
ಇದನ್ನು ದಾನಮಾಡಿದ್ದು ಹುಲಿಗೆಆಕಯ- ಅಂದರೆ ಧಾರವಾಡಜಿಲ್ಲೆಯ ಲಕ್ಷ್ಮೇಶ್ವರ 
ಶಂಖಜಿನಬಸ್ತಿಯಲ್ಲಿ ನಡೆವ ಧರ್ಮಕ್ಕೆ. ಇದು ದೇಶಿಗಣಾಗ್ರಗಣ್ಯ ನಿಜಯಕೀರ್ತ್ತಿ 
ದೇವರ ಶಿಷ್ಯರಾದ ಚಂದ್ರ ಪ್ರಭದೇವರ ಉಪದೇಶದಂತೆ ಮಾಡಿದ ದಾನ. 

ಹಾಡುವಳ್ಳಿ ಅಥವಾ ಸಂಗೀತಪುರದಲ್ಲಿ ಮೂಲಸಂಘ, ದೇಸಿಗಣ, ಪುಸ್ತಕ 
ಗಚ್ಛಕ್ಕೆ ಸೇರಿದ ಜೈನಯತಿಗಳ ಅನ್ವಯವೊಂದು ಕ್ರಿ. ಶ. ೧೫ನೆಯ ಶತಮಾನದಲ್ಲಿ 
ಇತ್ತು. ಬೀಳಗಿಯ ರತ್ನತ್ರಯ ಬಸದಿಯ ಶಾಸನದಲ್ಲಿ ಈ ಯತಿಗಳ ವಂಶಾವಳಿ 
ಕೊಟ್ಟದೆ. ಇದರಲ್ಲಿ ಮೊದಲನೆಯವರಾದ ಶ್ರುತಕೀರ್ತ್ತಿಗಳು ಕ್ರಿ. ಶ. ೧೪೩೦ರಲ್ಲಿದ್ದ 
ಕೆಂದು ಡಾ| ಪಾಂಡುರಂಗದೇಸಾಯರು ತೋರಿಸಿದ್ದಾರೆ. ಅವರ ವಂಶಾವಳಿ ಹೀಗಿದೆ: 
| ಶ್ರುತಕೀರ್ತಿ 


ನಿಜಯಕೀರ್ತ್ತಿ 0) 
| 
ಶ್ರುತಕೀರ್ತಿ (11) 


ನಿಜಯಕೀರ್ತಿ (11) 


| | 
ಚಂದ್ರಪ್ರಭ ಅಕಳಂಕ 


| 
ವಿಜಯಕೀರ್ತ್ತಿ (110 


ಅಕಳಂಕ (11) 
| 
ಭಟ್ಟಾಕಳಂಕ (11) 
BP. B. Desai: Jainism in South India and some Jaina 
Epigraphs, pp. 124-25 


ಮಾನವಿಕ ಕರ್ಣಾಟಕ 


ಒಂದೊಂದು ತಲೆಮಾರಿಗೆ ೨೫ ವರ್ಷಗಳಂತೆ ಲೆಕ್ಕಹಾಕಿದಲ್ಲಿ ವಿಜಯಕೀರ್ತ್ತಿ 
(11) ಗಳ ಶಿಷ್ಯರಾದ ಚಂದ್ರಪ್ರಭದೇವರು ಕ್ರಿ. ಶ. ೧೫೦೫ರಿಂದ ೧೫೩೦ರ ವರೆಗೂ 
ಇದ್ದರೆಂದು ಹೇಳಬಹುದು. ನಮ್ಮ ಶಾಸನದಲ್ಲಿ ಉಲ್ಲೇಖಿಸಲ್ಪಟ್ಟ ವಿಜಯಶೀರ್ತ್ತಿ 
ಹಾಗೂ ಚಂದ್ರಪ್ರಭರು ಮ್ರ ರತ್ನತ್ರಯ ಬಸದಿಯ ಯತಿಗಳೇ. 

ಶಾಸನದಲ್ಲಿ ಚಿಟ್ಟಿರಿಕೆ, ಮಾಸೂರು, ಮೊಸಳೆಯಕುಆು ಮತ್ತು ಮಿಡಿಜೆ 
ಎಂಬ ಗ್ರಾಮಗಳ ಹೆಸರುಗಳು ಬರುತ್ತವೆ. ಚಿಟ್ಟಿರಿಕೆ ಈಗಿನ ಕುಮಟಾ 
ತಾಲ್ಲೂಕಿನ ಚಿತ್ತರಗಿ ಗ್ರಾಮ. ಆದೇ ತಾಲ್ಲೂಕಿನಲ್ಲಿರುವ ಮಾಸೂರ ಕುರೆ 
ಗ್ರಾಮವೇ ಶಾಸನದಲ್ಲಿ ಉಕ್ತವಾಗಿರುವ ಮಾಸೂರು? ಮೊಸಳೆಯಕುಟು ಎಂಬ 1 
ಹೆಸರಿನ ಗ್ರಾಮ ಈಗ ಅಸ್ತಿತ್ರದಲ್ಲಿದ್ದಂತಿಲ್ಲ. ಆದರೆ ಮಾಸೂರಿಗೆ ಸೇರಿದಂತಿರುವ 
ಗ್ರಾಮದ ಒಂದು ಭಾಗಕ್ಕೆ ಮೊಸಳೆಕುಲುನೆಂದು ಹೆಸರಿದೆ ಎಂದು ಪ್ರೊ. ಶರ್ಮ 
ಅವರು ತಿಳಿಸುತ್ತಾರೆ. ಮಿಡಿಜೆಯ ಸುಂಕವನ್ನು ಮಾನ್ಯ ಮಾಡಿದುದಾಗಿ ' 
ಶಾಸನದಲ್ಲಿ (೪೨ನೆಯ ಸಾಲು) ಹೇಳಿಜಿ. ಮಿಡಿಜೆ ಎಂಬುದು ಈಗಿನ ಮಿರ್ಜಾನ್‌. 
ಆಗ ಇದು ಬಹುಶಃ ಸುಂಕವನ್ನು ವಸೂಲು ಮಾಡುವ ಗಡಿಭಾಗವಾಗಿತ್ತೆಂದು 


ಶ್ರ 
ತೋರುತ್ತದೆ. ಇ 


ಶಾಸನ ಹಾಠ 
ಮೊದಲನೆಯ ಪಟ 


ಶ್ರೀಮತ್ಪ್ಸರಮಗಂಭೀರ ಸ್ಯಾದ್ವಾದಾಮೋಘಲಾಂಛನಂ ಜಿಯಾತ್ರೈ 

ಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ॥ ಶ್ರೀ ನಿದ್ಯಾನಗರೇ 

ಚಿರಂ ವಿಜಯತೇ ಶ್ರೀ ಕೃಷ್ಣರಾಯೋ ನಮದ್ಭೂಸ ಸ್ತ್ರೀ ಕುಟಲಾ 

ಲಕಾಲಿಸಟಿಲೀಸಂಲೀನ ಪದಾಂಬುಜಃ£। ಯಸ್ಯಪ್ರೋಲ್ಲಸಿತ ಪ್ರತಾ- 

ಪವಿಸರಃ ಕಾಮಂಹರಿದ್ಯೋಸಿತಾಂ ಪ್ರೋತ್ತುಂಗಸ್ತನಕುಂಭಯೋಃ ಕಲಯ- 

ತೇ ಕಾಶ್ಮೀರ ಸಾರಶ್ರೀಯಂ | ದೇಶೇ ತೌವಳನಾಮ್ನಿ ವಿಶ್ವಮಹಿತೇ ಸೌಖ್ಯಾ 
ಮೃತಾಂಭೋನಿ- 

೭ ಧಾವಾಸೀತ್ಸೇಮಪುರಂ ಸರಂನರರಮಾಲೀಲಂ ಸರೋಜಾಯತಂ। 

ತತ್ರಾಸನ್ಪಹವೋ 
೮ ನೃಪಾಬುಧನುತಾಸ್ಸೀತಾಂಶು ವಂಶೋದ್ಭವಾಸ್ಕೇಷು ಶ್ರೀಂಮಡಿದೇವ 
ಭೂಸತಿರಭೂ- 


aE ES ಈ ಟ್ರ ಈ 


9 ARSIE, 1939-40, ೫. 283. ಈ ಗ್ರಾಮವನ್ನು ಶಿನಮೊಗ್ಗ ಜಿಲ್ಲೆಯ ಸಾಗರ 
ತಾಲ್ಲೂಕಿನ ಮಾಸೂರು ಎಂದು ಗುರುತಿಸಲಾಗಿದೆ. ಟ್ಟ 


en Ws A hi 
ಜಸ ಟು ಕ ಇ? ಗಜ 


ದ 


೧೦ 
೧೧ 


೧೨ 


೧೩ 


೧೪ 


೧೭ 


ನಗಿರೆಯ ಇನ್ಮುಡಿ ದೇವರಾಜ ಒಡೆಯರ ತಾಮ್ರಶಾಸನ ೨೩ 


ತ್ಯಾಮಂ ಪ್ರಜಾನಂದಕಃ॥ ಜಾತಾಸೋಮಕುಲಾಂಬುಧೌ ಪ್ರವಿಮಲೇ 
ಟರ 

ವಾಂಬಾರಮಾ ಭ್ರಾತ್ರಾ ಸಾಳುವಮಲ್ಲ ಭೂಪ ಶಶಿನಾರಾರಾಜಿತಾಭೂಯ- 

ಸಾ| ಯಾತ್ಚ್ವಾ ಪಾಂಡ್ಯನೃಪಾಲ ಸದ್ಮನಯನಂ ಶ್ರೀ ದೇವರಾಯ ಕ್ಷಮಾ 
ಭೃತ್ಯ್ಯಾಮಂ ಸುತ- 

ರಾಮಸೂತಸುಮ`ೌನೋಧರ್ಮ್ಮಾತಿಸಂಶೋಭಿನಂ | .ಆಸೀದಸ್ಯ ಸಸ್ಯ 
ಸಾಂದ್ರ ಕರುಣಾ 


ರಾಕಾಸಮುಲ್ಲಾ ಸಿತಃ ಸ್ರೋತ್ಸರ್ಪ್ಸದ್ವಸುಸಂಭಯೈರತಿತರಾಂ ಧರ್ಮ್ಮಾಬ್ಧಿ 
ಮುಲ್ಲಾಸ 

ಯನ್‌ | ನಾಗಿ ಶ್ರೇಷ್ಠಿ ಸುಪೂರ್ವ್ವಶೈಲವಿಲಸ ಜ್ಞಾನಾಂಬಿಕಾಪೂರ್ವ್ವದಿ 
ಕ್ಷೋತ್ಫೋಸೌವರ 

ಮಲ್ಲಿಸೆಟ್ಟಿ ಹಿಮಗುಸ್ತಸ್ಮಿನ್ಬುಕೇರಾಜತೇ ॥| ಶ್ರೀ ಮಲ್ಲಿಸೆಟ್ಟಿವರಬಾಹು- 
ವಿನಿರ್ಜತೋಸೌ 

ಕಲ್ಫಾಂಫಿ)ಪೋರ್ತಿನಿಕರೇಷು ನಿಜಾಶ್ರಿತೇಷು | ದಾತಾನಬಾಹನಿತಿ ತಾನ 
ತಿಲಜ್ಜಮಾ-- 

ನೋ ದೂರೀಕರೋತಿ ಚಲಪಲ್ಲವಹಸ್ತ ಸಂಜ್ಯಃ | ಸಡ್ಡಶರುಶನ"! ಪ್ರತಿ 
ಪಾಲಕೇತ- 

ಸ್ಕಿನ್‌ ಕೃಷ್ಣರಾಯೇ ಸಮಸ್ತ ಪೃಥ್ವೀಂ ಪ್ರತಿಪಾಲಯತಿ ಸತಿ ಸ್ವಸ್ತಿ 
ಶ್ರೀಮನ್ಮಹಾ 


ಮಂಡಲೇಶ್ವರಂ ಸಾಳುವ ಯಿಂಮಡಿ ದೇವರಾಜೊಡೆಯರು ನಗರಿರಾ- 

ಜ್ಯ ಹೆಯಿವತುಳು ಕೊಂಕಣ ಮುಂತಾದ ರಾಜ್ಯವನು ಪ್ರತಿಪಾಲಿಸು- 

ತ್ತ ಯಿದ್ದಂದಿನ ಶಕವರುಷ ೧೪೪೦ನೆಯ ಯಿಶ್ವರ ಸಂವತ್ಸರದ ಭಾ- 
ದ್ರಸದ ಬ ೧ ಸೋಮವಾರದಲೂ ಸ್ವಸ್ತಿ ಶ್ರೀಮತು ಬಿಟ್ಟರಿಕೆಯ ನಾಗಿಸೆಟ್ಟಿ 
ಯರಮಗ ಮಲ್ಲಿಸೆಟ್ಟಿಯರು ತಮಗೆ ಪುಣ್ಯಾರ್ತ್ಥನಿಮಿತ್ತವಾಗಿ ತಾಉ 
ಮಾಡುವ ಧರ್ಮ್ಮಕ್ಕೆ ಮಾಸೂರು ಮೊಸಳೆಯ ಕುಜುವನು ಮೂಲವಾಗಿ 

ಪಾಲಿ- 

ಸಬೇಕೆಂದು ಯಿಂಮಡಿ ದೇವರಾಜೊಡೆಯರಿಗೆ ಬಿನ್ನಹಂ ಮಾಡಲಾಗಿ ಆ 
ಯಿಂಮಡಿ ದೇವರಾಜೊಡೆಯರು ಆ ಮಲ್ಲಿಸೆಟ್ಟಿಯರಿಗೆ ಮೂಲವಾಗಿ ಕೊ- 


. ಟ್ರಸಟ್ಟಯ ಭಾಷಾಕ್ರಮವೆಂತೆಂದಡೆ ಮಾಸೂರು ಮೊಸಳೆಯ ಕುಜುವಿಗಗ್ರಾ 


10 * ಮ ಎಂಬ ಅಕ್ಷರವನ್ನು ಸಾಲಿನಮೇಲೆ ಸೇರಿಸಲಾಗಿದೆ. 


11 * ಸಡ್ಡರುಶನ? ಎಂದು ಇದನ್ನು ಓದಿಕೊಳ್ಳ ಬೇಕು. 


ಹ 
5.1 ರ ಹ 8 
ಲ ASN AR SRE; 


೨೪ 


೨೮ 


ಮಾನವಿಕ ಕರ್ಣಾಟಕ 


ಎರಡನೆಯ ಪಟಿದ ಮುಂಭಾಗ 


ಮವನು ಮಲ್ಲಿಸೆಟ್ಟಿಯರ ಕಯಿಯಲ್ಲಿ ಯಿಂಮಡಿ ದೇವರಾಜೊಡೆಯರು 
ಮೂ- 
ಲಹೆಡೆವ ಅತ್ಸ ೯ವನು ತೆಗೆದುಕೊಂಡು ಮೂಲಪರಿಚ್ಛೆ ಸೀದ ಹಿರಣ್ಯೋದಕ- 
ಧಾರಾಪೂವ್ವ! ೯ಕವಾಗಿ ಆ ಚಂದ್ರಾರ್ಕ್ಯಸ್ಥಾ ಹ ಗ. ಕೊಟ್ಟರು[1*] 
ಮಲ್ಲಸೆಟ್ಟಿ 
ಯರು ಮಾಸೂರು ಮೊಸಳೆಯ ಕುಜುವಿಗೆ ಮೂಲ ಹೆಡೆವ ಅತ್ವ ೯ವನು 
ಯಿಂಮಡಿ ದೇವರಾಜೊಡೆಯರಿಗೆ ಅತ್ಥ ೯ಪರಿಜಿ ಕ್ಛೇದ್ಯವಾಗಿ ಸಲಿಸಿಕೊಟ್ಟು 
ಮೂಲಪರಿಚ್ಛೆ NS) ಹಿರಣ್ಯೋದಕ ರಕ ಆಚಂದಾ ಕೃ 
ಸ್ಥಾ ಹಣ ಮೂಲವಾಗಿ ಕೊಂಡರು ಯಿ ವೃತ್ತಿ ಯನು ಮಲ್ಲಿಸೆಟ್ಟಿಯ- 
ರು "ಧರ್ಮಕ್ಕೆ ಕೊಂಡು ಧರ್ಮಕ್ಕೆ ಬಿಟ್ಟಿ ಕಾರಣ ಯಿ ವೃತ್ತಿಗೆ ಟ್ಟು ವ 
ಸವ್ರ ೯ತೆಜುಮಾ- 
ನ್ಯವಾಗಿ ಕಾಣಿಕೆ ಕಡ್ಡಾಯ ಬಿಟ್ಟಿ ಬಿಡಾರವೊಸಗೆ ಅಸಂತಾಯ ಅಸೆ ಅಪ್ಪಣೆ 
ವರಾಡಸರಾಡ ಆಯದಾಯ ತಟದ ಸರ್ವ್ವ ಉಪೋತ್ತರವಿಲ್ಲವೆಂದು 
ಸರ್ವ್ವಬಾಧಾಪರಿಹಾರವಾಗಿ ಸರ್ವ್ವಮಾನ್ಯವಾಗಿ ಯಿಂಮಡಿದೇವರಾ-- 
ಜೊಡೆಯರು ಮಲ್ಲಿಸೆಟ್ಟಿಯರಿಗೆ ಕೊಟ್ಟ ಮಾಸೂರು ಮೊಸಳೆಯ ಕು- 
ಅಉವಿನೊಳಗೆ BT ಹೆಬ್ಬಾ ರುವತೆಟುವ?3 ತೆಅಕಿಗೆಯೊಳಗೆ ರೊ- 
ಸ್ಥ ವರಹಗ ೭೮ ಅನಾಣಿಯ ಹೆಬ್ಬಾ ಕುವ ತೆಲುವ ಅಕ್ಕಿಸಾವಿರ ಆಅಕ್ಕೆ ಮಿ- 
ಡಿಜೆಯ ಸುಂಕಮಾನ್ಯವಾಗಿ ವರಹಗ ೪೨ ಉಭಯಂ ಗ ೧೨೦ | ವರಹ 
ನು ದೇಶಿಗಣಾಗ್ರಗಣ್ಯು ನಿಜಯಕೀರ್ತ್ತಿದೇವರ ಶಿಷ್ಯ ರಾದ ಚಂದಸ ಶ್ರಪ್ರಭ 
ದೇವರ ಉಪದೇಶದಿಂದ ಮಲ್ಲಿಸೆಟ್ಟಿ ಯರು ಶೆಕವರು ನಿರು ವಿ 
ಷು ಸಂವತ್ಸರದ ಶ್ರಾವಣ ಶು ೫ ಗುರುವಾರದಲು ತಮಗೆ ಪುಣ್ಯನಿ- 
ಮಿತ್ತವಾಗಿ ಹುಲಿಗೆಆಕೆಯ ಶಂಖಜಿನರ ಬಸ್ತಿಯಲ್ಲಿ ನಡೆವ ಧರ್ಮ್ಮಕ್ಕೆ ಬಿ- 
ಟ್ಟುಕೊಟ್ಟರು ಆ ನಡೆವ ಧರ್ಮದ ವಿವರ ಶ್ರೀಬಲಿಯ ಪರಿಚಾರಕ ಜನ ೬ಕ್ಕೆ ಗ 
೩೦ ಪಾತ್ರ ೩ ಮದ್ದಳೆ ತಾಳದರಿ ಹಾಡುವ ೩ ಅಂತು ಜನ ೬ಕ್ಕೆ ಗ ೪೦ ವಾದ್ಯ- 
ದ ಜನ ೬ಕ್ಕೆ ಗಳ೦ ಯಿ ಧರ್ಮವ ನಿಜಾರಿಸಿಕೊಂಡಿಹ ಚಂದ್ರಪ್ರಭದೇವ 
ರ ಸಮುದಾಯವೊಂದು ತಂಡಕ್ಕೆ ಗ ೧೦ ಅಂತು ಗ ೧೨೦ ವರಹನು ಮಲ್ಲಿ- 
ಸೆಟ್ಟಿಯರು ತ್ರಿಕರಣ ಶುದ್ಧಿಯಿಂದ ಹಿರಣ್ಯೋದಕ ಧಾರಾಪೂರ್ವಕ- 
ವಾಗಿ ಆ ಚಂದ್ರಾರ್ಕ್ಯಸ್ಥಾಯಿಯಾಗಿ ಯಿ ನಡೆವ ಧಮ್ಮಂಗಳಿಗೆ ಕೊಟ್ಟ- 


12€ ನ ಎಂಬ ಅಕ್ಷರವನ್ನು ಸಾಲಿನ ಮೇಲುಗಡೆ ಸೇರಿಸಲಾಗಿದೆ. 
18 € ಗ* ಎಂಬ ಅಕ್ಷರನನ್ನು ಸಾಲಿನ ಮೇಲೆ ಬರೆಯಲಾಗಿದೆ. 


[NET 


೫೪ 


೫೫ 
೫೬ 
೫೭ 
೫೮ 
ರ್ಜ 
೬೦ 


ನಗಿರೆಯ ಇಮ್ಮಡಿ ದೇನರಾಜ ಒಡೆಯರ ತಾಮ್ರ ಶಾಸನ ೨೫ 


ರುಯಿ ಧರ್ಮ್ಮದ ಪ್ರತಿ ಗೆರಸೊಪ್ಸೆಯ ವಿಶಾಲ ಕೀರ್ತ್ರಿದೇವರ ಬಸ್ತಿಯ ಶಿಲಾ- 
ಶಾಸನದಲ್ಲಿ ಉಂಟು ದಾನಸಾಲನಯೋರ್ಮ್ಯಥ್ಯೇ ದಾನತ್ಸಾಲನ 
ಮುತ್ತಮಂ | ದಾ 


ಹಿಂಭಾಗ 
ನಾತ್ಸ್ವರ್ಗ್ಗಮವಾಪ್ನೋತಿ ಪಾಲನಾದಚ್ಯುತಂ ಪದಂ | ಸ್ವದತ್ತಾಂ ಸರದ- 
ತ್ರಾಂ ವಯೋಹರೇಚ್ಛ ವಸುಂಧರಾಂ | ಷಟ್ಟಿಂ ವರ್ಷ ಸಹಸ್ರಾಣಿ ವಿ- 
ಸ್ಕಾಯಾಂ ಜಾಯತೇ ಕ್ರಿಮಿಃ॥ ಯಿ ಧರ್ಮ್ಮಕ್ಕೆ ತಪ್ಪಿದವನು ಉಜಂತಗಿರಿಯ 
ಲ್ಲಿ ರುಷಿವಥೆಯ ಮಾಡಿದ ಪಾತಕನಹನು ಗಂಗೆ ಗೋದಾವರಿಯಲ್ಲಿ ಗೋ 
ಬ್ರಾಹ್ಮಣನ ವಧಿಸಿದ ಪಾತಕನಹನು ಶ್ರೀ ಪರ್ವತ ತಿರುಮಲೆಯಲ್ಲಿನ- 
ಡೆವ ಧರ್ಮ್ಮಕ್ಕೆ ತಪ್ಪಿದವನಹೆನು ಭ (೦) ದ್ರಂ ಭೂಯಾಜ್ಞಿನ ಶಾಸನಸ್ಯ [Il] 


ಚಲಿಸುತ್ತಿರುವ ಕಾರಿನಲ್ಲಿ ಕುಳಿತು ಓದಿ ಓದಿ ನನ್ನ ಕಣ್ಣು ಕಂತಿ 
ನಗರಸಭೆ ತಂದು ತುಂಬಿರುವ ಕಸದ ಭೀಕರ ಗುಡ್ಡೆಯ ಮುಂದೆ ಯಾವುದೋ 
ಕಾರಣದಿಂದಾಗಿ ನನ್ನ ಕಾರು ನಿಂತುಬಿಟ್ಟಿದೆ. ಗಗನಚುಂಬಿ ಸೌಧಗಳು ಇಲ್ಲಿ 
ನಿರ್ಮಿತವಾಗಲಿವೆ. | 

ಒಂದು ನಾಗರಿಕತೆಯ ಚಕ್ರದ ಸರಾಸರಿ ಉದ್ದ ೧೪೦೦ ವರ್ಷಗಳೆಂದು 
ಪೆಟ್ರೀ ಹೇಳುತ್ತಾನೆ. ಒಂದೆರಡು ಸಾವಿರ ವರ್ಷಗಳ ಅನಂತರ ಈ ಸ್ಥಳ ನಿರ್ಜನ 
ವಾಗಬಹುದು. ನಾಲ್ಕೈದು ಸಾವಿರ ವರ್ಷಗಳ ಕಾಲ ಬರಡಾಗಿ ಬಿದ್ದಿರಬಹುದು. 
ಈ ನಗರದ ಹೆಸರೇ ನೆನನಿನಿಂದ ಅಳಿಸಿಹೋಗಬಹುದು; ಟ್ರಾಯ್‌ ಅರ್‌ಗಳಂತೆ 
ಐತಿಹ್ಯವಾಗಿ ಉಳಿಯಬಹುದು. | 

ಆದರೆ ಯಾವಾಗಲೋ ಪುರಾತತ್ವಜ್ಞ ಬರುತ್ತಾನೆ. ಈತ ಒಂದು ಬಗೆಯ 
ವಿಪರ್ಯಯ ಪಾರುಪತ್ಯಗಾರ. ಹುಗಿಯುವ ಬದಲು ಅಗೆದು ತೆಗೆಯುವುದೂ 
ಸೋಸುವುದೂ ಈತನ ಹವ್ಯಾಸ. 

ಆದರೆ ಇವನು ಆಳಕ್ಕೆ ಅಗೆದರೆ ಸಿಗುವುದು ಕಾಗದವಲ್ಲ, ಕಬ್ಬಣವೂ ಅಲ್ಲ. 
ಇವೆಲ್ಲ ನಶ್ವರ. ಕೆಲವು ನಾಣ್ಯ, ಚಿನ್ನ ಬೆಳ್ಳಿ ಒಡನೆ, ತಟ್ಟಿ ಬಟ್ಟಲು ಗಾಜು 
ಚೂರು, ಭವಿಷ್ಯದ ಜನತೆ ನಮ್ಮ ನಾಗರಿಕತೆಯನ್ನರಿಯಲು ಇಲ್ಲಿರುವ ಚೂರುಗಳೇ 
ಸಾಕ್ಷಿ: *ಪ್ಯಾಶ್ಚರೈಸ್ಟ್‌ ಹಾಲು’. ಇದು ಒಂದು ಸೀಸೆಯ ಮೇಲಿನ ಉಬ್ಬಕ್ಷರ. 
ಮರಣಾನಂತರದ ಚಿರಂಜೀವಿತ್ವವನ್ನು ಪ್ಯಾಶ್ಚರ್‌ ಪಡೆದೇ ಪಡೆಯುತ್ತಾನೆಂಬುದು 
ನಿಶ್ಚಿತ. ಅವನ ಹೆಸರು ಇಲ್ಲಿ ಧಾತುವಾಗಿದೆ. ` ಸೌಂದರ್ಯವರ್ಧಕ” ಇನ್ನೊಂದು 
ಹೆಸರು. ಪುರಾತನ ಈಜಿಪ್ಟ್‌ ಅಸ್ಸಿರಿಯಗಳನ್ನು ನಾವು ಅರಿತದ್ದು ಆ ಕಾಲದ 
ಅಂಗರಾಗಗಳ ಭರಣಿಗಳಿಂದಲೇ. * ಬ್ಲೂಂಫೀಲ್ಡ್‌ ಇಟ್ಟಿಗೆ? ಮತ್ತೊಂದು. ಇವೇ 
ನಮ್ಮ ಕಾಲದ ಜೀವಂತ ಸಾಕ್ಷಿಗಳಾಗಿ ಉಳಿಯುವ ವಸ್ತುಗಳು. ನಮ್ಮ 
ಕಾಲವನ್ನೂ ಸಂಸ್ಕೃತಿಯನ್ನೂ "ಬ್ಲೂಂಫೀಲ್ಡ್‌ ಯುಗ? ಮತ್ತು " ಬ್ಲೂಂಫೀಲ್ಡ್‌ 
ಸಂಸ್ಕೃತಿ? ಎಂದೇ ಕರೆಯುತ್ತಾರೇನೋ. ಬ್ಲೂಂಫೀಲ್ಲಾ ದೊರೆಯಾಗಿದ್ದನೋ 
ಪುರೋಹಿತನಾಗಿದ್ದ ನೋ--ಎಂಬ ಬಗ್ಗೆ ಪಂಡಿತರು ದೊಡ್ಡ ನಿವಾದವನ್ನೇ ಎಬ್ಬಿಸ 
ಬಹುದೇನೋ, ಯಾರು ಬಲ್ಲರು? 

ನಮ್ಮ ಕಾಲದವರ ಸಾಧನೆಗಳನ್ನರಿತುಕೊಳ್ಳಲು ಎಪ್ಪತ್ತನೆಯ ಶತಮಾನ 
lek ಉಳಿದಿರಬಹುದಾದ ಸಾಮಗ್ರಿ ಬಲು ಕಡಿಮೆ. ಅವರು ನಮ್ಮ ಬಗ್ಗೆ 
ಬದಾರ್ಯದಿಂದ ವರ್ತಿಸಿಯಾರೆಂದು ನಮ್ಮ ಆಸೆ. ನಮ್ಮ ಪುರಾತನಕ ಬಗ್ಗೆ 
ನಾವೂ ಇದೇ ಬಗೆಯ ಔದಾರ್ಯ ತೋರಿಸಬೇಕು. ಕಸದ ಗುಡ್ಡೆಯ ನಿಟ್ಟಿನಿಂದ ' 
ಹಿಂದಿನ ಶತಮಾನವನ್ನು ನೀಕ್ಷಿಸುತ್ತಿದ್ದೇವೆಂಬುದನ್ನು ಮರೆಯದಿರೋಣ. 


--ಇ ಇ. ಸ್ಲಾಸನ್‌ 


ಸಿ, ಎಂ. ಮುನಿರಾಮಪ್ಪ 


ಭಾರತದ ಕೈಗಾರಿಕೆಯಲ್ಲಿ 
'ವೆಚ್ಚನಿರ್ಣಯ ಲೆಕ್ಕ ಶೋಧನೆ 


ಔದ್ಯೋಗಿಕ ಕ್ರಾಂತಿಯ ಪರಿಣಾಮವಾಗಿ ಮತ್ತು ಪಂಚವಾರ್ಷಿಕ ಯೋಜನೆಗಳ 
' ಫಲವಾಗಿ ೧೯೫೦ರಿಂದೀಚೆಗೆ ಭಾರತದ ಕೈಗಾರಿಕಾ ಕ್ಷೇತ್ರದ ಉತ್ಪಾದನೆಯಲ್ಲಿ 
ಮಹತ್ತರ ಬದಲಾವಣೆಗಳು ಕಂಡುಬಂದಿವೆ. ಇದರಿಂದಾಗಿ ಪ್ರತಿಯೊಬ್ಬ 
ಉದ್ಯಮಿಯೂ ತನ್ನ ಉದ್ಯಮದ ಉತ್ಪತ್ತಿ ಹೆಚ್ಚಿಸಿ ಹೆಚ್ಚು ಲಾಭ ಗಳಿಸಲು 
ಸಾಧ್ಯವಾಗಿದೆ. ಈ ರೀತಿ ಉತ್ಪತ್ತಿಯನ್ನು ಹೆಚ್ಚಿಸಲು ಬಹುತೇಕವಾಗಿ 
ಬೃಕತ್‌ಪ್ರಮಾಣದ ಯಂತ್ರಗಳ ನೆರವನ್ನು ಸಡೆಯಲಾಯಿತು. ಅದಕ್ಕೋಸ್ಕರ 
ಹೆಚ್ಚ ಬಂಡವಾಳ ಹೂಡಬೇಕಾಯಿತು. ಆದ್ದರಿಂದಲೇ ನಮ್ಮ ದೇಶದ ಖಾಸಗಿ 
ಕ್ಷೇತ್ರದ ಬಹು ಸಂಖ್ಯೆಯ ಕೈಗಾರಿಕಾ ಸಂಸ್ಥೆ ಗಳು ಸಾರ್ವಜನಿಕ ಪರಿಮಿತ ಕಂಪನಿ 
ಗಳಾಗಿವೆ (ಪಬ್ಲಿಕ್‌ ಲಿಮಿಟೆಡ್‌ ಕಂಪನಿ). ಈ ಬಗೆಯ ಬೆಳೆವಣಿಗೆ ಮತ್ತು 
ವಿಸ್ತರಣೆಯನ್ನು ನಿಯಂತ್ರಿಸಲು ಮತ್ತು ಆ ಮೂಲಕ ಕೈಗಾರಿಕಾರಂಗದಲ್ಲಿ 
ಸಾಮರಸ್ಯ ಮತ್ತು ಸಂಘಟನೆ ತರಲು ೧೯೫೬ರಲ್ಲಿ ಕಂಪನಿ ಕಾಯಿದೆಯನ್ನು 
ಜಾರಿಗೆ ತರಲಾಯಿತು. 

ಷೇರುದಾರರ ಮತ್ತು ಸಾರ್ವಜನಿಕರ ಮೇಲ್ಮೆಯ ದೃಷ್ಟಿಯಿಂದ ಖಾಸಗಿ 
ಕ್ಷೇತ್ರದ ಕೈಗಾರಿಕಾ ಸಂಸ್ಥೆಗಳ ಚಟುವಓಕೆಗಳನ್ನು ನಿಯಂತ್ರಿಸಲು ಎಷ್ಟೇ 
ಪ್ರಯತ್ನಿಸಿದರೂ ಕಂಪನಿ ಕಾಯಿದೆಯಲ್ಲಿ ಕಂಡುಬಂದ ಕೆಲವು ಲೋಪದೋಷ 
ಗಳಿಂದಾಗಿ ಈ ನಿಯಂತ್ರಣ ಹೆಚ್ಚಿನ ಫಲಿತಾಂಶ ನೀಡಲಿಲ್ಲ. ೧೯೫೬ರಿಂದೀಚಿಗೆ 
ಸರ್ಕಾರದ ನೆರವಿನಿಂದ ಕೈಗಾರಿಕಾಶ್ಲೇತ್ರ ಯಥೇಚ್ಛವಾಗಿ ಬೆಳದದ್ದೇ ಅಲ್ಲದೆ ಕೆಲವು 
ದೊಡ್ಡ ಕೈಗಾರಿಕಾ ಸಂಸ್ಥೆಗಳ ಆಡಳಿತ ಅದಕ್ಷತೆಯಿಂದ ಕೂಡಿದ್ದುದು ಕಂಡು 
ಬಂತು. ಈ ಅದಕ್ಷತೆಯ ಕಾರಣಗಳನ್ನು ನಿವಾರಿಸುವ ಸಲುವಾಗಿ ಕೇಂದ್ರಸರ್ಕಾರ 
ಕೆಲವು ವಿಚಾರಣಾ ಸಮಿತಿಗಳನ್ನು ನಿಯಮಿಸಿತು. ಅಂಥ ಸಮಿತಿಗಳಲ್ಲಿ ಬಹು 
ಮುಖ್ಯವಾದನೆಂದರೆ ವಿವಿಯನ್‌ ಬೋಸ್‌ ಸಮಿತಿ ಮತ್ತು ಧಫ್ಮ,ರಿ-ಶಾಸ್ರ್ರಿ 
ಸಮಿತಿ. ಈ ಸಮಿತಿಗಳು ಖಾಸಗಿ ಕ್ಷೇತ್ರದ ಕೆಲವು ದೊಡ್ಡ ಕೈಗಾರಿಕಾ ಸಂಸ್ಥೆಗಳ 


ಹ 
ಶೆ ಸ ಕ ಕ 1" ಸ p 
2 A 


೨೮ ಮಾನವಿಕ ಕರ್ಣಾಟಕ 


ಆಡಳಿತವರ್ಗದ ದಕ್ಷತೆಯ ಮಟ್ಟವನ್ನು ಪರಿಶೀಲಿಸಿ ತಮ್ಮ ವರದಿಗಳನ್ನು ಕೇಂದ್ರ 


ಸರ್ಕಾರಕ್ಕೆ ೧೯೬೪ರಲ್ಲಿ ಒಪ್ಪಿಸಿದುವು. ಈ ವರದಿಗಳಲ್ಲಿ ನೀಡಲಾದ ಸಲಹೆಗಳನ್ನು 
ಅಮಲಿಗೆ ತರಲು ಮತ್ತು ೧೯೫೬ನೆಯ ಕಂಪನಿ ಕಾಯಿದೆಗೆ ಮಾರ್ಪಾಟು ತರಲು 


ಕೇಂದ್ರಸರ್ಕಾರ ೧೯೬೪ನೆಯ ಸೆನ್ಟೆ ೈಂಬರಿನಲ್ಲಿ ಕಂಪನಿ ಕಾಯಿದೆಗೆ ತಿದ್ದುಪಡಿ 


ಯನ್ನು ಲೋಕಸಭೆಯಲ್ಲಿ ತಂತ ಬಹು ದೀರ್ಫ್ಥಚರ್ಜ್ಚೆಯ ಅನಂತರ ಮತ್ತು 
ಜಂಟ ಸೆಲೆಕ್ಟ್‌ ಸಮಿತಿಯ ಶಿಫಾರಸಿನಂತೆ ಈ ತಿದ್ದುಪಡಿ ೧೯೬೫ರಲ್ಲಿ ಸಂಸತ್ತಿನ 


ಒಪ್ಪಿಗೆ ಪಡೆದು ೧೯೬೫ರ ಸೆಪ್ಟೆಂಬರಿನಲ್ಲಿ ಅಧ್ಯಕ್ಷರ ಸಹಿ ಪಡೆದು ನಿಯಮ ' 
ಬದ್ಧವಾಗಿ ಕಾಯಿದೆಯಾಗಿ ಜಾರಿಗೆ ಬಂತು. ೧೯೫೬ರಿಂದೀಚೆಗೆ ಕಂಪನಿ 


ಕಾಯಿದೆಗೆ ಆದ ಅನೇಕ ತಿದ್ದುಪಡಿಗಳಲ್ಲಿ ೧೯೬೫ರ ಬದಲಾವಣೆಯೇ ಬಹು 


ಮುಖ್ಯವಾದ್ದು. ಈ ಬದಲಾವಣೆಯ ಪ್ರಕಾರ ಖಾಸಗಿಕ್ರೇತ್ರದ ವ್ಯಾಪ್ತಿಯೊಳ ' 


ಗಿರುವ ಕೈಗಾರಿಕಾ ಸಂಸ್ಥೆ ಗಳಲ್ಲಿ ವೆಚ್ಛ ಕೈನಿರ್ಣಯ ಪದ್ಧ ತಿಯನ್ನು ಕಡ್ಡಾಯವಾಗಿ 
ಅಳವಡಿಸುವ ಮತ್ತು ಅಂಥ ವ್ಯವಸ್ಥೆ "ಯ ಶೋಧನೆಯನ್ನು (ಆಡಿಟ್‌) ಜಾರಿಗೆ 
ತರುವ ಅಧಿಕಾರವನ್ನು ಕೇಂದ್ರ ಸ ಸರಕಾರಕ್ಕೆ ಕೊಡಲಾಗಿದೆ. ವೆಚ ಸ್ಚನಿರ್ಣಯವನ್ನು 
ಕಡ್ಡಾಯಗೊಳಿಸುವ ಹಾಗೂ ಈ ವ್ಯವಸ್ಥೆ ಸ್ಲೆಯ ಲೋಪದೋಷಗಳ ಪರಿಶೀಲನೆ 
ಸಷ ಅಗತ್ಯವಾದ ಗೊತ್ತು ಸ್ರವಳಿಗಳನ್ನು. ಕಂಪನಿಗಳ ಮೇಲೆ ವಿಧಿಸುವುದೇ 
ಮುಂತಾದ ಎಲ್ಲ ಅಧಿಕಾರಗಳನ್ನೂ ಕೇಂದ್ರಸರ್ಕಾರ ಹೊಂದಿದೆ. 


ವೆಚ್ಚ ನಿರ್ಣಯ ವ್ಯ ವಸ್ಥೆ ಯ ಆವಶ್ಯ ಕತೆ 


ಫೈ ನಿಕ ವೆಚ ನಿರ್ಣಯ ವ್ಯವಸ್ಥೆ ಯಿಂದ ಕೈಗಾ ರಿಕಾ ಸಂಸ್ಥೆಗಳಿಗೆ ವಿಶೇಷವಾದ 
ಆನಾ ಬಾರಿ ಉತ್ಪತ್ತಿ ಹೆಚ್ಚಿ ಸ ಸಲೂ ಮಾರುಕಟ್ಟಿಯ ಆಗುಹೋಗುಗಳನ್ನು 
ವಿಶದವಾಗಿ ಅವಲೋಕಿಸಿ ಜ| ತರ್ಕ ಎದುರಿಸ 2ೇಲಾಗಿರುವ ಸ ಸ್ಪರ್ಧೆಯನ್ನು. 
ಗಣನೆಗೆ ತೆಗೆದುಕೊಂಡು ಉತ್ಪತ್ತಿಯ ಮಾರಾಟದ ಬೆಲೆಯನ್ನು ನಿಗದಿಮಾಡೂ 
ಈ ಸದ್ಧತಿ ಸಹಾಯ ಮಾಡುತ್ತದೆ. ಇದರಿಂದಾಗಿ ಉದ್ಯ ಮ ತನ್ನ ನಿವ್ವಳ 
ಲಾಭವನ್ನು ಹೆಚ್ಚಿ ಸಿಕೊಳ್ಳು ವುದೇ ಅಲ್ಲದೆ, ಉದ್ಯಮದ ಪ್ರಗತಿಯ ದೃಷ್ಟಿಯಿಂದ 
ಇನ್ನೂ ಕೆಲವು 'ಮುಖ್ಯ ವಿಷಯಗಳ ಮೇಲೆ ಸಾಕಷ್ಟು ಮಾಹಿತಿ ಹಾಕ 
ಒನಕೆ ವಾಗ ಗುತ್ತದೆ. ಅವು ಯಾವುವೆಂದಕೆ: 


(೧) ಉತ್ಸತ್ತಿಯ ವೆಚ್ಚದ ಹಂತಹಂತದ ನಿರ್ಣಯ. 

(೨) ಪ್ರಮಾಣಿತ ರೂಢಿಯ ಮಟ್ಟಿದ ಅನುಸರಣೆ 

(೩) ತಯಾರಿಕೆಯ ನಿಧಾನದಲ್ಲಿ ಬದಲಾವಣೆಮಾಡಿ ವೆಚ್ಚ ಇಳಿಸುವ 
ಯತ್ನ. ಮ 
(೪) ಉನ್ನತಮಟ್ಟದ ಸಂಶೋಧನೆಯ ಫಲವಾಗಿ ಭವಿಷ್ಯದ ಪ್ರಗತಿಯ 


ಪ್ಲ 8 


NN EEN ENE ST 


ಭಾರತದ ಕೈಗಾರಿಕೆಯಲ್ಲಿ ವೆಚ್ಚನಿರ್ಣಯ ಲೆಕ್ಕ ಶೋಧನೆ ೨೯ 


. ಬಗ್ಗೆ ಸ್ಥಾಪಿಸಿಕೊಳ್ಳಬೇಕಾದ ಯೋಜನೆಯ ರೂಪುರೇಷೆಗಳನ್ನು ಗೊತ್ತುಪಡಿಸಿ 
' ಕೊಳ್ಳುವ ಸಾಧ್ಯಾಸಾಧ್ಯತೆ. 
| (೫) ಭವಿಷ್ಯದಲ್ಲಾ ಗಬೇಕಾದ ತಯಾರಿಕೆ ಪ್ರಗತಿ, ಉತ್ಪತ್ತಿಯ ಹೆಚ್ಚಳ 
' ಮತ್ತು ಲಾಭ ವಿಶ್ಲೇಷಣೆಯ ಆಧಾರದ ಮೇಲೆ ಹೂಡಬೇಕಾಗಿರುವ ಬಂಡವಾಳದ 
: ಯೋಜನೆಯ ಬಗ್ಗೆ ತೀರ್ಮಾನ. 
(೬) ಅತಿ ಹೆಚ್ಚಿನ ಲಾಭ ಗಳಿಸಲು ಅನುಸರಿಸಬೇಕಾದ ಮಾರ್ಗ ಯಾವುದು 
ಎಂಬುದರ ಬಗ್ಗೆ ನಿರ್ಣಯ. 
೧೯೫೬ರ ಕಂಪನಿ ಕಾಯಿದೆಯ ವಿಧಿಗಳ ಪ್ರಕಾರ ಯಾವುದೇ ಸಾರ್ವ 
ಜನಿಕ ಬಂಡವಾಳಸಂಸ್ಥೆಯ ಲೆಕ್ಕಪತ್ರಗಳನ್ನು ಶೋಧಿಸಲು ಕೇಂದ್ರಸರ್ಕಾರಕ್ಕೆ 
ಅಧಿಕಾರವಿತ್ತು. ಆದರೆ ಈ ಬಗೆಯ ಶೋಧನೆ ಯಾವ ಮಾರ್ಗವನ್ನು ಅನುಸರಿಸ 
| ಬೇಕು? ಅಂದರೆ ಇಂಥ ಶೋಧನೆ ಬರೀ ಹಣಕಾಸು ಲೆಕ್ಕಪತ್ರಗಳ ಶೋಧನೆಗೆ 
ಸೀಮಿತವಾಗಿರಬೇಕೆ ಅಥವಾ ಅದು ವೆಚ್ಚನಿರ್ಣಯ ಲೆಕ್ಕಪತ್ರಗಳನ್ನೂ 
' ಒಳಗೊಂಡಿರಬೇಕೆ ಎಂಬುದರ ಬಗ್ಗೆ ವಿವರವಾದ ವಿಧಿ ಮತ್ತು ನಿಯಮಗಳು 
೧೯೫೬ರ ಕಂಪನಿಯ ಕಾಯಿದೆಯಲ್ಲಿ ಇರಲಿಲ್ಲ. ಈ ಕಾಯಿದೆಯ ನಿಯಮ 
ಗಳನ್ನು ಜಾರಿಗೆ ತರುವುದರಲ್ಲಿ ಗಳಿಸಿದ ಸುಮಾರು ೧೦ ವರ್ಷಗಳ ಅನುಭವದ 
ಪ್ರಕಾರ ಶೋಧನೆಗೆ ಸಂಬಂಧಿಸಿದ ವಿಧಿಗಳು ಇನ್ನೂ ಸ್ಪಲ್ಪ ವಿವರವಾಗಿದ್ದರೆ ಬಹಳ 
ಅನುಕೂಲವೆಂಬ ವಿಷಯ ಕೇಂದ್ರಸರ್ಕಾರದ ಕಂಪನಿ ಕಾಯಿದೆಯ ಆಡಳಿತ 
ವಿಭಾಗದ ಅಧಿಕಾರಿ ವರ್ಗಕ್ಕೆ ಮನದಟ್ಟಾಯಿತು. ಅದೂ ಅಲ್ಲದೆ ಆಗ ಅನು 
ಸರಿಸುತ್ತಿದ್ದ ಶೋಧನೆಯ ಪದ್ಧತಿಯಲ್ಲಿ ಅನೇಕ ಬಗೆಯ ಲೋಪದೋಷಗಳು 
ಕಂಡುಬಂದಿದ್ದರಿಂದಾಗಿ, ಖಾಸಗಿಕ್ಷೇತ್ರದ ಅನೇಕ ಕೈಗಾರಿಕಾ ಸಂಸ್ಥೆಗಳ ಲೆಕ್ಕಗಳ 
ಶೋಧನೆ ಸಮರ್ಪಕವಾಗಿ ನಡೆಯಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಈ ಸಂಸ್ಥೆಗಳ ಆಡಳಿತ 
ವರ್ಗ ತಮ್ಮ ಹಣಕಾಸು ನಿರ್ವಹಣೆಯಲ್ಲಿ ಮಾಡಿದ್ದ ಕೆಲವು ಲೋಪದೋಷಗಳನ್ನು 
ಸರಿಪಡಿಸಲು ಸಾಧ್ಯವಾಗದೆ ಹೋದದ್ದೇ ಅಲ್ಲದೆ ಅಂಥ ಆಡಳಿತ ವರ್ಗಗಳ ಮೇಲೆ 
ಕಾಯಿದೆಯಂತೆ ಕ್ರಮ ಕೈಗೊಳ್ಳಲೂ ಸಾಧ್ಯವಾಗಲಿಲ್ಲ. ಆದ್ದರಿಂದ ಈ ಬಗೆಯ 
ಲೋಪದೋಷಗಳ ನಿವಾರಣಾರ್ಥವಾಗಿ ಮತ್ತು ಲೆಕ್ಕ ಶೋಧನೆಗೆ ಸಂಬಂಧಿಸಿದ 
ವಿಧಿಗಳ ಅಂಗಗಳನ್ನು ಹೆಚ್ಚಿಗೆ ವಿವರಿಸಿ ವೆಚ್ಚ ನಿರ್ಣಯ ವ್ಯವಸ್ಥೆಯನ್ನು 
ಲೆಕ್ಕಶೋಧನೆಯ ಚೌಕಟ್ಟಿನಲ್ಲಿ ತರಲು ೧೯೬೫ರ ಕಂಪೆನಿ ಕಾಯಿದೆಯ ತಿದ್ದುಪಡಿ 
ಸಹಾಯ ಮಾಡಿತು. 
ಇದರಿಂದ ಖಾಸಗಿಕ್ಷೇತ್ರದ ಕೈಗಾರಿಕಾ ಸಂಸ್ಥೆಗಳ ಹಣಕಾಸಿನ ಆಡಳಿತ 
ಮತ್ತು ನಿರ್ವಹಣೆಯ ಮೇಲೆ ಬಹುಮಟ್ಟಿನ ನಿಯಂತ್ರಣಾಧಿಕಾರ ಕೇಂದ್ರ 
ಸರ್ಕಾರಕ್ಕೆ ದೊರಕಿತು. ಮುಖ್ಯವಾಗಿ ಮುಂದೆ ಕಂಡ ನಿಯಮಗಳನ್ನು ಸರ್ಕಾರ 
ಅವುಗಳ ಮೇಲೆ ಹೇರಬಹುದು : 


೩೦ ಮಾನವಿಕ ಕರ್ಣಾಟಕ 


(೧) - 4ಕೆಯಾ ಉತ್ಪಾದನೆ, ಪದಾರ್ಥ ಪರಿವರ್ತನೆ ಮತ್ತು ಗಣಿ 


ಕೆಲಸಮಾಡುವ ಸಂ ಸೈೆಗಳಲ್ಲಿ ನೆಚ್ಚ ನಿರ್ಣಯ ವ್ಯವಸ್ಥೆ ಯನ್ನು ಕಡ್ಡಾ ಯವಾಗಿ ' 


ಅನುಸರಣೆಗೆ ತರಲು ಅಗತ್ಯ MES ಜಾರಿ. 
(೨) ಯಾವುದೇ ಸಂಸ್ಥೆ ಯಲ್ಲಿನ ವೆಚ್ಚ ನಿರ್ಣಯ ವ್ಯವಸ್ಥೆ ಯ ಶೋಧನೆ 


ಯಾಗಜೇಕಾಗಿದ್ದಲ್ಲಿ ಕೇಂದ್ರ ಸರ್ಕಾರದ ಆದೇಶದಂತೆ ಅಂಥ ಶೋಧನೆಗೆ ಬೇಕಾದ 


ನಿಯಮಗಳನ್ನು ಅಂಗೀಕರಿಸಿ ಅವುಗಳನ್ನು ಜಾರಿಗೆ ತರುವಂತೆ ಮಾಡುವ 
ಅಧಿಕಾರ. 


ಅದರ ಶೋಧನೆ ಮಾಡಬೇಕಾದಲ್ಲಿ ಸಂಬಂಧಪಟ್ಟಿ ಕೈಗಾರಿಕಾ: ಸೆಂ ಸಗಳ 
ದಾಖಲೆಗಳನ್ನು ಅವುಗಳ ಆಡಳಿತವರ್ಗ ಶಾಸ್ತ್ರೀಯವಾಗಿ ತಯಾರಿಸಿ ಅವುಗಳನ್ನು 


ನಿಯಮದ pS ಶೋಧಕನಿಗೆ ಒಪ್ಪಿಸಬೇಕು. ಯಾವ ಕೈಗಾರಿಕೆ ಅಥವಾ ' 


ಉತ್ಪಾದನ ಸ ಸ್ಥೆ ಗಳಲ್ಲಿ ವೆಚ್ಚ ನಿರ್ಣಯ ವ್ಯವಸ್ಥೆ ಯನ್ನು ಜಾರಿಗೆ ತರಬೇಕೆಂಬ 


ಬಗ್ಗೆ 'ಕೀಂದ್ರ ಸರ್ಕಾರ ಆದೇಶ. ನೀಡಲೂ [ಕಲಂ ೨೦೯ (೧) (6)] ಅಗತ್ಯವಾದರೆ ' 
= 'ವೈವಸ್ಥೆಯ ಲೆಕ್ಕಶೋಧನೆಗೆ ಅನುವುಮಾಡಿಕೊಡಲೂ [ಕಲಂ ೩೩ (0) (೧)] ' 
ಕೇಂದ್ರಸರ್ಕಾರಕ್ಕೆ ಅಧಿಕಾರವಿದೆ. ೨೦೯ (೧) (6) ಕಲಂ ಪ್ರಕಾರ ವೆಚ್ಚನಿರ್ಣಯ ' 


ವ್ಯವಸ್ಥೆಯನ್ನು ಜಾರಿಗೆ ತಂದಿರುವ ಸಂಸ್ಥೆ ಗಳು ೨೩೩ (b) (೧ನೆಯ ಕಲಂ 
ಪ್ರಕಾರ ಲೆಕ್ಕುಶೋಧನೆಗೂ ಅನುವು ಮಾಡಿಕೊಡಬೇಕೇ ಬೇಡವೇ ಎಂಬುದನ್ನು 
ನಿರ್ಧರಿಸುವ ಅಧಿಕಾರವೂ ಸರ್ಕಾರಳ್ಕಿದೆ. 

ಕಂಪನಿ ಕಾಯಿದೆಯ ಈ ತಿದ್ದುಪಡಿಯನ್ನು ಜಾರಿಗೆ ತರಲು ಕಂಪೆನಿ 
ಕಾಯಿದೆಯ ಕಲಂ ೬೪೨ (೧) ಮತ್ತು ೨೦೯ (೧) (4) ಪ್ರಕಾರ ಕೆಲವಾರು 
ನಿಯಮಾವಳಿಗಳನ್ನು ರಚಿಸಿ ಯಾವ ಬಗೆಯ ಕೈಗಾರಿಕಾ ಪಕ್ಕೆ ಉತ್ಪಾದನ 
ಸಂಸ್ಥೆ ಗಳಲ್ಲಿ ಈ ಒದು ಜಾರಿಗೆ ಬರಬೇಕೆಂಬುದನ್ನು ಆಗಿಂದಾಗ್ಗೆ ವಸ. 
ದೇಶಗಳ ಮಾಲ ಈಸ ಸಂಸ್ಥೆ ಗಳ ಗಮನಕ್ಕೆ ತಂದು ಇವುಗಳ ಕಲಾಪಗಳನ್ನೂ 
ಈ ಕಾಯಿದೆಯ ಕಾರ್ಯವ್ಯಾಪ್ತಿ ಯೊಳಗೆ ಕೇಂದ್ರಸರ್ಕಾರ ತಂದಿತು. ಈ 
ಕ್ರಮಕ್ಕೆ ಒಳಪಡಿಸಲಾದ ಕೈಗಾರಿಕೆಗಳ ವಿವರಗಳನ್ನು ಮುಖಿ ಕೊಟ್ಟಿ ದೆ: 


ಶಾಸನದ ವಿಧಿಗಳ ಪ್ರಕಾರ ವೆಚ್ಚನಿರ್ಣಯ ಕ್ರಮವನ್ನು ಅಳವಡಿಸಿ ' 


ಭಾರತದ ಕೈಗಾರಿಕೆಯಲ್ಲಿ ವೆಚ್ಚನಿರ್ಣಯ ಲೆಕ್ಕ ಶೋಧನೆ 4೧ 


ಚಾಚಾ ಫಾ ಘಘಘಘೂಘಾಘಾಘಘರಾಗಘಾಗಓ/ಗ/ಗಗೂಗ7್ಜಾರನಾಸಾ ಸಸಾರ ರ ರಿ ರ ನ ದ ಯದಾ ಮಿಲರವಾುರವಾ 


ಕ್ರಮ ವಿಶೇಷಾದೇಶದ | ನಿಯಮಾವಳಿ 
ವೈ oe | ಸಭ್‌ 
೧ | ಸಿಮೆಂಟು ಮತ್ತು ತತ್ಸಂಬಧ ಕೈಗಾರಿಕೆ | ೧೨- ೯-೬೬ ೧೨. ೧೯೬೭ 
೨ | ಬೈಸಿಕಲ್ಲು ಮತ್ತು ಉಪಕರಣಗಳು ೧-೩-೬೭ ೧೧ ೪-೬೭ 
೩ | ಎಲ್ಲ ಬಗೆಯ ವಾಹನಗಳ ರಬ್ಬರ್‌ | 

ಟೈರು ಮತ್ತು ಟ್ಯೂಬು ORNL ಗಂ ಟ್ಟ 
೪ | ಕಾಸ್ಟಿಕ್‌ ಸೋಡ ೧೧- ೮-೬೭ | ೧-೧೦-೬೭ 
೫ | “ಏರ್‌ಕಂಡಿರ್ಷ'' ಯಂತ್ರಗಳು ೧೬- ೯-೬೭ ೧-೧೦-೬೭ 
೬ | ಶೀತಕಗಳು (ರೆಫಿಜಿರೇಟರ್ಸ್‌) ೧೮- ೯-೬೭ | ೧-೧೦-೬೭ 

೭ | ವಾಹನಗಳಿಗೆ ಉಸಯೋಗಿಸುವ | 
ಬ್ಯಾಟರಿಗಳು ೨೦೨ ೯೨೬೭ | ೧೨ ೧-೬೮ 

೫ | ವಿದ್ಯುತ್‌ ಬಲ್ಬುಗಳು ಮತ್ತು | 
ಕೊಳವೆಗಳು ೨೭- ೯-೬೭ | ೧- ೧-೬೮ 
೯ | ಮೋಟಾರು ವಾಹನಗಳು ೨೭- ೯೨೬೯ | ೧- ೧-೭೦ 
೧೦ | ವಿದ್ಯುತ್‌ ಮೋಟಾರುಗಳು ೨೪-೧೦-೬೯ | ೧- ೧-೭೦ 


ಕಲಂ ೨೦೯ (೧) (6) ನಿಬಂಧನೆಗೆ ಅನುಸಾರವಾಗಿ ಕೆಲವಾರು ಸಂಸ್ಥೆಗಳಲ್ಲಿ 
' ಕಡ್ಡಾಯವಾಗಿ ವೆಚ್ಚ ನಿರ್ಣಯ ಕ್ರಮವನ್ನು ಜಾರಿಗೆ ತರಲು ಆಗಿಂದಾಗ್ಗೆ 
ಆದೇಶವಿತ್ತುದೇ ಅಲ್ಲದೆ, ಕಲಂ ೨೩೩ (ರಿ) (೧) ಕೃನುಗುಣವಾಗಿ ಯಾವ ಕೈಗಾರಿಕ 
ಗಳಲ್ಲಿ ಕಡ್ಡಾಯವಾಗಿ ವೆಚ್ಚನಿರ್ಣಯ ಲೆಕ್ಕ ಶೋಧನೆ ನಡೆಸಬೇಕು ಎಂಬುದರ 
ಬಗ್ಗೆಯೂ ಕೇಂದ್ರಸರ್ಕಾರ ಆಗಾಗ್ಗೆ ಆದೇಶವನ್ನುತ್ತಿದೆ. ಈ ಆದೇಶಗಳ ಪ್ರಕಾರ 
ಕೆಲವು ಕೈಗಾರಿಕೆಗಳಲ್ಲಿನ ಸಂಸ್ಥೆಗಳು ಲೆಕ್ಕ ಶೋಧನ ನಿಯಮಗಳಿಗೊಳಪಟ್ಟಿವೆ. 
ಇಂಥವುಗಳ ಸಂಖ್ಯೆ ಬಹಳ ಕಡಿಮೆ. ೧೯೬೯ನೆಯ ಸೆಪ್ಟೆಂಬರ್‌ ೧೭ರ ವೇಳೆಗೆ 
ಕೆಳಗೆ ಸೂಚಿಸಿರುವ ಕೈಗಾರಿಕೆಗಳಲ್ಲಿನ ೧೦೪ ಸಂಸ್ಥೆಗಳು ಮಾತ್ರ ಈ ನಿಧಿಗೆ 


ಒಳಪಟ್ಟಿದ್ದುವು: 


ಮಾನವಿಕ ಕರ್ಣಾಟಕ 


೩೨ 
ಕ್‌ ' ಸಂಸ್ಥೆ ಗಳ 
ಕ್ರಮ ಫೆ ಗಾರಿಕೆ ಇ 
ಸ ಎ ಸಂಖ್ಯೆ. 
೧ | ವಿವಿಧರೂಪ ಕಾಸ್ಟಿಕ್‌ ಸೋಡ ಕೈಗಾರಿಕ ೨೫ 
೨ | ಎಲ್ಲ ಬಗೆಯ ವಾಹನಗಳ ರಬ್ಬರ್‌ ಟೈರು ಮತ್ತು 
| ಟ್ಯೂಬುಗಳು ೧೮ 
೩ | ಏರ್‌ಕಂಡಿರ್ಹ ಯಂತ್ರಗಳು ೯ 
೪ | ಶೀತಕಗಳು ೧೭ 
೫ | ವಾಹನಗಳಲ್ಲಿ ಉಪಯೋಗಿಸುವ ಬ್ಯಾಟರಿಗಳು ೧೧ 
೬ | ವಿದ್ಯುತ್‌ ಬಲ್ಬುಗಳು ಮತ್ತು ಕೊಳವೆಗಳು ೨೪ 
| 
ಒಟ್ಟು ೧೦೪ 


ಇವೆರಡು ವಿಧಿಗಳ ಜೊತೆಗೆ ಕೇಂದ್ರಸರ್ಕಾರದ ಆದೇಶದಂತೆ ಕೆಲವು ಬಗೆಯ ' 

ಸರ್ಕಾರೀ ಉದ್ಯೋಗಿಗಳೂ ೨೦೯ (೪)ನೆಯ ಕಲಮಿನ ನಿಯಮಗಳಿಗನುಗುಣ 
ವಾಗಿ ಯಾವುದೇ ಸಂಸ್ಥೆ ಲೆಕ್ಸಪತ್ರಗಳನ್ನೂ ಇತರ ದಾಖಲೆಗಳನ್ನೂ ಇಟ್ಟಿದೆಯೇ 
ಇಲ್ಲವೇ ಎಂಬುದನ್ನು ಪರೀಕ್ಷಿಸಲು ಯಾವ ಸಮಯದಲ್ಲಿ ಬೇಕಾದರೂ ಸಂಸ್ಥೆಯ 
ದಾಖಲೆಗಳನ್ನು ತಪಾಸಿಸಬಹುದು. ಈ ಕಾನೂನಿನ ಈ ಮೂರುಬಗೆಯ ವಿಧಿಗಳು 
ಮತ್ತು ನಿಯಮಗಳು ಖಾಸಗಿಕ್ಷೇತ್ರದ ಕೈಗಾರಿಕಾ ಸಂಸ್ಥೆ ಗಳಿಗಷ್ಟೇ ಸೀಮಿತ 
ವಾಗಿರದೆ ಸಾರ್ವಜನಿಕ ಕ್ಷೇತ್ರದ ಕೈಗಾರಿಕಾ ಸಂಸ್ಥೆಗಳಿಗೂ ಅನ್ವಯಿಸುತ್ತವೆ. ' 


ವೆಚ್ಚ ನಿರ್ಣಯ ಪದ್ಧತಿಯ ಶೋಧನೆಯ ಉದ್ದೇಶಗಳು 

ಉತ್ಪಾದನ ಸಾಮರ್ಥ್ಯವನ್ನೂ ವಿಕ್ರಯದ ಮೊತ್ತವನ್ನೂ ಅಂದಾಜು ಅಂಕಿ 
ಅಂಶಗಳೊಡನೆ ತೌಲನಿಕವಾಗಿ ಪರಿಶೀಲಿಸಿ ಇವುಗಳ ನಡುವೆ ಇರಬಹುದಾದ 
ವ್ಯತ್ಯಾಸಕ್ಕೆ ಕಾರಣಗಳನ್ನು ಕಂಡುಹಿಡಿದ್ಕು ನ್ಯೂನತೆಗಳನ್ನು ನಿವಾರಿಸಲು 
ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚನೆ ನೀಡುವುದು ಈ ಶೋಧನೆ 
ಕ್ರಮದ ಬಹು ಮುಖ್ಯ ಉದ್ದಿಶ್ಯ. ಈ ಬಗೆಯ ಸೂಚನೆಗಳನ್ನು ನೀಡುವ ಬಹು 
ದೊಡ್ಡ ಜವಾಬ್ದಾರಿ ಶೋಧಕನಿಗೆ ಇರುತ್ತದೆ. ಆದ್ದರಿಂದಲೇ ಈ ಬಗೆಯ ಶೋಧನ 
ಔದ್ಯೋಗಿಕ ಕ್ರಾಂತಿಯ ಪರಿಣಾಮದಿಂದಾದ ಆಧುನಿಕ ಕೈಗಾರಿಕಾಪದ್ದತಿಯ 
ಒಂದು ಹೊಸ ಸರಿಕಲ್ಪನೆಯೆಂದು ಹೇಳಬಹುದು. ಒಬ್ಬ ನಲ್ಲಿ ಈ ಪದ್ದತಿಯ 
ಮೂಲಕ ಸಾಧಿಸಬೇಕಾದ್ದೆಂದಕೆ ಕಾರ್ಲಾನೆಯ ಆಡಳಿತವರ್ಗದ ಕಾರ್ಯ 
ನಿರ್ವಹಣೆಯಲ್ಲಿ ಇರಬಹುದಾದಂಥ ಅನೇಕ ಲೋಪದೋಷಗಳನ್ನು ನಿವಾರಿಸಲು 
ಪ್ರಯತ್ನಿಸಿ ಉದ್ಯಮವನ್ನು ಮತ್ತು ಉದ್ಯಮಿಯನ್ನು ಮುಂದೆ ಒದಗಬಹುದಾದಂಥ 


ಭಾರತದ ಕೈಗಾರಿಕೆಯಲ್ಲಿ ವೆಚ್ಚ ನಿರ್ಣಯ ಲೆಕ್ಕ ಶೋಧನೆ ತಿ 


' ತೊಂದರೆಗಳಿಂದ ಮತ್ತು ಹಣಕಾಸಿನ ಬಿಕ್ಕಟ್ಟಿನಿಂದ ಪಾರುಮಾಡುವುದೇ ಅಲ್ಲದೆ, 
ಅನುಸರಣೆಯಲ್ಲಿರುವ ವೆಚ್ಚ ನಿರ್ಣಯ ಪದ್ಧ ತಿ ವೈಜ್ಞಾ ನಿಕವೆ ಅಲ್ಲವೆ ಎಂಬುದನ್ನು 
ಕಂಡುಹಿಡಿದು, ಅನುಸರಣೆಯಲ್ಲಿರುವ ಪದ್ಧ ತಿ ಸಾ ಧ್ಯವಾದಸ್ಟು ಮಟ್ಟಿ ಗೆ ಅಡ್ಡದಾರಿ 
ಹಿಡಿಯದೆ ಇರುವಂತೆ ನೋಡಿಕೊಳ್ಳ ನಿ ಗುರುತರ ಆನಾಬ್ದಾರಿಯೂ ಚ್‌ 


ಈ ಬಗೆಯ ಪರಿಶೋಧನೆಯ ಮುಖ್ಯವಾದ ಅಂಗಗಳು ಎರಡು ಬಗೆ: 

(೧) ಔಚಿತ್ಯ ಶೋಧನೆ (ಪ್ರೊಪ್ರೈಟ ಆಡಿಟ್‌) 

(೨) ಚು ಶೋಧನೆ (ಎಫಿಸಿಯೆನ್ಸಿ ಆಡಿಟ್‌) 

ಮಾಡಿದ ಯಾವ ಖರ್ಚೆ ಆಗಲಿ ಕಾರಾನೆಯ ಕಾರ್ಯಗತಿಯ ದೃಷ್ಟಿ 
"ಯಿಂದ ಸಮಂಜಸವೇ ಮತ್ತು ಅಧಿಕೃತವೇ ಎಂಬುದನ್ನೂ ಸಮಂಜಸನವಲ್ಲದಿದ್ದರೆ 
'ಕಾರಣಗಳೇನು ಎಂಬುದನ್ನೂ ಕಂಡುಹಿಡಿದು ಆ ಬಗೆಯ ವೆಚ್ಚವನ್ನು ಕಡಿಮೆ 
ಮಾಡಲು ಸೂಕ್ತಕ್ರಮಗಳನ್ನು ಸೂಚಿಸುವುದು ಒಂದನೆಯ ಬಗೆಯ ಶೋಧನೆಯ 
ಮುಖ್ಯ ಉದ್ದೇಶ. 


ಎರಡನೆಯ ಬಗೆಯ ಶೋಧನೆಯ ಉದ್ದೇಶವೆಂದರೆ ಕಾರಾನೆಯ ಎಲ್ಲ 
ವಿಭಾಗಗಳ ಆಡಳಿತವರ್ಗವೂ ದಕ್ಷತೆಯಿಂದ ಕೆಲಸ ಮಾಡುತ್ತಿದೆಯೆ ಎಂಬುದನ್ನೂ 
ದಕ್ಷತೆಯ ಅಭಾವವಿದ್ದಲ್ಲಿ ಅದಕ್ಕೆ ಕಾರಣಗಳೇನು ಎಂಬುದನ್ನೂ ಕಂಡುಹಿಡಿದು 
ಅದನ್ನು ಹೆಚ್ಚಿಸಲು ಸೂಕ್ತ ಸೂಚನೆಗಳನ್ನು ನೀಡುವುದೇ ಆಗಿವೆ. 


ಲೆಕ್ಕಶೋಧಕನಿಗೆ ಇರಬೇಕಾದ ಅರ್ಹತೆ 

ಶೋಧಕನಿಗೆ ಇರಬೇಕಾದ ಅರ್ಹತೆಗಳಾವುವು ಎಂಬುದನ್ನು ಕಾಯಿದೆಯಲ್ಲಿ 
ಖಚಿತವಾಗಿ ಹೇಳಲಾಗಿದೆ. ಅದರಂತೆ ಷೇರುದಾರರ ವಾರ್ಷಿಕ ಸಾಮಾನ್ಯ 
ಸಭೆಯಲ್ಲಿ ಕಂಪನಿ ಶಾಸ ನದ ೨೨೪ನೆಯ ಕಲಮಿನಲ್ಲಿ ಕಂಡುಬರುವ ನಿಯಮ 
ಗಳಿಗನುಸಾರವಾಗಿ ೨೨೨. (ರ) ಕಲಮಿನ ಕಳಗೆ ಕೈಗಾರಿಕಾ ಸೆ ಸಂಸ್ಥೆಯ ಶೋಧಕ 
ರನ್ನು ನಿಯಮಿಸಿಕೊಳ್ಳ ಬಹುದು. ಈ ರೀತಿ ನೇಮಕಗೊಂಡ ವ್ಯಕ್ತಿ ಗೆ ಇರಬೇಕಾದ 
ವಿದ್ಯಾರ್ಹತೆಗಳು ಇವು: 

(೧) “ ಕಾಸ್ಟ್‌ ಅಂಡ್‌ ವರ್ಕ ಅಕೌಂಟಿಂಟ್ಸ್‌ ” ಸಂಸ್ಥೆಯ ೧೯೫೯ರ 
ಕಾಯಿದೆಯ ಸಹ್ಯ ಗಳಿಗನುಸಾರವಾಗಿ ಆತ 3 ಕಿ ನಿರ್ಣಯತಜ್ಞ ನೆಂದು 
ಪರಿಗಣಿತವಾಗಿರಬೇಕು ಮತ್ತು ವೆಚ್ಚನಿರ್ಣಯ ಕಾರ್ಯನನ್ನೆ ತನ್ನ “ಮುಖ್ಯ 
ಉದ್ಯೋಗವನ್ನಾಗಿ ಹೊಂದಿರಬೇಕು. 

(೨) “ ಚಾರ್ಟರ್ಡ್‌ ಆಕೌಂಟಿಂಟ್ಸ್‌ ” ಸಂಸ್ಥೆಯ ೧೯೪೯ರ ಕಾಯಿದೆಯ 
ಪ್ರಕಾ ರ ಹಣಕಾಸಿನ ಜಿಕ್ಕತೋಧನತಜ್ಞ ನೆಂದು 'ಸರಿಗಣಿತನಾಗಿ ಈ ಬಗೆಯ 
3 


೩೪ ಮಾನವಿಕ ಕರ್ಣಾಟಕ 


ಉದ್ಯೋಗದಲ್ಲಿ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪರಿಶ್ರಮ ಮತ್ತು ಅನುಭವವುಳ್ಳವ 
ನಾಗಿರಬೇಕು. 

ನೇಮಕ ಹೊಂದಿದ ವ್ಯಕ್ತಿ ಶೋಧನೆ ನಡೆಸಿದ ಮೇಲೆ ಒಪ್ಪಿ ಸಬೇಕಾದ 
ವರದಿ ಯಾವ ರೂಪದಲ್ಲಿರಬೇಕು, ಅದರಲ್ಲಿ ನಮೂದಿಸಬೇಕಾದ ಮುಖ್ಯವಾದ 
ಅಂಶಗಳಾವುವು ಎಂಬುದರ ಬಗ್ಗೆಯೂ ಕೇಂದ್ರಸರ್ಕಾರ ಆಗಿಂದಾಗ್ಗೆ ಆಜ್ಞೆಗಳನ್ನು 
ಹೊರಡಿಸಬೇಕಾಗುತ್ತದೆ. ಅದರ ಮೇರೆಗೆ ತಾ| ೨೫-೯-೬೮ರಲ್ಲಿ ಕಂಪನಿ ನ್ಯಾಯ 
ಆಡಳಿತ ವಿಭಾಗ (ಕಂಪನಿ ಲಾ ಅಡ್ಮಿನಿಸ್ಟ್ರೇಷನ್‌) ಕಾಯಿದೆಯ ೨೩೩ (b) (೪)ರ 
ಕೆಳಗೆ ಒಂದು ಆಜ್ಞೆಯನ್ನು ಹೊರಡಿಸಿ ಶೋಧಕನ ವರದಿ ಯಾವ ರೂಪದಲ್ಲಿರಬೇಕು 
ಎಂಬುದರ ಬಗ್ಗೆ ಕೆಲವು ನಿಯಮಗಳನ್ನು ಜಾರಿಗೆ ತಂದಿತು. ಆ ನಿಯಮಗಳಿಗೆ 
“೧೯೬೮ರ ವೆಚ್ಚ ನಿರ್ಣಯಪದ್ಭತಿ ಶೋಧನೆ ನಿಯಮಗಳು” ಎಂದು ಹೆಸರು 
ಆ ನಿಯಮಗಳಪ್ರಕಾರ ಶೋಧಕ ತನ್ನ ವರದಿಯನ್ನು ಕಂಪನಿ ನ್ಯಾಯ ಆಡಳಿತ 
ವಿಭಾಗಕ್ಕೆ ಒಪ್ಪಿಸಿ ಅದರ ಪ್ರತಿಯನ್ನು ಸಂಸ್ಥೆ ಯ ಸರ್ವಸದಸ್ಯರ ಸಾಮಾನ್ಯ ' 
ವಾರ್ಷಿಕಸಭೆ ಸೇರುವುದಕ್ಕೆ ೬೦ ದಿವಸ ಮುಂಚಿತವಾಗಿ ಸಂಸ್ಥೆಯ ಆಡಳಿತ ' 
ವರ್ಗಕ್ಕೆ ಕೊಡಬೇಕು. ಶೋಧಕ ತನ್ನ ವರದಿಯನ್ನು ನಿಯಮಗಳಿಗನು ' 
ಸಾರವಾಗಿ ತಯಾರು ಮಾಡುವುದೇ ಅಲ್ಲಜಿ ಕೆಳಕಂಡ ಮುಖ್ಯ ಅಂಶಗಳನ್ನು ' 
ಪ್ರಸ್ತಾವಿಸಿ ಅವುಗಳ ಬಗ್ಗೆ ತನ್ನ ಅಭಿಪ್ರಾಯವನ್ನು ಖಚಿತವಾಗಿ ತಿಳಿಸಬೇಕು: 


ಸ್ಟ ಸತ ಉದ್ದೆ ೇಶ 
(೨) ಅನುಸರಣೆಯಲ್ಲಿರುವ ನೆಚ್ಚನಿರ್ಣಯ ಪದ್ಧತಿಯ ಮಾದರಿ 
(೩) ಹಣಕಾಸಿನ ಪರಿಸ್ಥಿತಿ 


| 
(೧) ಸಂಸ್ಥೆ ಯ ಹೆಸರು, ಅದನ್ನು ಸ್ಥಾಪಿಸಿರುವ ಸ್ಥಳ ಮತ್ತು | 
(೪) ಉತ್ಪಾದನೆಯಾಗುತ್ತಿರುವ ಪದಾರ್ಥ 


(೫) ಉತ್ಪಾದನೆಯ ವಿಧಾನ i 
(೬) ಬಳಸುತ್ತಿರುವ ಕಚ್ಚಾ ಸಾಮಗ್ರಿಯ ವಿವರ 
(೭) ಉಪಯೋಗಿಸುತ್ತಿರುವ ಇಂಧನಗಳ ವಿವರ ಕ 


(೮) ಪದಾರ್ಥ ದಾಸ್ತಾನು ಮತ್ತು ಪರಿಕರಗಳ ವಿವರ 
(೯) ಕಾರ್ಮಿಕರಿಗೆ ನೀಡುತ್ತಿರುವ ಕೂಲಿ ಇತ್ಯಾದಿ 
(೧೦) ಸವಕಳಿಯ ವಾರ್ಷಿಕ ಪ್ರಮಾಣದ ವಿವರ 
(೧೧) ಪರೋಕ್ಷ ವೆಚ್ಚಗಳ ಬಗ್ಗೆ ವಿವರಗಳು 
(೧೨) ಮಾರಾಟವಾಗುತ್ತಿರುವ ಪದಾರ್ಥದ ಸರಾಸರಿ ಗರಿನ 
© 


| 
| 
| 
ಪರಿಮಿತಿ $4 
| 


ಭಾರತದ ಕೈಗಾರಿಕೆಯಲ್ಲಿ ವೆಚ್ಚನಿರ್ಣಯ ಲೆಕ್ಕ ಶೋಧನೆ ೩೫ 


(೧೩) ಅನುಚಿತವಾದ ಮತ್ತು ಅನಧಿಕೃತ ವಾರ್ಷಿಕ ಖರ್ಚುಗಳ ಬಗ್ಗೆ 
ಮಾಹಿತಿ 
(೧೪) ಕೈಗಾರಿಕಾಸಂಸ್ಥೆಯ ದಕ್ಷತೆಯನ್ನು ಹೆಚ್ಚಿಸಿಕೊಳ್ಳಲು 
ಆವಶ್ಯಕವಾದ ಇತರ ವಿಷಯಗಳು 
(೧೫) ಶೋಧಕನ ವಿವರಣೆ ಮತ್ತು ಅಭಿಪ್ರಾಯ 
ಈ ವರದಿಯ ಜೊತೆಗೆ ಇದಕ್ಕೆ ಸಂಬಂಧಿಸಿದ ಇನ್ನೂ ಕೆಲವು ಮುಖ್ಯ 
ವಿಷಯಗಳ ಮೇಲೆಯೂ ಶೋಧಕನ ವಿವರಣೆಯೂ ಅಭಿಪ್ರಾಯವೂ ಅಗತ್ಯ. 
ಅವು ಯಾವುವೆಂದರೆ : 


(೧) ಅನುಚಿತವಾದ ಮತ್ತು ಅನಧಿಕೃತ ವಿಷಯಗಳಿಂದಾಗಿ ಕೈಗಾರಿಕಾ 
ಸಂಸ್ಥೆಯ ಅಸ್ತಿತ್ವಕ್ಕೆ ಧಕ್ಕೆ ಬರುವಂತಿದ್ದರೆ ಅವುಗಳ ಬಗ್ಗೆ ವಿವರಗಳು 
(೨) ಸಂಸ್ಥೆಯ ನಗದನ್ನು ಸಮಂಜಸವಾದ ಕಾರಣವಿಲ್ಲದೆ ಪೋಲು 


ಲ ಮಾಡಿದ್ದರೆ ಅದರ ಬಗ್ಗೆ ಪೂರ್ಣ ವಿವರಗಳು 


(೩) ಹಣಕಾಸಿನ ಖರ್ಚಿನ ಮೇಲಿನ ನಿಯಂತ್ರಣದ ಅಭಾವದಿಂದಾಗಿ 
ಉತ್ಪಾದಿತ ಫಲದ ವೆಚ್ಚ ಹೆಚ್ಚಾಗಿದ್ದಲ್ಲಿ ಅದರ ಬಗ್ಗೆ ವಿಶೇಷ ಮಾಹಿತಿ 

(೪) ಕೈಗಾರಿಕಾಸಂಸ್ಥೆ ಮತ್ತು ಇತರ ಸಂಸ್ಥೆ ಅಥವಾ ವ್ಯ ಕೈಗಳ ನಡುವೆ 
ಕ್ರಯವಿಕ್ರಯಗಳ (ಪರ್ಚೆಸ್‌ ಅಂಡ್‌ ಸೇಲ್‌) ಬಗ್ಗೆ ಆಗಿರತಕ್ಕ ಇ ೦ದ ಮತ್ತು 


ಕಾರುಗಳ ಬಗ್ಗೆ ಪೂರ್ತಿ ವಿವರಗಳು 


(೫) ಸ್ವಯಂ ಪರಿಪೂರ್ಣತೆ ಹೊಂದಿದ ವಾರ್ಷಿಕ ಆದಾಯವೆಚ್ಚದ 
ಅಂದಾಜು ಪಟ್ಟಿತಯಾರಿಕೆ ಅನುಸರಣೆಯಲ್ಲಿದೆಯೆ, ಅಥವಾ ಇಲ್ಲವೆ? ಇಲ್ಲದಿದ್ದರೆ 
ಕಾರಣಗಳೇನು? 

(೬) ಸಂಸ್ಥೆಯಲ್ಲಿ ಆಂತರಿಕ ಲೆಕ್ಕಶೋಧನೆಯ (ಇಂಟರ್ನಲ್‌ ಆಡಿಟ್‌) 
ಪದ್ಧತಿಯನ್ನು ಜಾರಿಗೆ ತರುವ ಸಾಧ್ಯಾಸಾಧ್ಯತೆ 

(೭) (ಅ) ತಯಾರಿಕಾ ಪಥದಲ್ಲಿ ಕಂಡುಬರಬಹುದಾದ ನ್ಯೂನತೆಗಳನ್ನು 

ಐವಾರಿಸುವುದರಿಂದಾಗಿ 

(ಆ) ಕಾರ್ಪಾನೆ ತನ್ನ ಪೂರ್ತಿ ಶಕ್ತಿ ಉಪಯೋಗಿಸಿ ತಯಾರಿಕೆ 
ಮಾಡುವುದರಿಂದಾಗಿ 

(ಇ) ಉತ್ಪಾದನ ಹೆಚ್ಚ ಳದಿಂದಾಗಿ ವೆಚ್ಚ ಕಡಿಮೆ ಮಾಡುವಿಕೆ 
ಮತ್ತು ಸದಾರ್ಥ ದಾಸ್ತಾನು ನಿಭಾಗದಲ್ಲಿ ಮಾಡಬಹುದಾ 
ದಂಥಹೆ ಉಳಿತಾಯಗಳಿಂದಾಗಿ 


ಕಾರ್ಯಾನೆ ದಕ್ಷತೆಯಿಂದ ನಡೆಯುವಂತೆ ಮಾಡಲು ಆವಶ್ಯಕವಾದ ಸ ಸೂಚನೆ 
| ಗಳಿದ್ದ ಲ್ಲಿ ಅವುಗಳನ್ನು ಸೂಚಿಸುವುದು 


೩೬ ಮಾನನಿಕ ಕರ್ಣಾಟಕ 


(೮) ವೆಚ್ಚನಿರ್ಣಯ ಪದ್ಧತಿ ವೈಜ್ಞಾನಿಕವಾಗಿ ಅನುಸರಣೆಯಲ್ಲಿದೆಯೆ? 
ಅದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳೂ ಅಸ್ತಿತ್ವದಲ್ಲಿವೆಯೆ? ಉತ್ಸಾದನ ವಿಧಾನ 
ಮತ್ತು ತಯಾರಿಕಾಪ್ರಗತಿ ಔದ್ಯೋಗಿಕ ನಿಯಮಗಳಿಗನುಸಾರವಾಗಿ ನಡೆಯು 
ತ್ತಿದೆಯೆ? ಎಂಬುದನ್ನು ಅಂತಿಮವಾಗಿ ರೆಕ್ಕಶೋಧಕ ನೀಡಬೇಕಾದ ಹೇಳಿಕೆಯಲ್ಲಿ 
ನಮೂದಿಸಿ, ಇದರ ಬಗ್ಗೆ ಆತನ ಅಭಿಪ್ರಾಯವನ್ನು ಖಚಿತವಾಗಿ ವರದಿಯಲ್ಲಿ 
ತಿಳಿಸಬೇಕು. 

ಮೇಲಿನ ಅಂಶಗಳ ಅವಗಾಹನೆ ಮಾಡಿದರೆ ೧೯೬೫ರ ಕಂಪನಿ ಕಾಯಿದೆಯ 
ತಿದ್ದುಪಡಿಯಲ್ಲಿ ವೆಚ್ಚ ನಿರ್ಣಯಪದ್ಧತಿಯ ಅನುಸರಣೆಗೆ, ಶೋಧನೆಗೆ ಮತ್ತು 
ಶೋಧಕನಿಗೆ ಕೊಟ್ಟಿರುವ ಮಹತ್ವದ ಸ್ಥಾನದ ಅರಿವು ನಮಗೆ ಆಗುತ್ತದೆ. 


ಕಾಯಿದೆಯ ನಿಧಿಗಳ ಅನ್ವಯದಲ್ಲಿ ನ್ಯೂನತೆಗಳು 


೧೯೬೯ರ ಸೆಪ್ಟೆಂಬರಿಗೆ ಸರಿಯಾಗಿ ಭಾರತದ ಕೈಗಾರಿಕಾ ಕ್ಷೇತ್ರದಲ್ಲಿ ೧೮೦ 


ಬಗೆಯ ಕೈಗಾರಿಕಾ ಗುಂಪುಗಳಿಂದ ಕೂಡಿದ ಸುಮಾರು ೨೯,೦೦೦ ಕೈಗಾರಿಕಾ 
ಸಂಸ್ಥೆಗಳಿದ್ದುವು. ಇವುಗಳಲ್ಲಿ ಸುಮಾರು ೩೪ ಸಂಸ್ಥೆಗಳು ಸರ್ಕಾರಿ ಕ್ಷೇತ್ರ 


ದಲ್ಲಿದ್ದುವು. ಇದುವರೆಗಿನ ಕೇಂದ್ರಸರ್ಕಾರದ ಹುಕುಮಿನಂತೆ ಕೇವಲ ೧೦ ಬಗೆಯ . ' 
ಕೈಗಾರಿಕಾ ಗುಂಪುಗಳ ೧೦೪ ಸಂಸ್ಥೆಗಳಲ್ಲಿ ಮಾತ್ರ ಕಡ್ಡಾಯ ವೆಚ್ಚನಿರ್ಣಯ : 


ಪದ್ಧತಿಯ ಶೋಧನೆಯನ್ನು ಜಾರಿಗೆ ತರಲಾಗಿದೆಯೆಂಬುದು ಹಿಂದೆ ಕೊಟ್ಟಿರುವ 
ಯಾದಿಗಳಿಂದ ವಿದಿತವಾಗಿದೆ. ಕಾಯಿದೆಯ ಮಾರ್ಪಾಡು ಆದಮೇಲೆ ಐದು 
ವರ್ಷಗಳಲ್ಲಿ ಆಗಿರುವ ಸಾಧನೆಯ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಸಾಧಿಸ 
ಬೇಕಾದ್ದೆಷ್ಟು ಎಂಬುದನ್ನು ಊಹಿಸಿದರೆ ಈ ಸಮಸ್ಯೆ ಅಗಾಧವಾದದ್ದು ಎಂಬುದು 
ಅರಿವಾಗುತ್ತದೆ. ಅಲ್ಲದೆ ಇನ್ನೂ ೧೭೦ ಕೈಗಾರಿಕಾ ಗುಂಪುಗಳಿಗೆ ಸೇರಿದ ಸಾವಿರಾರು 
ಸಂಸ್ಥೆಗಳನ್ನು ಈ ಕಾಯಿದೆಯ ವ್ಯಾಪ್ತಿಗೆ ತರಲು ಎಷ್ಟು ಅವಧಿ ಬೇಕಾಗಬಹುದು 


ಎಂಬುದರ ಕಲ್ಪನೆ ನಮಗೆ ಆಗುತ್ತದೆ. ರಿಸರ್ವ್‌ ಬ್ಯಾಂಕು ನಡೆಸಿದ ಒಂದು ' 


ಗಣತಿಯ ಪ್ರಕಾರ ನಮ್ಮ ದೇಶದಲ್ಲಿರುವ ಕೈಗಾರಿಕಾ ಸಂಸ್ಥೆಗಳ ಮೊತ್ತದ 
ಸೇಕಡಾ ೨೦ರಷ್ಟು ಸಂಸ್ಥೆಗಳಲ್ಲಿ ಮಾತ್ರ ಯಾವುದಾದರೂ ಒಂದು ಬಗೆಯ ವೆಚ್ಚ 
ನಿರ್ಣಯ ಪದ್ಧತಿ ಅನುಸರಣೆಯಲ್ಲಿದೆ. ಈ ಸಂಸ್ಥೆಗಳ ಷೇರು ಬಂಡವಾಳ ನಮ್ಮ 
ದೇಶದ ಕೈಗಾರಿಕಾ ಕ್ಷೇತ್ರದ ಒಟ್ಟು ಬಂಡವಾಳದ ಸೇಕಡಾ ೭೦ರಷ್ಟು ಇದೆ. 
ಆದ್ದರಿಂದ ಕನಿಷ್ಟಪಕ್ಷ ಸೇಕಡಾ ೨೦ರಷ್ಟು ಸಂಸ್ಥೆಗಳನ್ನಾದರೂ ಕಾನೂನಿನ 
ನಿಯಂತ್ರಣಕ್ಕೆ ಒಳಪಡಿಸಿ ಅವುಗಳ ಆಡಳಿತದಲ್ಲಿ ದಕ್ಷತೆ ತರಬೇಕಾದ ಗುರುತರ 
ಜವಾಬ್ದಾರಿ ಸರ್ಕಾರದ ಮತ್ತು ಕಂಪನಿ ಕಾಯಿಜೆಯ ಆಡಳಿತ ವಿಭಾಗದ ಮೇಲೆ 
ಇದೆ ಎಂಬುದು ನಿರ್ನಿವಾದವಾದ ಅಂಶ. ಸೇಕಡಾ ೨೦ ರ ಸ 

೫,೮೦೦ ಕೈಗಾರಿಕಾ ಸಂಸ್ಥೆಗಳು ಆಗುತ್ತವೆ. ೫ me ಐ. ( 


ತ Se 


rei: ಚ ine. 2 ಹ್‌ MAS ಬಂ 


“RN ನ್‌್‌ 


es 


ನ ಘಿ 
೫ ಚ್‌ ತಾ 


ಭಾರತದ ಕೈಗಾರಿಕೆಯಲ್ಲಿ ವೆಚ್ಚನಿರ್ಣಯ ಲೆಕ್ಕ ಶೋಧನೆ ೩೭ 


ಳು 
ನಿಯಂತ್ರಿಸಲು ಎಷ್ಟು ತೊಂದರೆ ಇದೆ ಮತ್ತು ಈ ಸಮಸ್ಯೆ ಎಷ್ಟು ಮಹತ್ತರ 


ವಾದುದು ಎಂಬುದು ಗೊತ್ತಾಗುತ್ತದೆ. ಯಾವುದೇ ಒಂದು ಬಗೆಯ ನಿಯಂತ್ರಣ 
ವನ್ನು ಕಡ್ಡಾಯವಾಗಿ ಹೇರುವ ವರೆವಿಗೂ ಖಾಸಗಿ ಕ್ಷೇತ್ರದ ಅನೇಕ ಕೈಗಾರಿಕಾ 
ಸಂಸ್ಥೆಗಳು ದಕ್ಷತೆಯಿಂದ ಕೆಲಸಮಾಡಿ ಉತ್ಸನ್ನವನ್ನು ಹೆಚ್ಚಿಸಿ ಕಾರ್ಮಿಕರಿಗೂ 
ಗ್ರಾಹಕರಿಗೂ ಸಮಾಜಕ್ಕೂ ಆ ಮೂಲಕ ರಾಷ್ಟ್ರೋನ್ಸತಿಗೂ ದುಡಿಯುವ 
ಪರಿಸ್ಥಿ ತಿಯಿಲ್ಲ. ಒಂದು ದೃಷ್ಟಿಯಿಂದ ನೋಡಿದರೆ ಸರ್ಕಾರೀ ಕ್ಷೇತ್ರದ ಕೈಗಾರಿಕೆ 
ಗಳಿಗಿಂತ ಖಾಸಗಿ ಕ್ಷೇತ್ರದ ಕೈಗಾರಿಕೆಗಳೇ ಸ್ವಲ್ಪ ಮಟ್ಟಿನ ದಕ್ಷತೆಯಿಂದ ಕೆಲಸ 


ಜನು 
ಮಾಡುತ್ತಿವೆ ಎನಿಸಬಹುದು. ಏಕೆಂದರೆ ಖಾಸಗಿ ಕ್ಷೇತ್ರದ ಸಂಸ್ಥೆ ಗಳ ನಿವ್ವಳ 


ಆದಾಯ, ಹೊಡಿರುವ ಬಂಡವಾಳದ ಸೇ. ೯ರಿಂದ ೧೨ರಷ್ಟು ಜೆ ಆದರೆ 
ಸರ್ಕಾರಿ ಕ್ಷೇತ್ರದ ಕೈಗಾರಿಕಾ ಸಂಸ್ಥೆಗಳ ನಿವ್ವಳ ಲಾಭ ಅಸಷ್ಟಿಲ್ಲ. ಉದಾಹರಣೆಗೆ 
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕೈಗಾರಿಕಾ ಸಂಸ್ಥೆಗಳಲ್ಲಿ ಹೂಡಿರುವ 
ಬಂಡವಾಳದ ಮೇಲೆ ಸರ್ಕಾರಕ್ಕೆ ಬರುತ್ತಿರುವ ನಿವ್ವಳ ಲಾಭ ಸೇಕಡಾ ೧ರಷ್ಟೂ 
ಆಗುವುದಿಲ್ಲ. ಈ ಪರಿಸ್ಥಿತಿಗೆ ಅನೇಕ ಕಾರಣಗಳಿರಬಹುದು. ಲೋಕಸಭೆಯ 
ಕೆಲವು ಸಮಿತಿಗಳ ವರದಿಗಳಂತೆ ಮತ್ತು ಕೆಲವು ಪರಿಣತರ ಅಭಿಪ್ರಾಯದಂತೆ 
, ಬಹು ಮುಖ್ಯವಾದ ಕಾರಣವೆಂದರೆ ವೈಜ್ಞಾನಿಕ ವೆಚ್ಚನಿರ್ಣಯ ಪದ್ಧತಿ 
ಅನುಸರಣೆಯ ಅಭಾವ. ಆದ್ದರಿಂದ ಸರ್ಕಾರಿ ಕೈಗಾರಿಕಾ ಸಂಸ್ಥೆಗಳನ್ನೂ 
ಕಾಯಿದೆಯ ನಿಯಮಗಳ ಚೌಕಟ್ಟಿನೊಳಗೆ ತಂದು ವೆಚ್ಚನಿರ್ಣಯ ಪದ್ದತಿಯನ್ನು 
 ಅನುಸರಿಸುವುದನ್ನೂ ಮತ್ತು ಅದರ ಲೆಕ್ಕಶೋಧನೆಯನ್ನೂ ಕಡ್ಡಾಯವಾಗಿ 
' ಜಾರಿಗೆ ತಂದರೆ ಸಮಾಜದ ಮತ್ತು ದೇಶದ ಉನ್ನತಿಗೆ ಒಳ್ಳೆಯದು. ಈ ದೃಷ್ಟಿ 
ಯಲ್ಲಿ ಈಗಾಗಲೇ ಕಾರ್ಯಾರಂಭವಾಗಿರುವುದು ಒಂದು ಶುಭ ಸೂಚನೆಯೆಂದೇ 
ಹೇಳಬೇಕು. 

ಶಾಸನದ ವಿಧಿಗಳನ್ನು ಜಾರಿಗೆ ತರುವಲ್ಲಿ ಕಂಡುಬರುವ ಕೆಲವು ಮುಖ್ಯವಾದ 
ನ್ಯೂನತೆಗಳಿವು : 

(೧) ಕಾಯಿಜಿಯ ಚೌಕಟ್ಟಿನೊಳಗೆ ಹೆಚ್ಚು ಹೆಚ್ಚು ಸಂಸ್ಥೆಗಳನ್ನು ತರು 
ಪುದರಲ್ಲಿ ಕಂಡುಬರುತ್ತಿರುವ ಕೇಂದ್ರಸರ್ಕಾರದ ಒಂದು ವಿಧದ ಅಲಕ್ಷ್ಯಭಾವ. 

(೨) ಚಾರ್ಟರ್ಡ್‌ ಅಕೌಂಟಿಂಟರನ್ನು ಲೆಕ್ಕಶೋಧಕರಾಗಿ ನೇಮಿಸು 
ವುದರಿಂದ ಉಂಟಾಗುತ್ತಿರುವ ಅನುನುಕೂಲಗಳು. ಕಾಯಿದೆಯ ಪ್ರಕಾರ ಅಂಥವ 
ರನ್ನು ನಿಯಮಿಸಬಹೆದಾದರೂ ಅವರಲ್ಲಿ ಬಹಳಷ್ಟುಮಂದಿ ವೆಚ್ಚನಿರ್ಣಯ 
ಪದ್ಧತಿಯಲ್ಲಿ ಸರಿಣತರಾಗಿರುವುದಿಲ್ಲ. 

(೩) ಕೆಲವು ಕೈಗಾರಿಕಾ ಸಂಸ್ಥೆಗಳ ಆಡಳಿತ ವರ್ಗದ ನಿರಾಸಕ್ತಿಯೂ 
ಸ್ವಲ್ಪಮಟ್ಟಿಗೆ ಕಾರಣ. ಕೆಲವು ಸಂಸ್ಥೆಗಳ ಆಡಳಿತ ವರ್ಗಕ್ಕೆ ಬೇರೆ ಕಾರಣಗಳಿಂದ 


೧೦೪ ಸಂಸೆ ಗಳನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ಈ ೫,೮೦೦ ಸಂಸ್ಥೆಗಳನ್ನು 


ತಿಲ ಮಾನವಿಕ ಕರ್ಣಾಟಕ 


ಈ ಪದ್ಧತಿಯ ಅನುಸರಣೆ ಜಾರಿಗೆ ತರದಿದ್ದ ರೇ ಒಳ್ಳೆಯದು ಎಂಬ ಭಾವನೆ 1 
ಬೆಳೆದು "ಬಂದಿರಿ, ಆದ್ದರಿಂದ ಪದ್ಧತಿ ಜಾರಿಗೆ ತರುವುದರಲ್ಲಿ ಅವರೇ ಕೆಲವು 
ತೊಡಕುಗಳನ್ನು ವಡಿ 

(೪) ಸಂಸ್ಥೆಗಳು ಸರಿಯಾದ  ಲೆಕ್ಟೃಪತ್ರ ಗಳನ್ನಿಟ್ಟಿವೆಯೆ ಎಂಬುದನ್ನು 
ಪರೀಕ್ಷಿಸಲು ಕೇಂದ ದ್ರಸರ್ಕಾರ ನೇಮಿಸ ಬೇಕಾದ ಅಧಿಕಾರಿ ಹ ಸಿಬ್ಬ shan 
ಅಭಾವದಿಂದಾಗಿ ವಾಡ ಲೆಕ್ಕಶೋಧನೆ ಸಾಧ್ಯವಿಲ್ಲವಾಗಿದೆ. 

ಈ ನ್ಯೂನತೆಗಳನ್ನು ಪರಿಹರಿಸಿ ಆದಷ್ಟು ಬೇಗ ಎಲ್ಲ ಕೈಗಾರಿಕಾ ಸಂಸ್ಥೆ 
ಗಳನ್ನೂ ಈ ಕಾಯಿದೆಯ ಚೌಕಟ್ಟಿನೊಳಗೆ ತರಲು ಕೇಂದ್ರಸರ್ಕಾರ ಕೂಡಲೇ 
ತೀರ್ಮಾನಿಸಿ ತಕ್ಕ ಆದೇಶ ನೀಡಬೇಕು. ವೈಜ್ಞಾನಿಕ ರೀತಿಯ ವೆಚ್ಚನಿರ್ಣಯ 
ಪದ್ಧ ತಿಯನ್ನು ಅನುಸರಿಸುವುದರಿಂದ ಮತ್ತು ಆಗಿಂದಾಗ್ಗೆ ಅದರ ಶೋಧನೆಯಿಂದ 
ಸಂಸ್ಥೆ ಯ ಆ ದಕ್ಷತೆ ಮತ್ತು ಮೇಲ್ಮಟ್ಟದ ಕಾಯಕಿರ್ಪಣಣಿಗೆ ಎಷ್ಟು 
ಅನುಕೂಲವಾಗುತ್ತದೆ ಮತ್ತು ಅದರ ಫಲಿತಾಂಶ ಯಾವ ಯಾವ ರೀತಿಯಲ್ಲಿ 
ಕಾರ್ಮಿಕರಿಗೆ, ಗ್ರಾಹಕರಿಗೆ, ಸಮಾಜಕ್ಕೆ ಮತ್ತು ಅಂತಿಮವಾಗಿ ರಾಷ್ಟ್ರಕ್ಕೆ 
ದೊರಕುತ್ತದೆ ಎಂಬುದನ್ನು ಮತ್ತೊಮ್ಮೆ ಒತ್ತಿಹೇಳಬೇಕಾಗಿಲ್ಲ. ಅತಿ ಶೀಘ್ರವಾಗಿ 
ಮಾಡಬೇಕಾದ ಈ ಕಾರ್ಯವನ್ನು ಪೂರ್ತಿಮಾಡಿದರೆ ಆ ಮೂಲಕ ದೇಶೋನ್ನ ತಿಗೆ: 
ಎಷ್ಟೋ ರೀತಿಯಲ್ಲಿ ಸಹಾಯವಾಗುವುದರಲ್ಲಿ ಸಂದೇಹವಿಲ್ಲ. 


ತ್ರ 
೪ 


Ne 
[ಕೆ 
ಸ 


ಕೈಫಿ. ಸುಬ್ರಹ್ಮಣ್ಯಂ 


 ಗ್ರಂಥಾಲಯಶಾಸ್ತ್ರದ ವ್ಯಾಪ್ತಿ, 


ಲಭ್ಯವಾಗಿರುವ ಜ್ಞಾನವನ್ನು ವಿತರಣೆಮಾಡಲು ವ್ಯವಸ್ಥಿತ ರೀತಿಯಲ್ಲಿ 


ಪ್ರಯತ್ನಿ ಸುವುಜೀ ಗ್ರಂಥಾಲಯದ ಗುರಿ. ಸಮಾಜದಿಂದ ಮಾನ್ಯವಾದ ಆವಶ್ಯಕತೆ 
ಗಳನ್ನು ಪೂರೈಸಲು ಗ್ರಂಥಾಲಯಗಳು ನೆರವಾಗುತ್ತವೆ. ಈ ಅವಶ್ಯಕತೆಗಳು 


ಗ್ರಂಥಾಲಯದ ವೈವಿಧ್ಯ ಉದ್ದೇಶ, ಕಾರ್ಯಕ್ಷೇತ್ರ, ಕಾರ್ಯಕ್ರಮ ಹಾಗೂ 


| ಸೇವಾವಿಧಾನಗಳನ್ನು ನಿರ್ಧರಿಸುತ್ತವೆ. ಗ್ರಂಥಾಲಯಗಳ ಅಭಿವೃದ್ಧಿಗೆ ಜತಕರ 


ವಾದ ಆರ್ಥಿಕ, ತಾಂತ್ರಿಕ, ವೈಜ್ಞಾನಿಕ, ಭೌಗೋಳಿಕ, ಬೌದ್ಧಿಕ ಹಾಗೂ 
ಸಾಮಾಜಿಕ ವಾತಾವರಣ ಅಗತ್ಯ. ಇಲ್ಲದಿದ್ದರೆ ಗ್ರಂಥಾಲಯ ಕಣ್ಮರೆಯಾಗು 


ತ್ತದೆ. ಸಂಸ್ಕೃತಿಯ ನಾನಾ ಅಂಗಗಳಾದ ಶಿಕ್ಷಣ, ಸಂಶೋಧನೆ, ಕಲೆ, 


ಸಾಮಾಜಿಕ ಜೀವನ, ಪೌರನೀತಿ, ಮುನೋರಂಜನೆ ಇವುಗಳಿಗಾಗಿ ಎಲ್ಲ ರೀತಿಯ 
ಜ್ಞಾನದ ತುಣುಕುಗಳನ್ನು ಸಂಗ್ರಹಿಸಿ, ವ್ಯವಸ್ಥೆ ಮಾಡಿ, ಇಂದಿನ ಪೀಳಿಗೆಯವರ 
ಉಪಯೋಗಕ್ಕೆ ಅನುವುಮಾಡಿಕೊಟ್ಟು, ಮುಂದಿನ ನೀಳಿಗೆಯವರಿಗಾಗಿ ರಕ್ಷಿಸಿ 
ಕೊಂಡುಬರುವ ವಿಧಾನಗಳನ್ನು ರೂಪಿಸುವುದೇ ಗ್ರಂಥಾಲಯಶಾಸ್ತ್ರದ ಗುರಿ. 


ಇತಿಹಾಸ 

ಮಾನವ ನಾಗರಿಕತೆಯ ವಿಕಾಸದುದ್ದಕ್ಕೂ ಗ್ರಂಥಾಲಯದ ಬೆಳೆವಣಿಗೆ 
ಸೇರಿದೆ. ಬಹಳ ಹಿಂದೆ ಗ್ರಂಥಾಲಯದಲ್ಲಿ ಅಧಿಕಾರಗಳಾಗಿ ಕೆಲಸಮಾಡುತ್ತಿ 
ದ್ಹವರು--ವಿಮರ್ಶಕರು, ಲೇಖಕರು, ಧರ್ಮಾವಲಂಬಿಗಳು ಆಸ್ಥಾನಿಕರು-- 
ರಾಜಕೃಸೆಗೆ ಪಾತ್ರರಾಗಲು--ಕೆಲವು ವೇಳೆ ಜೀವನೋಪಾಯಕ್ಕಾಗಿಯೂ-- 


ಆ ವೃತ್ತಿಯನ್ನು ಅವಲಂಬಿಸಿದರು. 


ಪ್ರಾಚೀನಕಾಲದಿಂದ ಬರಹೆರೂಸಗಳು, ಬರಹೆ ಸಾಧನಗಳು, ಇವುಗಳ 
ರಕ್ಷಣೆ, ಇವುಗಳನ್ನು ಓದುಗರು ಹೆಚ್ಚು ಉಪಯೋಗಿಸುವಂತೆ ಮಾಡುವುದು 
ಮುಂತಾದ ವಿಚಾರಗಳು ಗ್ರಂಥಪಾಲಕರ ಕಾರ್ಯದೊಡನೆ ಅವಿಭಾಜ್ಯವಾಗಿ ಬೆಳೆದಿವೆ. 
ಅಸ್ಸಿರಿಯದ ದೊರೆ ಆಸುರ್‌ಬಾನಿಪಾಲ (ಕ್ರಿ.ಪೂ. ೬೬೮7-೬೬೨೬?) ೨೦ 


ಸಾವಿರಕ್ಕೂ ಹೆಚ್ಚು ಜೇಡಿಮಣ್ಣಿನ ಫಲಕಗಳನ್ನು ಸಂಗ್ರಹಿಸಿದ್ದ. ಇವುಗಳನ್ನು 


೪೦ ಮಾನವಿಕ ಕರ್ಣಾಟಕ 


ಇದಕ್ಕಾಗಿಯೇ ನಿರ್ಮಿಸಿದ ರಕ್ಷಾಗೃಹಗಳಲ್ಲಿಟ್ಟಿ ದ್ದರು. ಇವುಗಳು ಆಗಿನ ಕಾಲದ ' 
ತತ್ತ್ವ, ಕಾನೂನು, ಮುಂತಾದ ವಿಚಾರಗಳನ್ನೊ ಳಗೊಂಡಿದ್ದುವು. ಈ ಫಲಕ 
ಗಳನ್ನು ಅವುಗಳ ಆಕಾರಕ್ಕನುಗುಣವಾಗಿ ಅಥವಾ ವಿಷಯದ ಪ್ರಕಾರವಾಗಿ 
ಜೋಡಿಸಿದಾಗ ಗ್ರಂಥಾಲಯ ವರ್ಗೀಕರಣ ಪದ್ಧತಿ ಆರಂಭವಾಯಿತು. ಫಲಕ 
ಗಳನ್ನು ಇಟ್ಟ ಗೂಡಿನ ಮೇಲೆ ಅದರೊಳಗಿರುವ ಫಲಕಗಳು ಯಾವುವು ಎಂಬು 
ದನ್ನು ಬರೆದ ಕಾಲದಿಂದ ಸೂಚೀಕರಣ (ಕ್ಯಾಟಲಾಗಿಂಗ್‌) ಆರಂಭವಾಯಿಕೆನ್ನ ' 
ಬಹುದು. 

ಆಗಿನ ಕಾಲದಲ್ಲಿ ಮತಾಧಿಕಾರಿಗಳು ಮತ್ತು ಉನ್ನತ ಆಡಳಿತಗಾರರಿಗೆ 
ಮಾತ್ರ ವ್ಯಾಸಂಗ ಲಭ್ಯವಾಗಿತ್ತು. ಅರಮನೆ, ಮಠ್ಕ ದೇವಾಲಯಗಳು ವಿದ್ಯಾ 
ಕೇಂದ್ರಗಳಾಗಿದ್ದುವು. ಇವುಗಳಿಗೆ ಸೇರಿದಂತೆ ಗ್ರಂಥಗಳ ಸಂಗ್ರಹವಿತ್ತು. ಈ 
ಗ್ರಂಥಗಳ ವರ್ಗೀಕರಣ ಅವರಿಗೆ ಕಷ್ಟವೆನಿಸದೆ, ದರ್ಶನದಲ್ಲಿ ಅವರು ಕಲಿಯುವ 
ಜ್ಞಾನದ ವರ್ಗೀಕರಣದ ವಿಭಾಗಗಳನ್ನೆೇ ಗ್ರಂಥಗಳ ವರ್ಗೀಕರಣಕ್ಕೂ ಅನ್ವಯಿ 
ಸಿದ್ದರು. 

ಕ್ರಿ.ಪೂ. ೩ನೆಯ ಶತಮಾನದಲ್ಲಿ ಈಜಿಪ್ಟಿನ ಅಲೆಕ್ಸಾಂಡ್ರಿಯದಲ್ಲಿ ಭಾರಿ | 
ಗ್ರಂಥಾಲಯವಿತ್ತು. ಅಲ್ಲಿ ಸುಮಾರು ೭ ಲಕ್ಷ ಗ್ರಂಥಗಳಿದ್ದುವು. ಇದರಲ್ಲಿ ' 
ಗ್ರಂಥಪಾಲಕರಾಗಿ ಅಥೆನ್ಸಿನ ಕಡೆಯ ನಿರಂಕುಶಾಧಿಕಾರಿ ಡೆಮೀಟ್ರಿಯಸ್‌, ' 
ಭೂಗೋಳಶಾಸ್ತ್ರಜ್ಞ ಎರಟಾಸ್ಫೆ ನೀಸ್‌, ಕವಿ ಹಾಗೂ ವೈಯಾಕರಣಿ ಕಾಲಿ 
ಮಾಕಸ್‌ ಮುಂತಾದವರು ಕೆಲಸಮಾಡಿದರು. ಈ ಪಂಡಿತರು ಗ್ರಂಥಪಾಲಕರಾಗಿ 
ಕೆಲಸಮಾಡಿದುದು ಏನೋ ಆಕಸ್ಮಿಕದಿಂದ. ಇವರು ಗ್ರಂಥಗಳನ್ನು ಕಲೆಹಾಕಿ, ' 
ಸಂಪಾದಿಸಿ, ಭಾಷಾಂತರ ಮಾಡಿದರು. ತಾವೂ ಕೃತಿಗಳನ್ನು ರಚಿಸಿದರು. ' 
ಗ್ರಂಥಗಳ ಪ್ರತಿಗಳನ್ನು ತಯಾರಿಸುವುದರಲ್ಲಿ ಮೇಲುಸ್ತುವಾರಿ ನಡೆಸಿದರು. 
ಸಂಸ್ಕ್ರತಿಯ ಪರಂಪರೆಯನ್ನು ಕಾಯ್ದುಕೊಂಡು ಬರಲು ಕೃತಿಗಳ ನಾನಾ ಪಾಠ 
ಗಳನ್ನು ಸಂಗ್ರಹಿಸಲು ಆರಂಭಿಸಿದರು. ಜ್ಞಾನದ ಅನ್ವೇಷಣೆಯ ಜಾಡನ್ನು ತಿಳಿದು 
ಅದು ಇತರರಿಗೂ ಲಭ್ಯವಾಗಲೆಂದು ಗ್ರಂಥಾಲಯದ ವ್ಯವಸ್ಥೆ ಯಲ್ಲಿ ಆಡಳಿತದಲ್ಲಿ 
ಸುಧಾರಣೆಗಾಗಿ ಶ್ರಮಿಸಿದರು.3 

ಗ್ರೀಸಿನಲ್ಲಿ ಖಾಸಗಿ ಗ್ರಂಥಾಲಯಗಳು ಹೆಚ್ಚಾಗಿದ್ದುವು. ರೋರ್ಮ ಗ್ರಂಥ ' 
ಪಾಲಕರು ಅಲೆಕ್ಸಾಂಡ್ರಿಯದ ಗ್ರಂಥಾಲಯಗಳಂತೆ ದಕ್ಷರಾಗಿರಲಿಲ್ಲ. ದಕ್ಷಿಣ ' 
ಇಟಲಿಯ ವೈವೇರಿಯಂನಲ್ಲಿ ಗ್ರಂಥಪಾಲಕರಾಗಿದ್ದ ಕಾಸಿಯೋಡೋರಸ್‌ ಪಂಡಿತರ 


AEN: 


pe gn ಸ ಸಿ 


SCS ESN 


sees ಟಾ ತುತು 


1 Winger, Howard W., Aspects of Librarianship: A Trace 
Work of History [In Ennis P. 11, & Winger H. W. (Ed.), Seven 
questions about the profesSion of Librarianship]; Chicago, 
University of Chicago Press, 1962, pp. 24-25 


SER 


ಗ್ರಂಥಾಲಯಶಾಸ್ತ್ರದ ವ್ಯಾಸ್ತಿ ೪೧ 


ಶ್ರೇಣಿಗೆ ಸೇರಿದವನು. ಆತ ಅನೇಕ ಪ್ರಾಚೀನ ಗ್ರೀಕ್‌, ಲ್ಯಾರ್ಟಿ ಕೃತಿಗಳನ್ನೂ 
ಕ್ರೈಸ್ತಧರ್ಮದ ಕೃತಿಗಳನ್ನೂ ಜಾಣ್ಮೆಯಿಂದ ರಕ್ಷಿಸಿದ. ಗ್ರಂಥಗಳ ಪ್ರತಿ ತೆಗೆಯುವ 
ಶಾಖೆಯ ಆಡಳಿತ ಹಾಗೂ ಗ್ರಂಥಾಲಯಗಳನ್ನು ಕುರಿತ ಕೈನಿಡಿಯನ್ನು ಬರೆದ. 

ಭಾರತದಲ್ಲಿ ನಲಂದ ವಿಶ್ವವಿದ್ಯಾನಿಲಯದಲ್ಲಿ ಗ್ರಂಥಾಲಯ ಮೂರು ಕಟ್ಟಡ 
ಗಳಲ್ಲಿತ್ತು. ಅವನ್ನು ರತ್ನಸಾಗರ, ರತ್ನೋದಧಿ ಮತ್ತು ರತ್ನರಂಜಕ ಎಂದು ಕರೆಯು 
ತ್ತಿದ್ದರು. ರತ್ನಸಾಗರ ಒಂಬತ್ತು ಮಹಡಿಗಳ ಮಹಲು. ಬೌದ್ಧಧರ್ಮದ ಕೃತಿ 
ಗಳಲ್ಲದೆ ವ್ಯಾಕರಣ, ತರ್ಕ, ಸಾಹಿತ್ಯ, ವೇದ, ವೇದಾಂತ್ಕ 'ಸಾಂಖ್ಯದರ್ಶನ, 
ಧರ್ಮಶಾಸ್ತ್ರ, ಪುರಾಣ, ಖಗೋಳಶಾಸ್ತ್ರ, ಜೋತಿಷ್ಯ ಮುಂತಾದ ವಿಷಯಗಳ 
ಅಧ್ಯಯನ ನಡೆಯುತ್ತಿತ್ತು. ಈ ವಿಶ್ವವಿದ್ಯಾನಿಲಯ ಮುಸ್ಲಿಂ ದಾಳಿಕಾರರಿಂದ 
ಪೂರ್ಣ ನಾಶವಾದುದರಿಂದ ಗ್ರಂಥಾಲಯದ ವಿವರಗಳು ಒಂದೂ ತಿಳಿದುಬಂದಿಲ್ಲ. 
ಲಕ್ಷೋಪಲಕ್ಷ ಗ್ರಂಥಗಳು ಸಾವಿರಾರು ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಬೇಕಾ 
ಗಿದ್ದುರಿಂದ ಗ್ರಂಥಾಲಯ ಸೇವೆಗೆ ಬೃಹತ್‌ರೀತಿಯ ಆಡಳಿತವಿದ್ದಿರಲೇಬೇಕು. 

ಮಧ್ಯಯುಗದ ಗ್ರಂಥಾಲಯಗಳಲ್ಲಿ ಕಾಣುವುದು ಗ್ರಂಥಗಳ ಅಭಾವ. 
ಗ್ರಂಥಗಳು ಅಪೂರ್ವವಾಗಿದ್ದುದರಿಂದ ಅವುಗಳನ್ನು ಇಟ್ಟ ಸ್ಥಳದಲ್ಲಿಯೇ ಓದ 
ಬೇಕಾಗಿತ್ತು. ಅವು ಕಳುವಾಗದಿರಲೆಂದು ಅವನ್ನು ಓದುಮೇಜಿಗೆ (ಲೆಕ್ಟರ್ನ್‌) 
ಸರಪಳಿಯಿಂದ ಬಂಧಿಸಿಡುತ್ತಿದ್ದರು. 


ಮಧ್ಯಯುಗದ ಕಡೆಯ ಭಾಗದಲ್ಲಿ ವಿಶ್ವವಿದ್ಯಾನಿಲಯಗಳು ಸ್ಥಾಪಿತವಾಗಿ 


ಶಿಕ್ಷಣದ ಮೇಲಿನ ಹತೋಟ ಮತ್ತು ಗ್ರಂಥಗಳ ಪ್ರಕಟನೆಗಳು ಧಾರ್ಮಿಕ 


ಮಠಗಳ ಹಿಡಿತದಿಂದ ಬೇರೆಯಾದವು. ಆದರೂ ಗ್ರಂಥಗಳ ಪ್ರತಿಗಳು ಅಪೂರ್ವ 
ವಾಗಿದ್ದು ಅವುಗಳ ಬೆಲೆ ದುಬಾರಿಯಾಗಿತ್ತು. 

ಭಾರತದಲ್ಲಿ ಗ್ರಂಥಪಾಲಕನ ಸ್ಥಾನಮಾನಗಳನ್ನು ಪರಿಗಣಿಸಿದುದನ್ನು 
ನಾಗಾಯಿಯ ಶಾಸನದಿಂದ ತಿಳಿಯಬಹುದು. ೧೦೫೮ರಲ್ಲಿ ಪಶ್ಚಿಮ ಚಾಳುಕ್ಯ 
ದೊರೆ ತ್ರೈಲೋಕ್ಯಮಲ್ಲ ನಾಗಾಯಿ ವಿದ್ಯಾಕೇಂದ್ರಕ್ಕೆ ದತ್ತಿಯಾಗಿ ಕೊಟ್ಟ 
ಜಮೀನಿನಲ್ಲಿ ಪ್ರಾಧ್ಯಾಪಕರಿಗೂ ಗ್ರಂಥಪಾಲಕನಿಗೂ ಸಮಾನ ವಿಸ್ಕೀರ್ಣದ 
ಜಮೀನನ್ನು ಹೆಂಚಬೇಕೆಂದು ನಿರ್ಣಯಿಸಿದ್ದ.3 

ಮೊಗಲ್‌ ದೊರೆಗಳು, ಚಕ್ರವರ್ತಿಗಳು ಖಾಸಗಿಯಾಗಿ ಗ್ರಂಥಾಲಯ 
ಹೊಂದಿದ್ದರು. ಸಂಸ್ಕೃತ ಕಾವ್ಯಗಳು, ಅವುಗಳ ಸರ್ಷಿಯನ್‌ ಭಾಷಾಂತರಗಳು 
2 Mukherjee A. K., Librarianship— Its Philosophy and History, 


Bombay, Asia, 1966, pp. 83-84 
3 Ranganathan, Five laws of library science, 2nd Ed., 


Bombay, Asia, 1963, pp. 66-67. 


ಇವುಗಳನ್ನು ಅಂದವಾದ ಅಕ್ಷರಗಳಲ್ಲಿ ಬರೆದ, ಚಿತ್ರಯುಕ್ತವಾದ ಗ್ರಂಥಗಳಿಗೆ 


ಬಹಳ ಬೆಲೆಯಿತ್ತು. 


ಯೂರೋಪಿನಲ್ಲಿ ೧೫ನೆಯ ಶತಮಾನದಿಂದ ಆರಂಭವಾದ ನವೋದಯ ' 
ಕಾಲದಲ್ಲಿ ಗ್ರೀಕ್‌ ಮತ್ತು ಲ್ಯಾಟಿನ್‌ ಕಾವ್ಯಗಳ ಅಧ್ಯಯನದಲ್ಲಿ ಉತ್ಸಾಹ ಹುಟ್ಟಿ ' 


ಗ್ರಂಥಗಳ ಸಂಗ್ರಹ ಆರಂಭವಾಯಿತು. ಸಾಮ್ಕಾನ್ಯರೂ ಖಾಸಗಿ ಗ್ರಂಥಾಲಯಗಳ 
ಉಪಯೋಗ ಪಡೆಯಬಹುದೆಂಬ ಮಾನವತಾವಾದ ಆರಂಭವಾಗಿ, ಗ್ರಂಥಾಲಯ 
ಅಧ್ಯಯನದ ಸ್ವತಂತ್ರಕೇಂದ್ರವಾಯಿತು. ಸಾರ್ವಜನಿಕರ ಅವಶ್ಯಕತೆಗೆ ತಕ್ತುಂತೆ 
ಸ್ಥಳಾವಕಾಶದ ಯೋಜನೆ, ಓದುವ ಕೊಠಡಿಯಲ್ಲಿ ನಿಂತು ಓದುವ ಮೇಜು, 
ಗ್ರಂಥಗಳನ್ನು ಇಡಲು ಬೀರುಗಳು ಮುಂತಾದವುಗಳ ವ್ಯವಸ್ಥೆ ಮಾಡ 
ಬೇಕಾಯಿತು. ಪಂಡಿತರೂ, ಸಾಹಿತಿಗಳೂ ಗ್ರಂಥಪಾಲಕರಾಗಿ ನೇಮಕವಾದರು. 

ಶಿಕ್ಷಣ, ಆಡಳಿತ, ವ್ಯವಹಾರದಲ್ಲಿ ತಾಯ್ನುಡಿಯ ಬಳಕೆ, ಬರಹಸಾಧನ 
ವಾಗಿ ಕಾಗದದ ಉಪಯೋಗ, ಮಧ್ಯಮವರ್ಗದ ಜನರ ಸಾಮಾಜಿಕ, ಆರ್ಥಿಕ, 
ಬೌದ್ಧಿ ಕಪ್ರಜ್ಞೆ--ಇವು ಗ್ರಂಥಾಲಯಗಳ ಬೆಳೆವಣಿಗೆಗೆ ಪುಟಗೊಟ್ಟ ವು. 

ಮುದ್ರಣ ಬಳಕೆಗೆ ಬಂದಂತೆ ಪುಸ್ತಕಗಳೂ ಹೆಚ್ಚಿ, ಓದುಗರು ಅಧಿಕವಾಗಿ, 
ಪುಸ್ತಕಗಳ ವಿಷಯ ವೈವಿಧ್ಯ ಮತ್ತು ಸಂಖ್ಯೆ ಹೆಚ್ಚಿ ದುವು. ೧೫೬೦ರಲ್ಲಿ ಪುಸ್ತಕ 
ಸೂಚಿಯ ರಚನೆ ಮತ್ತು ವ್ಯವಸ್ಥೆಗಳನ್ನು ಕುರಿತು ಫ್ಲೋರಿಯನ್‌ ಟ್ರಿಫ್ಲರ್‌ 
ಲೇಖನ ಬರೆದ. 

ಹದಿನೇಳನೆಯ ಶತಮಾನವನ್ನು ಆಧುನಿಕಯುಗದ ಆರಂಭಕಾಲನೆನ್ನು 
ತ್ತಾರೆ. ಸಾಹಿತ್ಯ, ಸರಕಾರಿವ್ಯವಸ್ಥೆ, ವ್ಯಾಪಾರ, ಆರ್ಥಿಕವಿಚಾರಗಳ್ಳು 
ಪ್ರಾಯೋಗಿಕ ವಿಜ್ಞಾನ ಇವುಗಳ ಅನ್ವೇಷಣೆ ನಿಸ್ತಾರವಾಯಿತು. 

೧೬೨೭ರಲ್ಲಿ ಗೇಬ್ರಿಯಲ್‌ ನಾಡೆ ಗ್ರಂಥಾಲಯ ಸ್ಥಾಪನೆ ಮತ್ತು ಆಡಳಿತ 
ಕುರಿತು ನಿಬಂಧ ಬರೆದ. ಆತನ ಹೇಳಿಕೆಯ ಪ್ರಕಾರ (೧) ಗ್ರಂಥಪಾಲಕ ಹಿಂದಿನ 
ಮತ್ತು ಇಂದಿನ ಎಲ್ಲ ಕೃತಿಗಳನ್ನೂ ಸಂಗ್ರಹಿಸಬೇಕು; (೨) ಕೃತಿಗಳು ಎಲ್ಲರಿಗೂ 
ಸಿಗುವಂತೆ ವ್ಯವಸ್ಥೆ ಮಾಡಬೇಕು. ಇಲ್ಲಿ " ಎಲ್ಲರಿಗೂ? ಎಂಬ ಪದಕ್ಕೆ ಮಿತವಾದ 
ವ್ಯಾಖ್ಯಾನವಿದೆ. ಸಾಹಿತ್ಯಾಭ್ಯಾಸಿಗಳಿಗೆ ಮತ್ತು ಇತರ ವಿದ್ವಾಂಸರಿಗೆ--ಎಂದು 
ಇದರ ಅರ್ಥ. ನಾದೆಯ ಅಭಿಪ್ರಾಯದಲ್ಲಿ ಹೆಚ್ಚು ಜೆಲೆಯ ಪ್ರತಿಗಳನ್ನು 
ಕೊಳ್ಳುವುದಕ್ಕಿಂತ ಕಡಿಮೆ ಬೆಲೆಯ ಹೆಚ್ಚು ಪ್ರತಿಗಳನ್ನು ಕೊಳ್ಳುವುದು ಉಚಿತ. 
ಪುಸ್ತಕಸೂಚಿಯ ತಯಾರಿಕೆ, ಬೀರುವಿನಲ್ಲಿ ಪುಸ್ತಕಗಳ ತರ್ಕಬದ್ಧ ವಾದ 
ಜೋಡಣೆ-ಇವನ್ನೂ ಆತ ಸೂಚಿಸಿದ.4 


ಗ್ರಂಥಪಾಲಕನಿಗೆ ಎಲ್ಲ ವಿಷಯಗಳಲ್ಲೂ ಪಾಂಡಿತ್ಯವಿರಲು ಸಾಧ್ಯವಿಲ್ಲ. 


41 


Winger, Op. cit., p. 26 


NEN 
ಸ ಕಟ ee 


ಗ್ರಂಥಾಲಯಶಾಸ್ತ್ರದ ವ್ಯಾಪ್ತಿ ೪್ಳ 


' ಆದರೆ ಅವುಗಳ ಪರಿಚಯ ಇರುವುದು ಅಗತ್ಯ. ಆತ ಪುಸ್ತಗಳ ಆಯ್ಕೆಯನ್ನು 
ಬುದ್ಧಿವಂತಿಕೆಯಿಂದ, ನಿರ್ವಿಕಾರ ಮನೋಭಾವದಿಂದ ಮಾಡಬೇಕು. ಆತ 
ಹಿರಿಯರಿಂದ ಸಲಹೆ ಪಡೆದು, ಗ್ರಂಥಾಲಯದ ಆಡಳಿತ ಮತ್ತು ಇತರ ಗ್ರಂಥಾ 
ಲಯಗಳ ಪುಸ್ತ ಕಸೂಚಿಗಳ ಅಧ್ಯಯನ ಮಾಡಿ ಸಮಾಚಾರಮೂಲಗಳನ್ನು ಅರಿತು 
' ಓದುಗರ ಸೇವೆಯಲ್ಲಿ ಪರಿಣತನ್ಮಾಗಬೇಕು. ಈ ನಿಬಂಧದಲ್ಲಿ ಆದರ್ಶ ಗ್ರಂಥ 
ಪಾಲಕನ ಚಿತ್ರಣವಿದೆ. 
ಇಂಗ್ಲೆ ೦ಡಿನ ರಾಯಲ್‌ ಗ್ರಂಥಾಲಯದ ಅಧಿಕಾರಿಯಾಗಿದ್ದ ಜಾನ್‌ ಡ್ಯೂರಿ 
ಸಾಮ್ಯುಯರ್‌ ರಾರ! ಬರೆದ ಪತ್ರದಲ್ಲಿ ಗ್ರಂಥಾಲಯದ ಉದ್ದೇಶ, 
ಕಾರ್ಯ ಇವುಗಳನ್ನು ಕುರಿತು ಬರೆದಿದ್ದಾನೆ. ಸಮಾಚಾರದ ಮೂಲಗಳನ್ನು 
ತಿಳಿದು, ವ್ಯವಸ್ಥೆ ಸ್ಲೈಮಾಡಿ, ಪಂಡಿತರು ಅವುಗಳ ಉಪಯೋಗ ಪಡೆಯುವಂತೆ 
' ಮಾಡುವುದು” ಗ್ರಂಥಾಲಯದ ಉದ್ದೇಶ. ಇದಕ್ಕಾಗಿ ಪುಸ್ತಕಸೂಚಿಯಲ್ಲಿ 
- ಇತ್ತೀಚಿನ ಮಾಹಿತಿಯನ್ನು ಕೊಡಬೇಕು. ವ್ಯವಸ್ಥಿತ ರೀತಿಯಲ್ಲಿ ಪುಸ್ತಕಗಳನ್ನು 
ಸಂಗ್ರಹಿಸಬೇಕು. ಹಾಗೂ ಈ ಕಾರ್ಯಗಳಲ್ಲಿ ತಜ್ಞರ ಸಲಹೆ ಪಡೆಯಬೇಕು. 
೧೭ನೆಯ ಶತಮಾನದ ಗಣಿತಜ್ಞ ಗಾಟ್‌ಫ್ರೈಡ್‌ ವಿಲೆಲ್ಮ್‌ ಲೀಬ್ಬಿಜ್‌ 
ಹ್ಯಾನೋವರ್‌ ಮತ್ತು ವುಲ್ಪೆ BP ಗ್ರಂಥಾಲಯಗಳಲ್ಲಿ ಸೇವೆಸಲ್ಲಿಸಿದ. 
ಪ್ರಚಲಿತ ಕೃತಿಗಳನ್ನು ಸಂಗ ಗ್ರಹಿಸುವುದರಲ್ಲಿ ಆಸಕ್ತಿ ವಹಿಸಿ ಗ್ರಂಥಾಲಯದ 
ಆಡಳಿತದಲ್ಲಿ ಸಾಂತ ಸೂಚಿಸಿದ. ಅರ್ಥವರ್ಷಕ್ಕೊಮ್ಮೆ ud ಆಯ್ದ 
ಪುಸ್ತ ಕಗಳ ಪಟ್ಟಿ ಯನ್ನು ಪ್ರದರ್ಶಿಸಿ, ಕಡೆಗೆ ಸಂಚಿತಗೊಳಿಸಿ ದೀರ್ಫ ಪಟ್ಟಿಯನ್ನು 
ಪ್ರಕಟಿಸುವ ಆಸೆ ಹೊಂದಿದ್ದ.₹ 
ಫ್ರಾನ್ಸಿನ ೧೭೮೯ರ ಕ್ರಾಂತಿಯ ಅನಂತರ ಸರ್ಕಾರ ಚರ್ಚ್‌ ಗ್ರಂಥಾಲಯ 
ಗಳನ್ನೂ ರಾಜಮನೆತನದವರ, ವಿದ್ರೋಹಿಗಳ, ಫ್ರಾನ್ಸಿನ ಶತ್ರುಗಳ ಗ್ರಂಥಾಲಯ 
ಳನ್ನೂ ಮುಟ್ಟುಗೋಲು ಹಾ ಕಿಕೊಂಡು, ಅಲ್ಲಿಯ ಪುಸ್ತಕಗಳ ಪ್ರತಿಗಳನ್ನು 
ರಾಷ್ಟ್ರಿ ಯ ಗ್ರಂಥಾಲಯಕ್ಕೆ ಸಾಗಿಸಿ, ಒಂದಕ್ಕಿಂತ ಹೆಚ್ಚು ಪ್ರತಿಗಳಿದ್ದ ಪುಸ್ತಕ 
ಳನ್ನು ಫ್ರಾನ್ಸಿನ ಸಂಶೋಧನ ಗ್ರಂಥಾಲಯಗಳಿಗೆ ಸೂಚಿತ. "ದರಿಂದ 
ಸಾಯ. ಗ್ರಂಥಾಲಯದ ಯೋಜನೆಯ ತತ್ತ್ವ ಅಂಗೀಕೃತವಾಯಿತು. 
ರಾಷ್ಟ್ರ ದಲ್ಲಿ ಪ್ರಕಟವಾದ ಎಲ್ಲ ಪುಸ್ತಕಗಳ ಜು ಪತಿ ಒಂದೆಡೆ 
ದರ ಎಲ್ಲಾ ಜನರಿಗೂ ಗ್ರ ಂಥಾಲಯದ ಸೇವೆ ಹೊರೆ 
ಇದರಿಂದ ಸಿದ್ಧವಾದಂತ್ರಾಯಿತು.* 
ಡ್ರೆಸ್ಥೆನ್‌ ನಗರದಲ್ಲಿ ಗ್ರಂಥಪಾಲಕನಾಗಿದ್ದ ಎಬರ್ಟ್‌ ಗ್ರಂಥಪಾಲಕರ 
ತರಬೇತಿಯನ್ನು ಕುರಿತ ಕೈಪಿಡಿಯಲ್ಲಿ ಅವರಿಗೆ ನಾನಾ ಭಾಷೆಗಳು, ಸಾಹಿತ್ಯ 


5 Winger, Op. cit., p. 28 Mukherjee, Op. cit., p. 112 


೪೪ ಮಾನವಿಕ ಕರ್ಣಾಟಕ 


ಚರಿತ್ರೆ, ಗ್ರಂಥಸೂಚಿಗಳು ಮತ್ತು ರಾಜತಾಂತ್ರಿಕತತ್ತ್ವ ತಿಳಿದಿರಬೇಕೆಂದು 
ವಾದಿಸಿದ. ಅವರ ಬರವಣಿಗೆ ಅಂದವಾಗಿರಬೇಕು; ಹರಿದ ಪುಸ್ತಕಗಳನ್ನೂ ಮುರಿದ 
ಬೀರುಗಳನ್ನೂ ಸರಿಮಾಡುವುದು ಹೇಗೆಂಬುದೂ ತಿಳಿದಿರಬೇಕು ಎಂದೂ ಬರೆದ. ' 
ಬ್ರಿಟಿಷ್‌ ಮ್ಯೂಸಿಯಂ ಗ್ರಂಥಾಲಯದ ಅಧಿಕಾರಿಯಾಗಿದ್ದ ಆಂಥೊಫಿ 
ಪಾನಿಜಿ ಪುಸ್ತಕ ಸಂಗ್ರಹಣೆ, ಓದಲು ಕೇಂದ್ರಕೊಠಡಿ, ಪುಸ್ತಕದ ಉಗ್ರಾಣ 
ಇವುಗಳನ್ನು ವ್ಯವಸ್ಥೆ ಮಾಡಿದುದಲ್ಲದೆ ಪುಸ್ತಕಸೂಚಿಯ ತಯಾರಿಕೆಗೆ ೯೧ 
ನಿಯಮಗಳನ್ನು ರೂಪಿಸಿದ. ಆತ ಇಟಾಲಿಯನ್‌ ಆಗಿದ್ದುದರಿಂದ ವೃಥಾ 
ಆರೋಪಣೆ ಬಂದು ಪಾರ್ಲಿಮೆಂಟ್‌ ವಿಚಾರಣಾ ಸಮಿತಿಯ ಮುಂದೆ ತನ್ನ. 
ಕೆಲಸವನ್ನು ಸಮರ್ಥಿಸಿಕೊಳ್ಳ ಬೇಕಾಯಿತು. ಕಡೆಯಲ್ಲಿ ಸಮಿತಿ ಆತನನ್ನು 
ಆಪಾದನೆಗಳಿಂದ ಮುಕ್ತಮಾಡಿತು. 
ಪಾನಿಜಯ ಸಹಾಯಕ ಅಧಿಕಾರಿಯಾಗಿದ್ದ ಎಡ್ವರ್ಡ್‌ ಎಡ್ವರ್ಡ್ಸ್‌ ಆಗಿನ 
ಸಾರ್ವಜನಿಕ ಗ್ರಂಥಾಲಯಗಳ ಆಡಳಿತ ಉತ್ತಮವಾಗಬೇಕೆಂದು ಹೋರಾಡಿದ. 
ಅದರಂತೆ ಸಂಶೋಧನ ಗ್ರಂಥಾಲಯಗಳು ವೃದ್ಧಿ ಯಾದುವು. ಗ್ರಂಥಾಲಯ 
ಶಾಸ್ತ್ರವೂ ಸ್ವಯಂ ಪ್ರಜ್ಞೆಯ ಸ್ವಸಂಪೂರ್ಣವೃತ್ತಿ; ಈ ಕೆಲಸವನ್ನು ಎಚ್ಚರಿಕೆ | 
ಯಿಂದ ನಿರ್ದಿಷ್ಟವಾಗಿ ನಡೆಸಚೇಕು--ಎಂಬ ಅರಿವು ಇದರಿಂದ ಮೂಡಿತು. ಈ 
ಬೌದ್ಧಿಕ ಕಾರ್ಯದಲ್ಲಿ ವಿಶೇಷ ಪರಿಣತಿ ಅಗತ್ಯ ಎಂಬ ತತ್ತ್ವ ಖಚಿತವಾಯಿತು. 
ಹತ್ತೊಂಬತ್ತನೆಯ ಶತಮಾನದ ಅಂತ್ಯದಲ್ಲಿ ಅಮೆರಿಕದಲ್ಲಿ ಗ್ರಂಥಾಲಯ 
ಶಾಸ್ತ್ರದ ತೀವ್ರ ಬೆಳೆವಣಿಗೆಗೆ ಸಹಕಾರಿಯಾಗಿ ಶ್ರಮಿಸಿದ ಮಹನೀಯರು ಹಲವರು. 
ಚಾರ್ಲ್‌) ಕಾರ್ಫಿ ಜೊಯೆಟ್‌ ರಾಷ್ಟ್ರೀಯ ಗ್ರಂಥಾಲಯದ ಯೋಜನೆ ಮತ್ತು 
ರಾಷ್ಟ್ರೀಯ ಸಂಯುಕ್ತ ಸೂಚಿಯ ತಯಾರಿಕೆಗಳಿಗೆ ತಳಹದಿ ಹಾಕಿದ; ವಿಲಿಯಂ ' 
ಫ್ರೆಡರಿಕ್‌ ಪೂಲ್‌ ನಿಯತಕಾಲಿಕೆ ಲೇಖನಗಳ ಸೂಚಿಯನ್ನು ಆರಂಭಿಸಿದ; 
ಮಲ್ರಿಲ” ಡ್ಯೂಯಿ ದಶಾಂಶ ವರ್ಗೀಕರಣ ಪದ್ಧತಿಯನ್ನು ರೂಪಿಸಿದ ; ಚಾಲ್‌ನ್ಸ 
ಅಮಿಕಟರ್‌ ವ್ಯಾಪಕ ವರ್ಗೀಕರಣ ಪದ್ಧತಿ ಹಾಗೂ ಅಕಾರಾದಿ ಪುಸ್ತಕಸೂಚಿಯ 
ನಿಯಮಗಳನ್ನು ರಚಿಸಿದ; ಜಾನ್‌ ಸ್ಟೂಯರ್ಟ್‌ ಬಿಲಿಂಗ್ಸ್‌ ವೈದ್ಯಶಾಸ್ತ್ರಕ್ಕೆ 
ಸಂಬಂಧಿಸಿದ ನಾನಾ ವಿಷಯಗಳಲ್ಲಿ ಲೇಖನ ಸೂಚಿಯನ್ನು ಆರಂಭಿಸಿದ. ಇವು 
ಗಳಿಂದ ರಾಷ್ಟ್ರೀಯ ಗ್ರಂಥಾಲಯಗಳು, ವಿಶ್ವವಿದ್ಯಾನಿಲಯ ಗ್ರಂಥಾಲಯಗಳು 
ಮತ್ತು ಸಾರ್ವಜನಿಕ ಗ್ರಂಥಾಲಯಗಳು ತೀವ್ರಗತಿಯಲ್ಲಿ ಮುನ್ನಡೆದುವು. 
ಈಗ ೨೦ ಸೂಚೀಕರಣ ಕಲ್ಪಗಳೂ ೮ ಪುಸ್ತಕ ವರ್ಗೀಕರಣ ಮ್ಯವಸ್ಥೆಯೂ ಇವೆ. 
ರಾಷ್ಟ್ರೀಯ ಗ್ರಂಥಾಲಯಗಳು ಪುಸ್ತಕ ಸಂಗ್ರಹಣೆಯ ಜೊತೆಗೆ ಅವುಗಳ : 
ವರ್ಗೀಕರಣ್ಕ ಅವುಗಳಿಗೆ ಪತ್ರಕಸೂಚಿಗಳನ್ನು ತಯಾರಿಸುವುದು, ಸಂಯುಕ್ತ 
ಸೂಚಿಗಳ ರಚನೆ ಮತ್ತು ಆಡಳಿತ ಇವನ್ನು ಕುರಿತ ವಿಷಯಗಳಲ್ಲಿ ಸಣ್ಣ ಗ್ರಂಥಾ 
ಲಯಗಳಿಗೆ ಬಹಳ ನೆರವು ನೀಡುತ್ತಿವೆ. ಅಮೆರಿಕದ ಲೈಬ್ರರಿ ಆಫ್‌ ಕಾಂಗ್ರೆಸ್‌ 


ಜು FR 
ಹೆ ಟ್‌ ಯಿ 
NN KE i 


ಗ್ರಂಥಾಲಯಶಾಸ್ತ್ರದ ವ್ಯಾಸ್ತಿ ೪೫ 


ಪುಸ್ತಕಗಳನ್ನು ವರ್ಗೀಕರಿಸಿ ಅವುಗಳಿಗೆ ಸೂಚಿಗಳನ ನ್ನು ಪತ್ರಕರೂಪದಲ್ಲಿ ಮುದ್ರಿಸು 
ತ್ತದೆ. ಇವುಗಳನ್ನು ಸಣ್ಣ ಗ್ರಂಥಾಲಯಗಳು ಜ್‌ ವುದರಿಂದ ಪುಸ್ತಕಗಳ 
| ವರ್ಗೀಕರಣ ಮತ್ತು ಸೂಚೀಕರಣಗಳಲ್ಲಿ "ಸಿರಾಜ ಕಾಲ್ಕ ಹಣ ಮತ್ತು 
"ಶ್ರಮ ಉಳಿತಾಯವಾಗುತ್ತವೆ. ಲೈಬ್ರರಿ ಆಫ್‌ ಕಾಂಗ್ರೆಸ್‌ ತನ್ನದೇ ಆದ 
ಪುಸ್ತಕ ವರ್ಗೀಕರಣ ವ್ಯವಸ್ಥೆಯನ್ನು ರೂಪಿಸಿದೆ. ಪುಸ್ತಕಸೂಚಿಯ ಕಲ್ಪವನ್ನು 
ಪ್ರಕಓಸಿದೆ. 
ಎಲ್ಲ ವಯಸ್ಸುಗಳ, ಎಲ್ಲ ವರ್ಗಗಳ, ಎಲ್ಲ ಅಭಿರುಚಿಗಳ ಜನರಿಗೆ ಪುಸ್ತಕ 
ಗಳನ್ನು ಒದಗಿಸಬೇಕೆಂಬ ಉದ್ದೇಶದಿಂದ ತೆರಿಗೆ ಆಧಾರಿತವಾದ ಸಾರ್ವ 
ಜನಿಕ ಗ್ರಂಥಾಲಯಗಳು ಶ್ರಮಿಸುತ್ತಿ ವೆ. ಅವು ಸಮಾಜದ ಸಾಂಸ್ಕೃತಿಕ ಕೇಂದ್ರ 
'ಗಳಾದ್ದರಿಂದ ಅವುಗಳ ಚಟುವಟಿಕೆಯಲ್ಲಿ ವೈವಿಧ್ಯ ಹೆಚ್ಚುತ್ತಿದೆ; ಕಾರ್ಯಕ್ಷೇತ್ರ 
“ವಿಸಾ ರವಾಗುತ್ತಿದೆ. 
ವಿಜ್ಞಾನ ಹಾಗೂ ಅನ್ವಯ ವಿಜ್ಞಾನ, ಕೈಗಾರಿಕೆ, ವ್ಯಾಪಾರ ಸಂಸ್ಥೆಗಳು, 
ಸರ್ಕಾರಿ ಆಡಳಿತ-- ಎಲ್ಲೆಡೆಯಲ್ಲೂ ವ್ಯವಸ್ಥಿತ ಕಾರ್ಯಕ್ಕೆ ಮತ್ತು ಪ್ರಗತಿಗೆ ಗ್ರಂಥಾ 
ಲಯವೊಂದು ಅತ್ಯವಶ್ಯ ಅಂಗನೊಡು ಜನರು ಹವಗ ನಿಶಿಷ್ಟ 
ಗ್ರಂಥಾಲಯಗಳು ವ್ಯಾಪಕವಾಗಿ ಬೆಳೆಯುತ್ತಿವೆ. 
ವಿಶ್ವವಿದಾ ನಿಲಯ ಗ ಗ್ರಂಥಾಲಯಗಳು, ಇತರ ಶಿಕ್ಷಣ ಸಂಸ್ಥೆ ಗಳ ಗ್ರಂಥಾ 
ಯಗಳು. ತಮ್ಮ ವಿದ್ದಾ ಧನಗಳ ಅವರ ಅಧ್ಯಯನದಲ್ಲಿ ಸಹಾಯ ಬಾಜಾ 
| ಜೊತೆಗೆ ಬೋಧನ, SEES ಸಹಭಾಗಿಗಳಾಗಿವೆ. 
ಸರ್ಕಾರಿ ಸಚಿನ ಶಾಖೆಗಳು, ವಿಧಾನಸಭೆ ಮತ್ತಿತರ ಅಂಗಗಳು ಗ್ರಂಥಾ 
| ಲಯಗಳ ನೆರವಿನಿಂದ ತಮ್ಮ ಕಾರ್ಯಗಳನ್ನು ಹೆಚ್ಚು ದಕ್ಷತೆಯಿಂದ ಮಾಡಲು 
ಶಕ್ತ ವಾಗಿವೆ. 
ವಿಶಿಷ್ಟ್ರರೀತಿಯ ಜನರಿಗಾಗಿ ಗ್ರಂಥಾಲಯ ಸೇವೆ ರೂಪುಗೊಳ್ಳುತ್ತಿದೆ. 
ಮಕ್ಕಳಿಗಾಗಿ. ಅಕ್ಷರಸ್ಥ ಕ ವಯಸ್ಕರಿಗೆ, ಆಸ್ಪತ್ರೆಯಲ್ಲಿ ರೋಗದಿಂದ ಗುಣಮುಖರ?! 
ಚೀತರಿಸಿಕೊಳ್ಳುತ್ತಿ ರುನವರಿಗಾಗಿ, ಶೈಲಿನ್ಲಿರುವ ಖೈದಿಗಳಿಗಾಗಿ, ಅಂಧರಿಗಾಗಿ, 
ಮನೋರೋಗಿಗಳಿಗಾಗಿ ವಶಿಷ್ಟ ರೀತಿಯ ಸೇವೆಗಳನ್ನು ಒಳಗೊಂಡಿರುವ ಗ್ರಂಥಾ 
'ಲಯಗಳು ಸ್ಕಾ ನಿತವಾಗುತ್ತಿ 
ಈ ರೀತಿಯ Ge ಗ್ರಂಥಾಲಯಕ್ಕೂ ತನ್ನದೇ ಆದ ವಿಶಿಷ್ಟರೀತಿಯ 
ಪುಸ್ತಕ ಸಂಗ್ರಹಣೆ, ವರ್ಗೀಕರಣ ವ್ಯವಸ್ಥೆ, ಸೂಚೀಕರಣ, ES ಸೇವೆ, 
ಒದುಗರಿಗೆ ಮಾರ್ಗದರ್ಶನ ಇವುಗಳನ್ನು ಕುರಿತ ಸಮಸ್ಯೆಗಳಿವೆ. 


ಸಾರಸಂಗ್ರಹ ಸೂಚಿ 
ವಿಜ್ಞಾನ ಹಾಗೂ ಅನ್ವಯ ವಿಜ್ಞಾನದ ತೀವ್ರ ಮುನ್ನಡೆ ಗ ್ರಂಥಾಲಯ ಸೆ ಸೇವೆಯ 
ಕ ಮೇಲೆ ಪೂರ್ಣ ಪ್ರಭಾವ ಬೀರಿದೆ. ಪುಸ್ತ ಕಗಳೇ ಜ್ಞಾನ ಚ್ಚ ಮೂಲಗಳಾಗಿದ್ದಾಗ 


೪೬ ಮಾನವಿಕ ಕರ್ಣಾಟಕ 


ಅವುಗಳ ವರ್ಗೀಕರಣ ಸಮಸ್ಯೆ ಬಹು ಕಷ್ಟವೆನಿಸಿರಲಿಲ್ಲ. ನಿಯತಕಾಲಿಕೆ ಲೇಖನ 
ಗಳಲ್ಲಿ ವಿಜ್ಞಾನದ ಮುನ್ನಡೆ ಮೊದಲು ತಿಳಿಯಲು ಅನುಕೂಲವೆನಿಸಿದಾಗ, ' 
ಅವುಗಳು ಪ್ರಾಮುಖ್ಯ ಹೊಂದಿ ನಿಯತಕಾಲಿಕೆ ಲೇಖನ ಸೂಚಿಗಳು ಬಂದುವು. 
ಯೂರೋಪಿನ ನಾನಾ ಭಾಷೆಗಳಲ್ಲಿ, ಚೀನೀ ಜಪಾನೀ ಭಾಷೆಗಳಲ್ಲಿ ವಿಜ್ಞಾನದ 
ಲೇಖನಗಳು ಪ್ರಕಟವಾದಾಗ, ಆ ದೇಶಗಳಲ್ಲಿನ ತಾಂತ್ರಿಕ ಸಂಶೋಧನೆ ಅಮೆರಿಕ 
ಮತ್ತು ಐರೋಪ್ಯ ರಾಷ್ಟ್ರಗಳ ಸಮಕ್ಕೆ ಬಂದಾಗ, ನಿಯತಕಾಲಿಕೆ ಲೇಖನಗಳ 
ವಿಷಯವನ್ನು ಅರಿಯುವುದು ಅವಶ್ಯವಾಯಿತು. ಕಳೆದ ಮಹಾಯುದ್ಧದ 
ಅನಂತರ ಸೋವಿಯತ್‌ ದೇಶ ಸಾಧಿಸಿದ ಅದ್ಭುತ ವೈಜ್ಞಾನಿಕ ಪ್ರಗತಿಯೂ : 
ಅಂತರಿಕ್ಷಯಾನ, ವೈದ್ಯ, ಮತ್ತಿತರ ವಿಷಯಗಳ ಬೆಳೆವಣಿಗೆಯೂ ಅಸಾಧಾರಣ. ' 
ಅದರಿಂದ ರಷ್ಯನ್‌ ಭಾಷೆಯ ಅನೇಕ ಮುಖ್ಯ ನಿಯತಕಾಲಿಕೆಗಳ ಲೇಖನಗಳನ್ನು 
ಪೂರ್ತಿ ಇಂಗ್ಲಿಹಿಗೆ ಭಾಷಾಂತರಮಾಡಿ ವಿಜ್ಞಾನಿಗಳಿಗೆ ಅವನ್ನು ತಿಳಿಸುವ ' 
ಭಾಷಾಂತರ ಸಂಸ್ಥೆಗಳು ಹುಟ್ಟಿಕೊಂಡಿವೆ. ಚೀನೀ ಜಪಾನೀ ಭಾಷೆಗಳಿಗೂ 

ಹಾಗೆಯೇ. 


ವಿಜ್ಞಾನದ ಪ್ರಗತಿಯಿಂದ ಒಂದು ವಿಷಯವನ್ನು ಇನ್ನೊಂದರ ಸಂಶೋಧನೆ ' 
ಯಲ್ಲಿ ಸಾಧನವಾಗಿ ಉಪಯೋಗಿಸುವ ನೂತನ ದೃಷ್ಟಿಕೋನ ಬೆಳೆಯುತ್ತಿದೆ. 
ಜೀವರಸಾಯನಶಾಶ್ರಕ್ಕೆ ತನ್ನದೇ ಕ್ರೇತ್ರವಿದ್ದರೂ ಅದು ವೈದ್ಯಶಾಸ್ತ್ರದ ಅಂಗವೂ 
ಹೌದು. ಅರ್ಥಶಾಸ್ತ್ರದಲ್ಲಿ ಗಣಿತದ ಉಪಯೋಗ ಹೆಚ್ಚುತ್ತಿದೆ. ಯಂತ್ರದ ' 
ಮೂಲಕ ಭಾಷಾಂತರವೂ ಗಣಿತಶಾಸ್ತ್ರವನ್ನು ಅವಲಂಬಿಸುತ್ತದೆ. ಭಾಷಾ ' 
ಶಾಸ್ತ್ರವೂ ಅಂತೆಯೇ. ಅನೇಕ ಸಾಮಾಜಿಕ ಸಮಸ್ಯೆಗಳ ವಿಶ್ಲೇಷಣೆಯಲ್ಲಿ ಅಂಕಿ- ' 
ಅಂಶಶಾಸ್ತ್ರ ಪ್ರಮುಖ ಅಂಗ. ಹೀಗಾಗಿ ಸಂಶೋಧಕರಿಗೆ ನಾನಾ ವಿಷಯಗಳ 
ಪರಿಜ್ಞಾನ ಅಗತ್ಯ. ಅವರು ಓದಬೇಕಾದ ನಿಯತಕಾಲಿಕೆ ಲೇಖನಗಳ ಸಂಖ್ಯೆ 
ಹೆಚ್ಚುತ್ತಿದೆ. 


ನಾನಾ ಭಾಷೆಗಳ, ನಾನಾ ನಿಯತಕಾಲಿಕೆಗಳ ಲೇಖನಗಳನ್ನು ಪೂರ್ತಿ 
ಓದುವುದು ಯಾವ ಸಂಶೋಧಕನಿಗೂ ಸಾಧ್ಯವಿಲ್ಲ. ಈ ಲೇಖನಗಳಲ್ಲದೆ 
ಅನೇಕ ವೇಳೆ ವ್ಯಾಪಾರೀ ಸಂಸ್ಥೆಗಳು, ಮತ್ತಿತರ ಮೂಲಗಳು ಕಿರುಹೊತ್ತಗೆ 
ಗಳನ್ನು ಪ್ರಕಟಿಸುತ್ತವೆ. `ಈ ಲೇಖನಗಳ ಸಾರಸಂಗ್ರಹವನ್ನು ಕೊಟ್ಟು ಲೇಖನದ 
ಮೂಲವನ್ನು (ಅಂದರೆ ಲೇಖಕ, ಲೇಖನ ಪ್ರಕಟವಾಗಿರುವ ನಿಯತಕಾಲಿಕೆಯ 
ಹೆಸರು, ಸಂಪುಟ, ಸಂಚಿಕೆ, ವರ್ಷ, ತಿಂಗಳು, ಪುಟ ಇವುಗಳನ್ನು) ತಿಳಿಸುವ 
ಸಾರಸಂಗ್ರಹ ನಿಯತಕಾಲಿಕೆಗಳು (ಆಬ್ಸ್‌ ಟ್ರ್ಯಾಕ್ಸ್ಸ್‌) ಹೆಚ್ಚು ಸಂಖ್ಯೆಯಲ್ಲಿ 
ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಅರ್ಥಶಾಸ್ತ್ರ, ಚರಿತ್ರೆ, ಭೂಗೋಳ್ಕ 
ಗ್ರಂಥಾಲಯಶಾಸ್ತ್ರ, ಇತ್ಯಾದಿ ವಿಷಯಗಳಲ್ಲಿ ಪ್ರಕಟವಾಗುತ್ತಿವೆ. 


“ಹ್‌ ತ್ತಾ, 


ಗ್ರಂಥಾಲಯಶಾಸ್ತ್ರದ ವ್ಯಾಪ್ತಿ ೪೭ 
ಈಜಿನ ಬೆಳೆವಣಿಗೆಗಳು 


ರಸಂಗ್ರಹ ಸೂಚಿಗಳು ಪ ಪ್ರಕಟವಾಗುವುದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. 
ಆಗ ಸಂಶೋಧನ ಗ್ರಂಥಾಲಯಕ್ಕೆ ಬರುವ ನಿಯತಕಾಲಿಕೆ ಲೇಖನಗಳ ಸಾರವನ್ನು 
ಗ್ರಂಥಪಾಲಕನೇ ಸಂಗ್ರಹಿಸಿ, ವಿಜ್ಞಾ ನಿಗಳಿಗೆ ಮತ್ತು ತಂತ್ರಜ್ಞ ರಿಗೆ ಹಾಯು 
ಜೀಕಾಗುತ್ತದೆ. ಅಥವಾ ಅವರಿಗೆ 'ೀಕೆನಿಸಿ ದಾಗ ನಿರ್ದಿಷ್ಟ. ನಿಷಯದಲ್ಲಿ ನಾನಾ 
ಕಾಲದ ಲೇಖನಗಳ ಸೂಚಿಯನ್ನು ತಯಾರಿಸ ಚೀಾಗುತ್ತದೆ. 
ಕೆಲವು ವೇಳೆ ಲೇಖನದ ಯಾವುದೋ ಒಂದು ಭಾಗ ಮಾತ್ರ ಒಂದು 
ನಿರ್ದಿಷ್ಟ ವಿಷಯಕ್ಕೆ ಪ್ರಮುಖವಾಗಿರುತ್ತದೆ. ಇವುಗಳಷ್ಟನ್ನೆೇ ಆರಿಸಿ, ವರ್ಗೀಕರಿಸಿ, 
ಸೂಚಿ ತಯಾರಿಸಿ ಇಡುವುದಕ್ಕೆ ಪ್ರಲೇಖನಕಾ ರ್ಯ '(ಡಾಕ್ಯುಮೆಂಟೀಷನ್‌) 
ಎನ್ನುತ್ತಾರೆ. ಇದು ಬಹು ಕಷ್ಟವಾದ ಕೆಲಸ. ಇದರಲ್ಲಿ ಬಹು ಸಮಸ್ಯೆಗಳಿದ್ದು 
ಅವುಗಳ ಪರಿಹಾರಕ್ಕೆ ಗಣಕಯಂತ್ರ ದ ನೆರವನ್ನು ಪಡೆಯುವ ಪ್ರಯತ್ನ ನಡೆದಿದೆ. 
ನಿಯತಕಾಲಿಕೆ ತೇಖನಗಳ ಪೂರ್ಣಪಾಠ ಬೇಕಾದಾಗ ಅವುಗಳನ್ನು 
ಛಾಯಾಪ್ರತಿ, ಮೈಕ್ರೋಫಿಲಂ. ಮೈಕ್ರೋಕಾರ್ಡ್‌ ಇವುಗಳ ಮೂಲಕ ಪಡೆದು 
ಅವುಗಳಿಗೆ ವಿಶೇಷ ಓದುಯಂತ್ರಗಳನ್ನು (ಮೈಕ್ರೋ ರೀಡರ್ಸ್‌) ವ್ಯವಸ್ಥೆ ಮಾಡುವ 
ಜವಾಬ್ದಾರಿಯೂ ಸ್ರಂಫನಾಲಕನ ದೇ. ಈಗಂತೂ ಬಿಲೆಕ್ಸ್‌, ಟಿಲಿದಿಷರ್‌ ಹಾಗೂ 
ಭೂಮಿಯ ಕೃತಕ ಉಪಗ್ರಹಗಳ ಮೂಲಕ ವಿಶ್ವದ ಬೇರೆಡೆ ಇರುವ ಗ್ರಂಥಾಲಯದ 
ಲ್ಲಿರುವ ನಿಯತಕಾಲಿಕೆಯ ಪೂರ್ಣಪುಟನನ್ನು. ಇಲ್ಲಿ ಕುಳಿತು ಜೂ ಪ್ರಯತ್ನ 
ಸನ್ನಿಹಿತವಾಗಿದೆ. 
ಇವುಗಳಲ್ಲದೆ ಅಪೂರ್ವ ಪುಸ್ತಕಗಳು, ಅವುಗಳ ವಿವರಣೆ, ರಕ್ಷಣೆ, ಪತ್ರಾ 
ಗಾರಗಳು ಅವುಗಳ ವ್ಯವಸ್ಥೆ ಇವೂ ಗ್ರಂಥಾಲಯದ ವಿಶಿಷ್ಟ ಅಂಗ. ಇಲ್ಲಿಯ 
ಸಮಸ್ಯೆಗಳು ಬೇಕೆ ರೀತಿಯವು. 
ಗ್ರಂಥಾಲಯದಲ್ಲಿ ನಡೆಯುವ ಅನೇಕ ಕಾರ್ಯಗಳಾದ ಪುಸ್ತಕ ಸಂಗ್ರಹಣೆ, 
ವರ್ಗೀಕರಣ, ಸೂಚೀಕರಣ, ಪರಾಮರ್ಶನ ಸೇವೆ, ಪ್ರಲೇಖನ ಸೇವೆ--ಇವುಗಳಲ್ಲಿ 
ಒಂದೊಂದರಲ್ಲೂ ಪ್ರಾವೀಣ್ಯ ಪಡೆಯಬಹುದು. ವಿಶಿಷ್ಟ ವಿಷಯಗಳ ಗ್ರಂಥಾ 


ಲಯಗಳ ಆಡಳಿತದಲ್ಲಿ, ಇಲ್ಲವೇ ಗ್ರಂಥಾಲಯಗಳಲ್ಲಿ ಸರ್ಕಾರೀ ಪ್ರಕಟನೆಗಳ 


ನಿರ್ವಹಣೆ, ನಿಯತಕಾಲಿಕೆಗಳ ವ್ಯವಸ್ಥೆ ಮುಂತಾದ ಶಾಖೆಗಳಲ್ಲಿ ಪ್ರಾವೀಣ್ಯ 
ಪಡೆಯುವುದು ಈಗಿನ್ಕ ಗುರಿಯಾಗಿದೆ. ಕೆಲವು ವೇಳೆ ಈ ಪರಿಣತರು ತಮ್ಮ 
ಶಾಖೆಯ ಅಧ್ಯಯನವೇ ಇತರ ಶಾಖೆಗಳದಕ್ಕಿಂತ ಮೇಲೆಂದು ಅಂಧಾಭಿಪ್ರಾಯ 
ಹೊಂದಿರುವುದುಂಟು. ವಿಶಿಷ್ಟ ಶಾಖೆಯಲ್ಲಿ ಪ್ರಾನೀಣ್ಯ ಪಡೆಯುವಾಗ ಗ್ರಂಥಾ 
ಲಯಶಾಸ್ತ್ರದ ಸಾಮಾನ್ಯ ಗುರಿ ಕಣ್ಮರೆಯಾಗಬಾರದು. ಈ ವಿಶಿಷ್ಟ ವಿಭಾಗಗಳು 
ಪರಸ್ಸ eI 

ಗ್ರಂಥಾಲಯದಲ್ಲಿ ಓದುಗರಿಗೆ ಇಂದಿನ ಉಪಯೋಗಕ್ಕೆ ಹಾಗೂ ಮುಂದಿನ 


ಮಾನವಿಕ ಕರ್ಣಾಟಕ 


೪೮ 


ನೀಳಿಗೆಯವರಿಗಾಗಿ ನಾಗರಿಕತೆಯ ದಾಖಲೆಗಳನ್ನು ಸಂಗ್ರಹಿಸಿ, ಸಂರಕ್ಷಿಸಿ, 
ವ್ಯವಸ್ಥೆ ಗೊಳಿಸಲು ಗ್ರಂಥಾಲಯದ ಚಾರಿತ್ರಿಕ ಹಿನ್ನೆಲೆ ಹಾಗೂ ಇಂದಿನ ಕರ್ತವ್ಯ 
ಗಳ ಅರಿವು ಗ್ರಂಥಪಾಲಕನಿಗೆ ಇರಬೇಕು. 

ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕ್ರೃತಿಕ ಕ್ಷೇತ್ರಗಳಲ್ಲಿ ಗ್ರಂಥಾಲಯಗಳು 
ವಹಿಸುವ ಉಪಯುಕ್ತ ಪಾತ್ರವನ್ನು ಅರಿತು, ನಾನಾರೀತಿಯ ಬರಹ ಸಾಧನಗಳ 
ಗುಣ, ಉದ್ದೇಶ ಮತ್ತು ಅಂತಃಸತ್ವಗಳನ್ನು ತಿಳಿದಿರಬೇಕು. 

ಒಂದು ಸನ್ನಿವೇಶದಲ್ಲಿ, ಒದುವ ಸಾಮಗ್ರಿ ಅಗತ್ಯವಿರುವ ಕಾಲದಲ್ಲಿ, ಓದು 
ಗನಿಗೆ ಬೇಕಾಗುವ ಸೇವೆ ಸಲ್ಲಿಸಲು ಯೋಜನೆಯಂತೆ ಕಾರ್ಯ ನಡೆಸಲು ಅದರ * 
ತಂತ್ರವನ್ನು ಮನನಮಾಡಿರುವುದಲ್ಲದೆ, ಆದೇ ಉದ್ದೇಶವುಳ್ಳ ಇತರ ಗ್ರಂಥಾ ' 
ಲಯಗಳೊಡನೆ ನಿಕಟ ಪರಿಚಯ ಹೊಂದಿರಬೇಕು. $ 

ಗ್ರಂಥಾಲಯದ ಕಾರ್ಯ ನಿರ್ವಹಿಸಲು ಅನೇಕ ಸಾಧನಗಳಿವೆ. ಇವುಗಳ ' 
ರಚನೆ ತರ್ಕಬದ್ಧವಾದ್ದು, ಕಷ್ಟಕರವಾದ್ದು. ಗ್ರಂಥಾಲಯ ಸಮಸ್ಯೆಗಳನ್ನು | 
ಚರ್ಚಿಸಿ, ಪರಿಹಾರ ತಿಳಿಯಲು ವಾರ್ಷಿಕ ಸಮ್ಮೇಳನಗಳು ಜರುಗುತ್ತಿವೆ. ಗ್ರಂಥಾ ' 
ಲಯಗಳಲ್ಲಿ ಸೇವೆಯ ಸಮೀಕ್ಷೆ, ಓದುಗರ ಅಭಿರುಚಿಯ ಸಮೀಕ್ಷೆ ಮತ್ತು ಇತರ ' 
ತಾಂತ್ರಿಕ ವಿಷಯಗಳಲ್ಲಿ ನಿರಂತರ ಸಂಶೋಧನೆ ನಡೆಯುತ್ತಿವೆ. ಾರತದಲ್ಲಿ 
ಗ್ರಂಥಾಲಯಗಳ ಅಭಿವೃದ್ಧಿ, ಗ್ರಂಥಾಲಯಶಾಸ್ತ್ರದ ಅಭಿವೃದ್ಧಿ ಇವು ಕಾಲು 
ಶತಮಾನದಿಂದೀಜಿಗೆ ಕುದುರುತ್ತಿದೆ. ಈ ದಿಸೆಯಲ್ಲಿ ಡಾ. ಎಸ್‌. ಆರ್‌. 
ರಂಗನಾರ್ಥ ಗ್ರಂಥಾಲಯಶಾಸ್ತ್ರದ ಎಲ್ಲ ಶಾಖೆಗಳನ್ನು ಕುರಿತು ೪೨ ಪುಸ್ತಕ 
ಗಳನ್ನೂ ನೂರಾರು ಲೇಖನಗಳನ್ನೂ ಬರೆದು ಈಗ ರಾಷ್ಟ್ರೀಯ ಸಂಶೋಧನ 
ಪ್ರಾಧ್ಯಾಪಕರಾಗಿ ಬೆಂಗಳೂರಿನಲ್ಲಿ ನೆಲಸಿದ್ದಾರೆ. ಭಾರತದ ರಾಷ್ಟ್ರೀಯ ಗ್ರಂಥಾ 
ಲಯ, ಜೆಹಲಿಯಲ್ಲಿರುವ ರ೯ಸ್‌ಡಾಕ್‌ ಕೇಂದ್ರ ಇವುಗಳನ್ನು ಯಶಸ್ವಿಯಾಗಿ 
ನಿರ್ವಹಿಸಿದ ಮೈಸೂರಿನ ಶ್ರೀ ಬಿ. ಎಸ್‌. ಕೇಶವನ್‌ ದೆಹಲಿಯಲ್ಲಿ ಫೋರ್ಡ್‌ 
ಫೌಂಡೇಷನ್‌ ನಿರ್ಮಿಸಲಿರುವ ನೂತನ ವಿಶ್ವವಿದ್ಯಾನಿಲಯದ ಯೋಜನೆಯಲ್ಲಿ 
ಸಲಹೆಗಾರರಾಗಿದ್ದಾರೆ.. ಅವರು ಭಾರತ ಸರ್ಕಾರಕ್ಕೆ ಗ್ರಂಥಾಲಯ ಸೇವೆ 
ವ್ಯವಸ್ಥೆ ಯಲ್ಲಿ ಗೌರವ ಸಲಹೆಗಾರರು. 

ವಿಚಾರ ಸ್ವಾತಂತ್ರ್ಯವನ್ನು ಎತ್ತಿಹಿಡಿಯುವುದರಲ್ಲಿ ಗ್ರಂಥಪಾಲಕರು 
ಮುಖ್ಯರು. ಗ್ರಂಥಾಲಯಗಳ ನಡುವಣ ಸಹಕಾರ ಅವರ ಮಂತ್ರ. ಪ್ರಸಿದ್ಧ 
ಗ್ರಂಥಪಾಲಕರು ಸಮಕಾಲೀನ ಪಾಂಡಿತ್ಯ ಸಂಸ್ಕೃತಿಗಳನ್ನು ರೂಪಿಸುವುದರಲ್ಲಿ 
ನೆರವಾಗಿದ್ದಾರೆ. ಗ್ರಂಥಾಲಯದಲ್ಲಿ ಕೆಲಸಮಾಡುವುದನ್ನು ನಿಶೇಷ ವೃತ್ತಿಯಾಗಿ 
ಪರಿಗಣಿಸಿ, ಅದಕ್ಕೆ ವ್ಯವಸ್ಥಿತ ಶಿಕ್ಷಣ, ತರಪೇತಿ ಆವಶ್ಯಕವೆಂಬ ನಿಚಾರ ಮನವರಿಕೆ 
ಯಾಗಿರುವುದು ಈಗ ಹಲವು ದಶಕಗಳಿಂದ. ಜನಸಂಖ್ಯೆಯ ಹೆಚ್ಚಳ, ತಾಂತ್ರಿಕ 
ಪ್ರಗತಿ, ಸಂಶೋಧನೆಗಳ ವೇಗ, ಉತ್ತಮ ಜೀನನಮಟ್ಟ ಇವುಗಳಿಂದ ಹುಟ್ಟುವ 


ಗ್ರಂಥಾಲಯಶಾಸ್ತ್ರ ದ ವ್ಯಾಪ್ತಿ ೪೯ 


ಸಾಮಾಜಿಕ ಸ ಸಮಸ್ಯೆಗಳು ಗ್ರಂಥಾಲಯಕ್ಕೆ ನಿರಂತರ ಸವಾಲುಗಳನ್ನು ಹಾಕುತ್ತಿವೆ. 
Bone ಪರಿಹಾರ ಹಾಗೂ ಉತ್ತಮ ಸೇವೆಯೇ ಗ್ರಂಥಾಲಯಗಳ "ಉಣ್ಣಿ ಶ್ರ, 


ವರ್ಗೀಕರಣ 


'ಭಾವನೆಗಳಾಗಲಿ, ವೈಜ್ಞಾನಿಕ ಮಾದರಿಗಳಾಗಲಿ, ಪುಸ್ಕ್ತಕಗಳಾಗಲಿ--ಇವು 
ಗಳನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಬೇಕಾದರೆ ಅವುಗಳ ವ್ಯವಸ್ಥಿತ 
ಜೋಡಣೆ ಮುಖ್ಯ. ಪುಸ್ತ ಕಗಳನ್ನು ಜೋಡಿಸುವ ಉತ್ತಮಕ್ರಮ ವಿಷಯಾನು 
"ಗುಣ. ಜ್ಞಾನ ವಿಶ್ವವನ್ನು ನಾನಾ ಭಾಗಗಳಾಗಿ ವಿಂಗಡಿಸಿ, ಒಂದೇ ಗುಣವುಳ್ಳ 
| ಭಾಗಗಳು ಒಟ್ಟಿಗೆ ಒಂದೆಡೆ ಬರುವಂತೆ, ವಿಭಿನ್ನ ಗುಣವುಳ್ಳ ವಿಷಯಗಳು ಬೇರೆ 
| ಯಾಗುವಂತೆ ಈ ಭಾಗಗಳನ್ನು ವ್ಯವಸ್ಥಿತ ಕ್ರಮದಲ್ಲಿ ಜೋಡಿಸುವ ಯತ್ನ 
ನಡೆದಿದೆ. ಹಿಂದಿನ, ಇಂದಿನ ಮತ್ತು ಸಾಧ್ಯವಾದಷ್ಟು ಮುಂಬರುವ ವಿಷಯ 
ಗಳಿಗೆ ಈ ವ್ಯವಸ್ಥೆ ಯಲ್ಲಿ ಸ್ಥಳವಿರಬೇಕು. 

| ಈಗಾಗಲೇ ರೂಪಿತವಾಗಿರುವ ಪುಸ್ತಕವರ್ಗೀಕರಣ ಪದ್ಧತಿಗಳ ಪೈಕಿ 
ಯಾವುದೂ ಪೂರ್ಣ ಯಶಸ್ವಿಯಾಗಿಲ್ಲ. ಪುಸ್ತಕಗಳು ತ ಭಾವನೆಗಳ 
ಲಿಖಿತ ಪ್ರಕಟನೆ. ಈ ಭಾವನೆಗಳು ತೊಡಕಾದವು. ಒಂದೇ ಪುಸ್ತಕದಲ್ಲಿ 
ಹಲವಾರು ವಿಷಯಗಳ ನಿರೂಪಣೆ ಇರಬಹುದು. ಒಂದೇ ವಿಷಯವನ್ನು ನಾನಾ 
ದೃಷ್ಟಿಗಳಿಂದ ನೋಡಬಹುದು. ಪುಸ್ತಕ *ಕಿರಿಯರಿಗಾಗಿ, ವಯಸ್ಕರಿಗಾಗಿ, 
ಪ್ರೌಢರಿಗಾಗಿ ಬರೆದುದಾಗಿರಬಹುದು. ಒಬ್ಬರಿಗೆ ಸರಿತೋರುವ ಜೋಡಣೆ 
ಮತ್ತೊಬ್ಬರಿಗೆ ಸರಿಹೊಂದದೆ ಇರಬಹುದು. 

ಈ ವರ್ಗೀಕರಣವನ್ನು ದರ್ಶನದ ವಿಭಾಗಗಳಂತೆ ಅಥವಾ ಸಾಮಾನ್ಯವಾಗಿ 
ನಾವು ಸಾಂಪ್ರದಾಯಿಕವಾಗಿ ತಿಳಿದಿರುವಂತೆ ವಿಭಜಿಸಬಹುದು. ಕಾಲಾನು 
ಕ್ರಮವಾಗಿ ಇದುವರೆಗೆ ಬಂದಿರುವ ವರ್ಗೀಕರಣ ಪದ್ಧತಿಗಳು ಎಂಟು, 
ಇವುಗಳಲ್ಲಿ ಯಾವುದೂ ಪೂರ್ಣವಾಗಿ ತ್ಯ ತೃಪ್ತಿಕರವಲ್ಲ. ಡ್ಯೂಯಿಯ ದಶಾಂಶ 
ಪದ್ಧತಿ, ಕಟರನ ವ್ಯಾಪಕ ಪದ್ಧತಿ, ಬಾನನ ವಿಷಯ ವರ್ಗೀಕರಣ್ಯ ಬ್ಲಿಸ್‌ನ 
ಗ್ರಂಥವರ್ಗೀಕರಣ, ರಂಗನಾಥನ್‌ರವರ ಕೋಲನ್‌ ವರ್ಗೀಕರಣ, ವಿಶ್ವ ದಶಮಾನ 
ಪದ್ಧತಿ, ಅಂತರರಾಷ್ಟ್ರಿ ಯ ವರ್ಗೀಕರಣ ಇವು ಮುಖ್ಯವಾದವು. ಈಗ ಹಲವು 
ವಿಶಿಷ್ಟ ಗಂಗೇ ಪ್ರತ್ಯೇಕ ವರ್ಗೀಕರಣ ಪಟ್ಟಿಯನ್ನು ರಚಿಸುವ ಯತ್ನ 
ನಡೆದಿದೆ. ಈ ಪದ್ಧತಿಗಳಲ್ಲಿ ಉಪಯೋಗಿಸುವ ಸಂಕೇತಗಳು, ನಿಷಯ ಗ 
ಅಲನ ಚಿಹ್ನೆ ಳು ಇವುಗಳನ್ನು ಕುರಿತ ಜಿಜ್ಞಾ ಸ ಇನ್ನೂ ನಡೆದಿದೆ. 

ಸ್ತ್ರ ಕಗಳಲ್ಲದೆ ಭೂಸಠಗಳು, ಧ್ವ ನಿಮುದ್ರಿ AA ಪಾಶ್ಚಾತ್ಯ ಸಂಗೀತ, 
ಜ್‌ ಇತ್ಯಾದಿ ವಸ್ತುಗ ಳನ್ನು ವರ್ಗೀಕರಿಸಲು ವಿಶಿಷ್ಟ “ಡ್ಡ ತಿಗಳನ್ನು 
ರೂಪಿಸಿದ್ದಾರೆ. ಭಾರತದ ಡಾ. ಕೂಗ ಇಥನರ ಕೋಲ್‌ ವರ್ಗೀಕರಣ 


HR ಮಾನವಿಕ ಕರ್ಣಾಟಕ 


ತತ ದಿಂದ ಸೂರ್ತಿಗೊಂಡು ಕೆಲಸಮಾಡುತ್ತಿರುವ ಗ್ರಂಥಪಾಲಕರ ತಂಡ 
ವ ಇನೆ 
ಬ್ರಿಟನಿನಲ್ಲಿ "" ವರ್ಗೀಕರಣ ಸಂಶೋಧಕರ ತಂಡ'' ಎಂಬ ಹೆಸರಿನಿಂದ 
ಪ್ರಸಿದ್ಧಿ ಯಾಗಿದೆ. 
“ಡ್ಯೂಯಿಯ ದಶಾಂಶ ವರ್ಗೀಕರಣದ ಪರಿಷ್ಠಾರಕ್ಕೆ ಮತ್ತು ರಂಗನಾಥನರ 
ಕೋಲನ್‌ ವರ್ಗೀಕರಣ ಪರಿಷ್ಠಾರಕ್ಕೆ' ಪ್ರತ್ಯೇಕ ಸಮಿತಿಗಳಿವೆ. ಎಲ್ಲ ವಿಷಯ ' 
ಗಳಲ್ಲೂ ವಿಶ್ವದಶಮಾನ ಪದ್ಧತಿಯ ವರ್ಗೀಕರಣಪಟ್ಟಿ ನಿಧಾನವಾಗಿ ತಯಾರಾಗು 
ತ್ತಿದೆ. ಅಮೆರಿಕದ ಲೈಬ್ರರಿ ಆಫ್‌ ಕಾಂಗ್ರೆಸ್‌ ಸಂಸ್ಥೆಯ ವರ್ಗೀಕರಣವೂ ಪೂರ್ಣ 
ವಾಗಿಲ್ಲ. ಇದರಲ್ಲಿ ಬರುವ ನಾನಾ ಸಮಸ್ಯೆಗಳನ್ನು ಚರ್ಚಿಸಲು ಅನೇಕ ನಿಯತ 
ಕಾಲಿಕೆಗಳಿವೆ, ಸ ಸಮ್ಮೇಳನಗಳು ನಡೆಯುತ್ತಿವೆ. 3 
ಪ್ರಲೇಖನ ವರ್ಗೀಕರಣಕ್ಕೆ ಅಂತರರಾಷ್ಟ್ರೀಯ ಸಂಸ್ಥೆ (ಎಫ್‌ ಐಡಿ) ಇದೆ. 
ಇದರಲ್ಲಿ ಗಣಕಯಂತ್ರದ ಉಪಯೋಗದ ಪ್ರಯತ್ನ ನಡೆದಿದೆ. | 


ಪುಸ್ತ ಕೆಸೂಚಿ | 
ಗ್ರಂಥಾಲಯದಲ್ಲಿರುವ ಪುಸ್ತಕಗಳು ಯಾವುವು ಎಂಬುದನ್ನು ಸೂಚಿಸಲು ಪುಸ್ತಕ . 
ಸೂಚಿ ಅಗತ್ಯ. ಪುಸ್ತಕವನ್ನು ಗುರುತಿಸಲು ಬೇಕಾಗುವ ಎಲ್ಲಾ ವಿವರಗಳನ್ನೂ ಕ 
ಒಳಗೊಂಡ ಮಾಹಿತಿಯನ್ನು ೧೨.೫ ಸೆಂ.ಮಾ. ೫6೭.೫ ಸೆಂ.ವಿನಾ, ಪತ್ರಕಗಳ ' 
ಮೇಲೆ ನಮೂದಿಸಿ, ಅವುಗಳನ್ನು ಗೊತ್ತಾದ ರೀತಿಯಲ್ಲಿ ಜೋಡಿಸಿದರೆ ಪುಸ್ತಕ ' 
ಸೂಚಿ ಎನಿಸುತ್ತದೆ. ೈ: 

ಪುಸ್ತಕದ ಲೇಖಕನ ಹೆಸರು, ಶೀರ್ಷಿಕೆ, ವಿಷಯ, ಅದು ಯಾವ ಮಾಲೆಗೆ 
ಸೇರಿದೆಯೆಂಬ ವಿಚಾರ, ಯಾವ ಪ್ರಕಾರ ಎಂಬೀ ಮಾಹಿತಿಗಳಲ್ಲಿ ಯಾವುದಾದ | 
ರೊಂದನ್ನು ತಿಳಿದು ಅದರ A ಪುಸ್ತಕವನ್ನು ಗುರುತಿಸಲು ಪುಸ್ತಕಸೂಚಿ 
ಸಹಾಯ "ಮಾಡುತ್ತದೆ. ಪತ್ರಕದಲ್ಲಿ ಮೊದಲನೆಯ ಸಾಲಿನಲ್ಲಿ ಲೇಖಕರ ಹೆಸರು, 
ಪುಸ್ತಕದ ವಿಷಯ, ಶೀರ್ಷಿಕೆ, ಯಾವ ಮಾಲೆಗೆ ಸೇರಿಜೆಯೆಂಬ ಮಾಹಿತಿ ಮುಂತಾದ ' 
ಯಾವ ಅಂಶನನ್ನಾದರೂ ಬರೆದಿರಬಹುದು. ಈ ಎಲ್ಲ ರೀತಿಯ ಮಾಹಿತಿಯ ' 4 
ಪತ್ರಿಕೆಗಳನ್ನೂ ಅಕಾರಾದಿಯಾಗಿ ಒಂದೆಡೆ ಕೂಡಿಸಿಡಬಹುದು. ಆತನಿಗೆ ಹೆಚ್ಚು 


ಒಳಗೊಂಡಿದ್ದು ಜೂ ಮಾರ್ಗಿ ನೀಡಬೇಕು. % 
ಪುಸ್ತ ಕಸೂಚಿಯನ್ನು ಮುದ್ರಿ ಸುವುದೂ ಉಂಟು. ಗ್ರಂಥಾಲಯದ ಸ A 
ಅಪೂರ್ಹವಾಗಿದ್ದಾಗ, ವಿಶೇಷ ವಿಷಯಕ್ಕೆ ಮೀಸಲಿಟ್ಟಾಗ ಇದರ ಪ್ರಾಮುಖ್ಯ . 
| ಹೆಚ್ಚು. 
ಪುಸ್ತಕಸೂಚಿಗಳ ತಯಾರಿಕೆಗೆ- ಅವುಗಳಲ್ಲಿ ಲೇಖಕನ ಹೆಸರನ್ನು ಬರೆ 
ಯುವ ವಿಧಾನ, ವಿಷಯತೀರ್ಹಿಕೆ, ಈ ಪತ್ರ ಕಗಳನ್ನು ಜೋಡಿಸಿಡುವ ವ್ಯವಸ್ಥೆ 


| 


- 


ಗ್ರಂಥಾಲಯಶಾಸ್ತ್ರದ ವ್ಯಾಪ್ತಿ ೫೧ 


ಇವುಗಳನ್ನು ಕುರಿತು-- ಸೂಚೀಕಲ್ಪಗಳು ತಯಾರಾಗಿವೆ. ೧೮೫೨ರಲ್ಲಿದ್ದ 
ಜ್ಯೂಯೆಟ್‌ನಿಂದ ಇದುವರೆಗೆ ೨೨ ಕಲ್ಪಗಳು ರಚಿತವಾಗಿವೆ. ಇವುಗಳಲ್ಲಿ ಕಟರನ 
ಅಕಾರಾದಿ ಸೂಚೀಕಲ್ಪ, ಅಮೆರಿಕದ ಗ್ರಂಥಾಲಯ ಸಂಘದ ಕಲ್ಪ, ಡಾ. 
ರಂಗನಾಥನರ ನರ್ಗೀಕ್ಟ, ತ ಸೂಚೀಕಲ್ಪ ಮುಖ್ಯವಾದವು. 

ಇವುಗಳಲ್ಲದೆ ಭಃ ಠಗಳಿಗೆ, Rd ಪುಸ್ತಕಗಳಿಗೆ, ಫಿಲಂಗಳಿಗೆ, ಸಂಗೀತ 
ಪುಸ್ತಕಗಳಿಗೆ, ಟೇಪ್‌ ರಿಕಾರ್ಡುಗಳಿಗೆ, ಚಿತ್ರಗಳಿಗೆ ಪ್ರತ್ಯೇಕ ರೀತಿಯ ಸೂಚೀ 
ಕಲ್ಪಗಳನ್ನು ಆಯಾ ವಸ್ತುಗಳ ವಿಶಿಷ್ಟ ಸಂಗ್ರಹೆಗಳಿರುವ ಗ್ರಂಥಾಲಯದವರು 
ರೂಪಿಸಿದ್ದಾರೆ. 

೧೯೬೩ರಲ್ಲಿ ಪ್ಯಾರಿಸಿನಲ್ಲಿ ನಡೆದ ಪುಸ್ತಕಸೂಚೀ ತತ್ತ್ವಗಳ ಸಮ್ಮೇಳನದಲ್ಲಿ 
ಪುಸ್ತಕಸೂಚಿಯ ಮೂಲತತ್ತ್ವಗಳನ್ನು ನಿರ್ಧರಿಸಲಾಗಿದೆ. 

ನಾನಾ MeSH ಸೇರಿದಂತೆ ಒಂದು ಕೇಂದ್ರದಲ್ಲಿ ಸೂಚೀಕರಣ 
ಕಾರ್ಯ ನಡೆಸಿ, ಪತ್ರಕಗಳನ್ನು ಮುದ್ರಿಸಿ, ಇತರ ಸಣ್ಣ ಗ್ರಂಥಾಲಯಗಳಿಗೆ ಹಂಚುವ 
ಯತ್ನ ನಡೆದಿದೆ. 

ಸೂಚೀಕಲ್ಪಗಳ ತುಲನೆ, ಅವುಗಳಲ್ಲಿರುವ ನಿಯಮಗಳ ಚರ್ಚೆ ಸಾಗಿನೆ. 


ಕಟ್ಟಿಡ ನಿನ್ಯಾಸ 

ಗ್ರಂಥಾಲಯ ಕಟ್ಟಡದ ವಿನ್ಯಾಸವೂ ವಿಶೇಷ ಅಧ್ಯಯನದ ವಿಷಯವಾಗಿದೆ. 
ಪುಸ್ತಕಗಳೂ, ಓದುಗರೂ ಕಡಿಮೆ ಸಂಖ್ಯೆಯಲ್ಲಿದ್ದಾಗ ಗ್ರಂಥಾಲಯ ಕಟ್ಟಡದ 
ಸಮಸ್ಯೆಗಳು ಇರಲಿಲ್ಲ. ಮಧ್ಯಯುಗದ ಗ್ರಂಥಾಲಯಗಳಂತೆ ಗೋಡೆಯ ಬದಿಗೆ 
ಇಟ್ಟ ಬೀರುಗಳಲ್ಲಿ ಅಥವಾ ಬಡುಗಳಲ್ಲಿ ಇಡುವ ಕಾಲ ಇದಲ್ಲ. ಎತ್ತರದ 
ಮೇಲ್ಬಾವಣಿ ಇರುವ ಕೊಠಡಿಗಳನ್ನು ಕಟ್ಟಿ, ಅದರ ಎತ್ತರಕ್ಕೂ ಬೀರುಗಳನ್ನು 
ನಿರ್ಮಿಸಿ, ಏಣಿಯ ಮೇಲೆ ಹತ್ತಿ ಪುಸ್ತಕ ಹುಡುಕಲು ಎಲ್ಲರಿಗೂ ಸಾಧ್ಯವಿಲ್ಲ. 
ಪುಸ್ತಕವನ್ನಿಡುವ ಸ್ಥಳ ಓದುವ ಜಾಗದಿಂದ ಬೇರೆ ಇರಬೇಕು. ತಾಂತ್ರಿಕ 
ಸಿಬ್ಬಂದಿ ಕೆಲಸಮಾಡುವ ಸ್ಥಳ ಪುಸ್ತಕವನ್ನಿಡುವ ಸ್ಥಳಕ್ಕೆ ಹತ್ತಿರವಿರಬೇಕು. 
ಅಸಂಖ್ಯಾತವಾಗಿ ಬೆಳೆಯುತ್ತಿ ರುವ ಪುಸ್ತಕಗಳ ಸಂಗ್ರಹಣೆ, ಓದುಗರಿಗೆ ಕ್ರಿಪ್ರಸೇವೆ 
ಶಬ್ದನಿರೋಧ ಮತ್ತು ನಾನಾ ಶಾಖೆಗಳ ಉಸ್ತುವಾರಿ ಮುಖ್ಯ. ಇವುಗಳಲ್ಲದೆ ಅಪೂರ್ವ 
ಪುಸ್ತಕಗಳನ್ನಿಡಲು ಪ್ರತ್ಯೇಕ ಕೊಠಡಿ, ಸಂಗೀತವನ್ನು ಕೇಳಲೂ ಪರಭಾಷೆಯನ್ನು 
ಕಲಿಯಲೂ ಆಧುನಿಕ,ಸೌಕರ್ಯಗಳು, ಫಿಲಂ ಪ್ರದರ್ಶನಕ್ಕೂ ವಿಚಾರಸಂಕಿರಣಕ್ಕೂ 
ಕೊಠಡಿಗಳು, ಪುಸ್ತಕ ಪ್ರದರ್ಶನ ಭವನಗಳು, ಬೋಧಕರಿಗೂ ಸಂಶೋಧಕರಿಗೂ 
ಅಧ್ಯ ಯನ ರುಕೊತಡಿಗಳು, ಸಾರ್ವಜನಿಕ ಗ್ರಂಥಾಲಯಗಳಿಗೂ ಮಕ್ಕಳಿಗೂ 
No ಪ್ರತ್ಯೇಕ ಸ್ಥ ಸ್ಪಳ, ವಿಶಿಷ್ಟ ವಸ್ತುಗಳನ್ನೂ ನಕ್ಷೆ ಭೂಪಠ ಫಿಲಂ ಧ್ವನಿ 
ಮುದ್ರಿಕೆಗಳನ್ನೂ ಇಡಲು ಬೇಕೆ ಕೊಠಡಿಗಳು--ಇವಳ್ಳಿಲ್ಲ ಸ್ಥ ಸಳಾವಕಾಶವಿರಬೇಕು. 


೫೨ ಮಾನವಿಕ ಕರ್ಣಾಟಕ 


ಈ ಕೆಲವು ಸೌಕರ್ಯಗಳು ಅತಿ ಎಂದು ನಮಗೆ ಭಾರತದಲ್ಲಿ ಈಗ ತೋರಿದರೂ ' 
ನಾವು ಮುಂದೆ ೨೦-೨೫ ವರ್ಷಗಳಲ್ಲಿ ಗ್ರಂಥಾಲಯ ಬೆಳೆವಣಿಗೆಯನ್ನು ಕುರಿತು 
ಯೋಚಿಸಿ, ಸರಿಯಾದ ಯೋಜನೆ ತಯಾರಿಸಬೇಕು. | 
ಕಟ್ಟಡದ ಹೊರಗಿನ ನೋಟದ ವಿನ್ಯಾಸ ವಾಸ್ತುಶಿಲ್ಪಿಗಳ ಕೆಲಸ. ಕಟ್ಟಡ 
ನಕ್ಷೆಯ ಕರಡುಪ್ರತಿಯನ್ನೂ ಗ್ರಂಥಾಲಯದ ಆವಶ್ಯಕತೆ ಮತ್ತು ಅನುಕೂಲ 
ಗಳನ್ನೂ ಕುರಿತು ಯೋಚಿಸಬೇಕಾದವನು ಗ್ರಂಥಪಾಲಕನೇ, ಮುಂದಿನದು" 
-ಎಂಜಿನಿಯರನ ಕೆಲಸ, | 
ಕಟ್ಟಡದ ಯೋಜನೆಯ ಜೊತೆಯಲ್ಲೇ ಪುಸ್ತಕವನ್ನಿಡುವ ಕಪಾಟುಗಳು, ' 
ಓದುವ ಕೊಠಡಿಯಲ್ಲಿ ಪೀಠೋಪಕರಣಗಳು, ದೀಪ, ಕುಡಿಯುವ ನೀರಿನ ವ್ಯವಸ್ಥೆ, | 
ಮಹಡಿಗಳನ್ನು ಹತ್ತಲು ಲಿಫ್ಟ್ರ್‌ಗಳು, ಟೆಲಿಫೋನ್‌ ಸೌಕರ್ಯ, ಗ್ರಂಥಾಲಯದಲ್ಲಿ ' 
ಪುಸ್ತಕಗಳ ಸಾಗಾಣಿಕೆ, ಓದುಗರ ಓಡಾಟ, ಸಿಬ್ಬಂದಿಯ ಚಟುವಓಕೆ ಮುಂತಾದ ' 
ವನ್ನೂ ಮುಂದಾಗಿಯೇ ಯೋಚಿಸಿ ನಿರ್ಧರಿಸಬೇಕಾಗುತ್ತದೆ. ಪುಸ್ತಕದ ಕಪಾಟು ' 
ಗಳ ಉದ್ದ, ಅಗಲ, ಎತ್ತರ, ಸಾಲುಗಳ ಮಧ್ಯೆ ಓಡಾಡಲು ಜಾಗ--ಇವುಗಳನ್ನು ' 
ಅಧ್ಯಯನಮಾಡಿ ನಿರ್ಧರಿಸಿದ್ದಾರೆ. ಗ್ರಂಥಾಲಯವನ್ನು ಸ್ಥಾನಿಸಲು ನಿವೇಶನದ 
ಆಯ್ಕೆ, ಕಟ್ಟಡದ ವಿನ್ಯಾಸ, ಪೀಠೋಪಕರಣಗಳು ಇವು ಗ್ರಂಥಾಲಯಶಾಸ್ತ್ರದ ' 
ವಿಶೇಷ ಅಂಗಗಳಾಗಿವೆ. | ತ 


ಪರಸ್ಪರ ಸಹಕಾರ | 
ಗ್ರಂಥಾಲಯಗಳ ನಡುವೆ ನಾನಾ ರೀತಿಯ ಸಹಕಾರ ಅಗತ್ಯ. ಪುಸ್ತಕಗಳ ' 
ಸಂಗ್ರಹಣೆ, ವರ್ಗೀಕರಣ, ಸೂಚೀಕರಣ, ಪರಾಮರ್ಶನ ಸೇವೆ, ಹೆಚ್ಚಾಗಿ ' 
ಉಪಯೋಗಿಸದ ಪುಸ್ತಕಗಳ್ನು ಪ್ರತ್ಯೇಕ ಕಟ್ಟಡಗಳಲ್ಲಿಟ್ಟು ಓದುಗರಿಗೆ ಬೇಕೆನಿಸಿ ' 
ದಾಗ ಅವನ್ನು ತರಿಸಿಕೊಡುವುದು, ಪುಸ್ತಕಪ್ರದರ್ಶನ, ವಿಚಾರಸಂಕಿರಣ--ಈ ' 
ವಿಚಾರಗಳಲ್ಲಿ ಇವು ಪರಸ್ಪರವಾಗಿ ಅನೇಕ ರೀತಿಯಲ್ಲಿ ಸಹಕರಿಸಬೇಕು. ಇದೂ ' 
ಒಂದು ವಿಶೇಷ ಅಧ್ಯಯನ ಶಾಖೆ. | 


ಜಿ. ಆರ್‌. ರಂಗಸಾ ಶಮಯ್ಯ 


ಅಯ್ಯಾವೊಳೆಯ ಐನೂರ್ವರು 


ಸ್ಸ ಪ್ರಾಚೀನ ಮತ್ತು ಮಧ್ಯಯುಗಗಳಲ್ಲಿ ಭಾರತದಲ್ಲಿ ವ್ಸ ೃತ್ತಿಸಂಘಗಳು ಪ್ರಭಾವಯುತ 
2 ತಕ ಕಾರ್ಯನಿರ್ವಹಿಸುತ್ತಿದ್ದುವು. ಅವುಗಳ ಸ್ವರೂಪ, ಆಡಳಿತ, ನೀತಿ 
ಕಾರ್ಯದಕ್ಷತೆ ಮೊದಲಾದ ವಿವರಗಳು ವಿವಿಧ ರಾಜವಂಶಗಳ ಕಾಲದ 
ಶಾಸನಗಳಿಂದ ವೇದ್ಯವಾಗುತ್ತವೆ. ಕನ್ನಡ ನಾಡಿನಲ್ಲೂ ವೃತ್ತಿಸಂಘಗಳು ಸ್ಥಾಪಿತ 
ವಾಗಿ ಉತ್ತಮವಾಗಿ ಕಾರ್ಯ ನಿರ್ವಹಿಸುತ್ತಿದ್ದುವು. ಶ್ರೀ ಮದಯ್ಯಾ ವೊಳೆಯ್ಯೆ 
ನೂರ್ಬರಂ ಅಂತಹೆ ಸಂಸ್ಥೆಗಳಲ್ಲೊಂದಾಗಿತ್ತು. ಇದು ವ್ಯಾಪಕವಾದ ವಾಣಿಜ್ಯ 
ಸಂಸ್ಥೆ. ಈ ಸಂಘ ಸ್ಥಾಪಿತವಾದ ಕಾಲ, ಇದರ ರಚನೆ, ಆಡಳಿತ ಮತ್ತು 
ನಿಯಮ ಇವುಗಳಿಗೆ ಸಂಬಂಧಿಸಿದಂತೆ ಹೆಚ್ಚು ವಿವರಗಳು ದೊರೆತಿಲ್ಲ. ಅಯ್ಯಾ 
 ಪೊಳೆ (ಐಹೊಳೆ) ಬಾದಾಮಿ ಚಾಳುಕ್ಯರ ಕಾಲದಲ್ಲಿ ಪ್ರಸಿದ್ಧವಾದ ಧಾರ್ಮಿಕ . 

ಹಾಗೂ ವಾಣಿಜ್ಯ ಕೇಂದ್ರ ವಾಗಿತ್ತು. ಚಾಳುಕ್ಯರ ಕಾಲದಲ್ಲಿ ಜೈನ್ಯ ವ್ಯಾಪಾರಿಗಳು 
ಈ ಸಂಸ್ಥೆಯನ್ನು ಸ್ಥಾನಿಸಿಕೊಂಡಿದ್ದ ವರು. ಕಾಲಕ್ರ ಮೇಣ 1 ಜೈನಮತ ಕ್ಷೀಣಿಸಿದಾಗ 
ಅವರು ವೈಷ್ಣವ, ಶೈನ ಮತ್ತು ವೀರಶೈವ PE BE 
ತಿಳಿದು ಬರುತ್ತದೆ. 


ಕ್ರಿ.ಶ. ೧೨ನೆಯ ಮತ್ತು ೧೩ನೆಯ ಶತಮಾನಗಳ ಅನೇಕ ಶಾಸನಗಳಲ್ಲಿ 
ಸಂಘದ ಸದಸ್ಯರನ್ನು ಕುರಿತ ವಿವರಣೆಗಳು ದೊರೆಯುತ್ತವೆ... ಈ ಚ 
ಸ ಸ್ಟೆ ಕನ್ನಡನಾಡಿಗೆ ಸೀಮಿತವಾಗಿರಲಿಲ್ಲ. ಕೇರಳದ? ವ್ಯಾಪಾರಿಗಳೂ, ತಮಿಳು 
ನಾಡಿನ ವರ್ತಕರೂ? ಈಸ ಸಂಸ್ಥೆ ಯ ಸದಸ್ಯತ್ತ ಹೊಂದಿದ್ದರು. ಅವರಲ್ಲಿ ಕೆಲವರು 
ಹಾಸನ, ಬೆಂಗಳೂರು ಮತ್ತು $e “ಜಿಲ್ಲೆ ಗಳಲ್ಲಿ ನೆಲಸಿದ್ದರು. ಅಯ್ಯಾ 
ವೊಳೆಯ ಐನೂರ್ವರು ಸಂಘಕ್ಕೆ ನಾನಾಜೇಶಿಗಳು?. ಎಂಬ "ಹೆಸರೂ ರೂಢಿ 


RAF Half-yearly Journal of the University of Mysore, Vol. I1 
No: 2, p. 220, 1928 

2 Ec. V Ak. 108 

8 ಓಂ, ೫ ೩1, 131 


೫೪ ಮಾನವಿಕ ಕರ್ಣಾಟಕ 


ಯಲ್ಲಿತ್ತು. ಈ ಸಂಘದ ಸದಸ್ಯರ ಸಂಖ್ಯೆ ಪ್ರಾರಂಭದಲ್ಲಿ ಐನೂರು ಇದ್ದಿರಬೇಕು. 
ಕ್ರಮೇಣ ಅದು ಅಭಿವೃದ್ಧಿ ಯಾದಂತೆಲ್ಲಾ ಅದರ ಸದಸ್ಯರ ಸಂಖ್ಯೆಯೂ 
ವೃದ್ಧಿ ಯಾಯಿತು. 

ಕ್ರಿ.ಶ. ೧೨ನೆಯ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಬಳ್ಳಿಗಾವೆ 
ಈ ಸಂಘದ ಕೇಂದ್ರವಾಗಿತ್ತು. ಬಳ್ಳಿಗಾವೆ ಆ ಕಾಲದಲ್ಲಿ ಪಂಚಮಠಗಳಿಂದ 
ಕೂಡಿದ ಧಾರ್ಮಿಕ ಕೇಂದ್ರ*ವಾಗಿದ್ದುದಲ್ಲದೆ ವ್ಯಾಪಾರ ಕೇಂದ್ರವೂ ಆಗಿತ್ತು. 
ಅಲ್ಲಿ ದೊರೆತಿರುವ ಕ್ರಿ.ಶ. ೧೧೫೦ ರ ಶಾಸನವೊಂದರಲ್ಲಿ₹ ಅಯ್ಯಾವೊಳೆಯ 
ಐನೂರ್ವರಿಗೆ ಸಂಬಂಧಿಸಿದ ಹೆಚ್ಚು ಮಾಹಿತಿ ದೊರೆಯುತ್ತದೆ. ಆ ಸಮಯದಲ್ಲಿ 
ಮೇಚಿಸೆಟ್ಚಿ ಎಂಬವನು ಈ ಸಂಸ್ಥೆಯ ಅಧ್ಯಕ್ಷನೂ ಕೀರ್ತಿಸೆಟ್ಟಿ ಉಪಾಧ್ಯಕ್ಷನೂ 
ಆಗಿ ಕಾರ್ಯ ನಿರ್ವಹಿಸುತ್ತಿದ್ದರು. ಆಗ ಸೇರಿದ್ದ ಸಭೆಯಲ್ಲಿ ಬಳ್ಳಿಗಾವೆಯ 
ಗವರೇಶ್ವರ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಕೈಗೊಂಡು ಆ 
ದೇವಾಲಯದ ಉತ್ತರೋತ್ತರಾಭಿವೃದ್ಧಿಗಾಗಿ ಸ್ಥಳೀಯ ಮತ್ತು ನಾನಾ ದೇಶೀಯ 
ವರ್ತಕರು ತಮ್ಮ ಲಾಭದ ಒಂದಂಶವನ್ನು ಕಾಣಿಕೆಯ ರೂಪದಲ್ಲಿ ಕೊಡಲು 
ತೀರ್ಮಾನಿಸಿದರು. ಮಿಗಿಲಾಗಿ ಅಪುತ್ರಕರಾಗಿ ಗತಿಸಿದ ಬಣಂಜರ ಆಸ್ತಿ 
ಗವರೇಶ್ವರ ಮತ್ತು ನಖರೇಶ್ವರ ಜೀವಾಲಯಗಳಿಗೆ ಸೇರತಕ್ಕದ್ದೆಂದೂ ತೀರ್ಮಾನಿ 
ಸಿದರು. 

ಮೇಲ್ವಂಡ ಶಾಸನದಲ್ಲಿ ಅಯ್ಯಾವೊಳೆಯೈ ನೂರ್ವರ ಸಂಘದ ಪಂಗಡಗಳ 
ವಿವರಣೆಯಿದೆ. “ ಎಂಟುನಾಡ ಪದಿನರ್ವರುಂ ಗವರೆಗಳು ಗಾತ್ರಿಗರು ಸೆಟ್ಟಿಯರುಂ 
ಸೆಟ್ಟಿಗುತ್ತರುಂ  ಅಂಕಾಕಾರರುಂ ಬೀರರುಂ ಬೀರವಣಿಗರುಂ ಗಂದಿಗರುಂ 
ಗಾವುಂಡರುಂ ಗಾವುಂಡಸ್ವಾಮಿಗಳು ಇಂತೆಲ್ಲರುಂ” ಈ ಸಂಘದ ಸದಸ್ಯಮುಖ್ಯರು. 
ಇವರು ಸದ್ಯರ್ಮಿಗಳೂ ನೀತಿಚತುರರೂ ಧರ್ಮಾರ್ಥಕಾಮ ಸೂಕ್ಷ್ಮ ಮತಿಯುಳ್ಳ 
ವರೂ ಆಗಿದ್ದರು. “ಚತುಸ್ಸಮಯ ಷಡುದರ್ಶನ ವಿಶಿಷ್ಟ ವಿಧಗ್ಧ ಪಂಡಿತರುಮುಂ.... 
ನಿರ್ಮಳ ತೇಜರುಂ ತೇಜ ತೇಜೋತ್ತುಂಗರುಂ ಸತ್ಯದಲು ಗಾಂಗೇಯರುಂ 
ಛಲದೊಳು ದುರ್ಯೋಧನರುಂ ದೊರ್ವಲದೊಲು ಭೀಮಸೇನನರುಂ - ಬೃಹಸ್ಪತಿ 
ಯಂತೆ ಬುದ್ಧಿ ವಂತರುಂ ನಾರಾಯಣನಂತುಪಾಯಕರ್ತರೂ” ಆಗಿದ್ದರೆಂಬುದು 
ಅವರ ಧರ್ಮಸಮನ್ವಯತೆ, ಪಾಂಡಿತ್ಯ, ಶೀಲ, ಶ್ರದ್ಧೆ, ಧೈರ್ಯಹಾಗೂ ಕಾರ್ಯ 
ಚತುರತೆಯನ್ನು ತೋರಿಸುತ್ತದೆ. ಅಲ್ಲದೆ ಅವರು “ವೀರಬಣಂಜ ಧರ್ಮ 
ಪ್ರತಿಪಾಳರು, ಭಗವತೀ ಲಬ್ಧವರ ಪ್ರಸಾದರು, ಬ್ರಹ್ಮ ವಿಷ್ಣು ಮಹೇಶ್ವರ ಪಾದಾ 
ರಾಧಕರು” ಎಂಬುದಾಗಿಯೂ ಕರೆದುಕೊಂಡಿದ್ದಾರೆ. 


4 Ec. 711೫8. 50 
5 Q.J.M.S. 1917 ಪು. 174 
$6 Ec. VIISk. 118 


ಅಯ್ಯಾವೊಳೆಯ ಐನೂರ್ವರು ೫೫ 


ಐಯ್ಯಾವೊಳೆಯೈ ನೂರ್ವರು ಸಂಘದ ವರ್ತಕರ ಕಾರ್ಯಕ್ಷೇತ್ರದ 
ವಿವರಣೆಯೂ ಮೇಲ್ಭಂಡ ಶಾಸನದಲ್ಲಿ ಲಭ್ಯವಾಗಿದೆ. ಈ ವರ್ತಕರು ಭಾರತದ 
ನಾನಾ ಭಾಗಗಳಲ್ಲಲ್ಲದೆ ಏಷ್ಯಾ ಖಂಡದ ಇತರ ದೇಶಗಳಿಗೂ ವ್ಯಾಪಾರಕ್ಕಾಗಿ 
ಹೋಗಿಬರುತ್ತಿದ್ದರು. ಆ ಕಾಲದಲ್ಲಿ ಕನ್ನಡನಾಡಿನ ವಣಿಕರು ಸಂಚರಿಸುತ್ತಿದ್ದ 
ದೇಶಗಳನ್ನು ನೆನೆದಾಗ ಅವರ ಧೈರ್ಯ ಸಾಹಸಗಳು ಮೆಚ್ಚತಕ್ಕವಾದವಲ್ಲದೆ 
ಆಧುನಿಕ ಕಾಲದಲ್ಲೂ ಸ್ಫೂರ್ತಿದಾಯಕವಾಗಿವೆ. ಅವರು  ಹಸುಂಬೆ `ಯೊಳ 
ಮೂಲ್ಯವಸ್ತುಗಳನ್ನು ತುಂಬಿಕೊಂಡು, "" ಚೇರ ಚೋಳ ಮಲಯ ಮಗಧ ಕೌಶಲ 
(ಕೋಸಲ) ಸೌರಾಷ್ಟ್ರ ಧನುಷ್ಟ್ರಕುರು ಕಾಂಭೋಜ ಗೌಳಲಾಳ ಪಾರಸ (ಪರ್ಷಿಯ) 
ನೇಪಾಳ ಮೆಂಬ ನಾನಾ ದೇಶಗಳೊಳುಂ ಗ್ರಾಮ ನಗರ ಖೇಡ ಖರ್ವಡ ಮಡಂಬ 
ಪಟ್ಟಣ ದ್ರೋಣಾಮುಖ ಸಂವಾಹನವೆಂಬ ದಿಗುದಂತಿ ಪಟ್ಟಣಗಳಂ” ಸಂಚರಿಸಿ 
» ಬರುತ್ತಿದ್ದರು. ಭೌಗೋಳಿಕ ಅಂತರ ಮತ್ತು ಆಕಾಲದಲ್ಲಿ ಸಂಚಾರಕ್ಕೆ ಹಾಗೂ 
ಸಾಗಾಣಿಕೆಗಿದ್ದ ಅಡೆ ತಡೆಗಳನ್ನು ಗಮನಿಸಿದಾಗ ಇದು ಅತ್ಯುಕ್ತಿಯೆಂದು 
ಭಾಸವಾಗುತ್ತದೆ. ಆದರೆ ಇದನ್ನು ಅತ್ಯುಕ್ತಿಯೆಂದು ಪರಿಗಣಿಸಲಾಗುವುದಿಲ್ಲ. 
ಶಾಸನಗಳ ರಚನೆ ಮತ್ತು ಸ್ಥಾಸನಾಕಾರ್ಯವು ಸರ್ಕಾರದ ಮೇಲ್ವಿಚಾರಣೆ 
ಗೊಳಪಟ್ಟಿತ್ತು. ಅಸಂಬದ್ಧ ಪ್ರಲಾಪಗಳಿಗೆಡೆಯಿರಲಿಲ್ಲ. ಈ ಶಾಸನ ಸ್ಥಾಪನೆಯ 
ಕಾಲದಲ್ಲಿ ಚಾಳುಕ್ಯ ಸಮ್ರಾಟರ ಮಾಂಡಲಿಕನಾದ ಕೀರ್ತಿದೇವ ಹಾಜರಿದ್ದ. 
ಈ ಸಂಘದ ಸದಸ್ಯರ ವ್ಯಾಪಾರ ಭೂಮಾರ್ಗಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. 
ಮಲಯ, ಪರ್ಷಿಯ ಮುಂತಾದ ಹೊತಹೇಶಗಳಿಗೆ ಸಮುದ್ರಮಾರ್ಗವಾಗಿ 
ಹೋಗಿಬರುತ್ತಿದ್ದರು. “ ಪಾದಮಾರ್ಗದಿಂ ಜಲಮಾರ್ಗದಿಂ ಪೊಕ್ಕು” ಎಂಬ 
ಉಕ್ತಿಯಿಂದ ಇವರು ಸಮುದ್ರ ಮಾರ್ಗವಾಗಿಯೂ ಸಂಚರಿಸುತ್ತಿದ್ದರೆಂದು 
ಗೊತ್ತಾಗುತ್ತದೆ. ಅಂತರ್ದೇಶೀಯ ಸಾಗಾಣಿಕೆಗಾಗಿ ಇವರು ಕುದುರೆ, ಎತ್ತು, 
ಕತ್ತೆ, ಕೋಣ, ಒಂಟೈ, ಆನೆಗಳನ್ನು ಉಪಯೋಗಿಸುತ್ತಿದ್ದರು. ದೂರ ದೂರ 
ದೇಶಗಳಿಗೆ ಬೆಲೆಬಾಳುವ ವಸ್ತುಗಳನ್ನು ಮಾರುವ ಮತ್ತು ಕೊಳ್ಳುವ ಸಲುವಾಗಿ 
ಹೋಗಿ ಬರುವಾಗ ರಕ್ಷಣೆಗಾಗಿ ಬಿಲ್ಲು, ಬಾಣ, ಕತ್ತಿ, ಭರ್ಜಿ ಮೊದಲಾದ 
ಆಯುಧಗಳನ್ನು ತಮ್ಮೊಡನೆ ತೆಗೆದುಕೊಂಡು ಹೋಗುತ್ತಿದ್ದರು. ತಮ್ಮ ತಮ್ಮಲ್ಲಿ 
ಅಸೂಯಾ ಪ್ರವೃತ್ತಿಯನ್ನು ಹೊಂದಿರಲಿಲ್ಲ. ಅವರಲ್ಲಿ ಯಾರಾದರೂ ತೊಂದರೆ 
ಅಥವಾ ಅಪಾಯಕ್ಕೊಳಗಾದರೆ ಇತರರು ಅವನ ಸಹಾಯಕ್ಕೆ ಧಾವಿಸುತ್ತಿದ್ದರು. 
ಜೂಜು ಮುಂತಾದ ಸಂದ್ಯಗಳಿಂದ ಅವರು ದೂರವಿದ್ದರು. 

ಈ ವರ್ತಕರು ಕೊಂಡು ಮಾರುತ್ತಿದ್ದ ವಸ್ತುಗಳನ್ನೂ ಅನೇಕ ಶಾಸನಗಳಲ್ಲಿ 
ಕಾಣಬಹುದು. ದಿನನಿತ್ಯದ ಬಳಕೆಯ ವಸ್ತುಗಳಾದ ಪಾತ್ರೆಗಳು, ಬಟ್ಟಿ, ಬತ್ತ, 
ಸಕ್ಕರೆ ಉದ್ದು, ಗೋಧಿ, ಅವರೆ, ಅಡಕೆ, ಸಾಸುವೆ, ಮೆಂತ್ಯ, ಜೀರಗೆ, ಕೊತ್ತಂಬರಿ, 


ಟ್‌ ಮಾನವಿಕ ಕರ್ಣಾಟಕ 


ಅರಿಶಿನ? ಮೊದಲಾದ ವಸ್ತುಗಳಲ್ಲಜಿ ಬೆಲೆಬಾಳುವ ಅಪೂರ್ವ ವಸ್ತುಗಳಾದ, ¥ 


« ಇಂದ್ರನೀಲ ಚಂದ್ರಕಾಂತ ಮುತ್ತು ಮಾಣಿಕ್ಯ ವಜ್ರ ವೈಡೂರ್ಯ ಗೋಮೇದಿಕ 


ಪುಷ್ಯರಾಗ ಪದ್ಮರಾಗ ಪವಳಮರಕತ ಕರ್ಕೇತನ* ಇವುಗಳನ್ನೂ ದೂರದೂರ * 
ದೇಶಗಳಿಗೆ ಹೋಗಿ ಮಾರುತ್ತಿದ್ದರು. ಅಲ್ಲದೆ “ ಚಂದನ ಕಸ್ತೂರಿ ಕುಂಕುಮ ¥ 
ಮಲೆಗಜಾದಿ ಸುಗಂಧ ದ್ರವ್ಯಂಗಳನ್ನು”” ಅವು ದೊರೆಯುವ ಪ್ರದೇಶಗಳಲ್ಲಿ ಕೊಂಡು | 


ಅವಶ್ಯಕತೆಯಿದ್ದ ಪ್ರದೇಶಗಳಿಗೆ ಸಾಗಿಸಿ ಮಾರುತ್ತಿದ್ದರು. ಈ ವರ್ತಕರು ಬೇರೆ 


ಬೇರೆ ರಾಜ್ಯಗಳನ್ನು ಪ್ರವೇಶಿಸಿದಾಗ ಸುಂಕವನ್ನು ತಪ್ಪದೆ ಪಾವತಿಮಾಡುತ್ತಿದ್ದರು. 
ರಾಜರಿಗೆ ಬೇಕಾದ “ಮಲೆಗಜ ಮತ್ತು ಜಾತೃಶ್ವ”ಗಳನ್ನು ಒದಗಿಸಿಕೊಡುತ್ತಿದ್ದರು. * 
ರಾಜರ “ಸುವರ್ಣ ಭಂಡಾರಮಂ, ಮಾಣಿಕ್ಯ ಭಂಡಾರಮಂ, ಪಟ್ಟಸ ಭಂಡಾರಮಂ” ' 

(ಆಯುಧಾಗಾರ) ತುಂಬಿಸುತ್ತಿದ್ದರು. ಅವರಲ್ಲನೇಕರು ಮಾಣಿಕ್ಯ ಪರೀಕ್ಷೆಯಲ್ಲಿ ' 


ತಜ ರಾಗಿದ್ದರು. 
ಇ ಎ 


ಅಯ್ಯಾವೊಳೆಯೈ ನೂರ್ಬರು ಸಂಘದ ವರ್ತಕರು ತಮ್ಮ ವೃತ್ತಿಯನ್ನು ತೆ 


ನಿಷ್ಟೆಯಿಂದ ನಡೆಸಿಕೊಂಡು ಶ್ರೀಮಂತವರ್ಗಕ್ಕೆ ಸೇರಿದವರಾಗಿದ್ದರು. ಅವರಲ್ಲನೇ 


ಕರು ಕನ್ನಡನಾಡಿನ ಮುಖ್ಯಪಟ್ಟಣಗಳಾದ ಬೇಲೂರು, ದೋರಸಮುದ್ರ, : 
ಅರಸೀಕೆರೆ, ಬಳ್ಳಿಗಾಮೆ, ಉಚ್ಚಂಗಿದುರ್ಗ, ಶ್ರವಣಬೆಳಗೊಳ, ತಲಕಾಡು ' 


ಮೊದಲಾದ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದರು. ಅವರಲ್ಲಿ ಅನೇಕರು “ ಮಹಾದೊಡ್ಡ 
ವ್ಯವಹಾರಿ”ಗಳಾಗಿದ್ದರು. ಸಕ್ಕಾಾರ ಅವರಿಗೆ ಮನ್ನಣೆ ಕೊಟ್ಟಿತ್ತು. ಅವರಲ್ಲನೇ 
ಕರು ಮುಖ್ಯಪಟ್ಟಣಸ್ವಾಮಿ ಹುದ್ದೆಯನ್ನ್ನಲಂಕರಿಸಿದ್ದರು. ಶ್ರೀಮಂತ ವರ್ತಕರು 


ಜನಹಿತ ಕಾರ್ಯಗಳಿಗೆ ಉದಾರವಾಗಿ ದಾನಮಾಡುತ್ತಿದ್ದರು. ವ್ಯವಸಾಯಕ್ಕಾಗಿ ' 


ಕೆರೆಗಳನ್ನು ಕಟ್ಟಿ ಸುತ್ತಿದ್ದರು. ಅವರು ಭವ್ಯವಾದ ದೇವಾಲಯಗಳನ್ನೂ ನಿರ್ಮಿಸಿ 


ದ್ದಾರೆ. ಮಠಗಳು ಮತ್ತು ದೇವಾಲಯಗಳಿಗೆ ಅವರು ಭೂಮಿಕಾಣಿಕೆಗಳನ್ನು 


ಉದಾರವಾಗಿ ಕೊಡುತ್ತಿದ್ದರು. ಮುಖ್ಯಪಟ್ಟಣಗಳಲ್ಲಿ ಯತಿಗಳಿಗೂ ಯಾತ್ರಾರ್ಥಿ 
ಗಳಿಗೂ ಅಂಗವಿಹೀನರಿಗೂ ಉಟೋಪಸಚಾರ ವ್ಯವಸ್ಥೆ ಮಾಡಿದ್ದರು. 

ಕನ್ನಡನಾಡಿನ ವಣಿಜ ವೃಂದಕ್ಕೆ ಸಂಬಂಧಿಸಿದ ವಿವರವಾದ ಪ್ರಬಂಧವನ್ನು 
ರಚಿಸಲು ಶಾಸನಗಳಲ್ಲಿ ಸಾಕಷ್ಟು ಮಾಹಿತಿ ದೊರೆಯುತ್ತದೆ. ಆಕಾಲದ ವಣಿಕರ 
ಪ್ರಾಮಾಣಿಕತೆ, ಕ್ರಿಯಾಶೀಲತೆ, ಉದಾರ ಮನೋಭಾವ, ಅವರು ಅನುಸರಿಸುತ್ತಿದ್ದ 
ನೀತಿನಿಯಮಗಳು ತಮ್ಮ ಉದ್ಯೋಗದಲ್ಲಿ ಅವರು ಹೊಂದಿದ್ದ ಪ್ರಜ್ಞೆ ಇವು 
ಆಧುನಿಕ ಕಾಲದಲ್ಲೂ ಸ್ಪೂರ್ತಿದಾಯಕವಾದ ಅಂಶಗಳಾಗಿವೆ. 


7 Ec. XII Pg. 50 
$8 Ec. VIISk 118 
° Ibid 


ತೊ 


nd 
ಸೂ 


ಹೆ. ಜಿ, ರಾಮಕೃಷ್ಣ 


ಮೈಸೂರು ರಾಜ್ಯದ ಸರ್ಕಾರಿ ಕ್ರಗಾರಿಕೆಗಳು 


ಹಳೆಯ ಮೈಸೂರು ರಾಜ್ಯದಲ್ಲಿ ಬಹಳ ಕಾಲದಿಂದ ಸರ್ಕಾರಿ ಕೈಗಾರಿಕೆಗಳು 


ಸರ್ಕಾರದ ಬೊಕ್ಕಸಕ್ಕೆ ತಮ್ಮ ವಂತಿಗೆ ನೀಡುತ್ತ ಬಂದಿವೆ. ರಾಜ್ಯದ ಕೈಗಾರಿಕಾ 


ಕ್ಷೇತ್ರದಲ್ಲಿ ಬಲು ಹಿಂದೆಯೇ ಈ ರೀತಿಯ ಸರ್ಕಾರಿ ಸ್ವಾಮ್ಯ ಆಸ್ತಿತ್ವಕ್ಕೆ ಬರಲು 
ಅಂದಿನ ದಿವಾನರುಗಳೇ ಕಾರಣರೆಂದರೆ ತಪ್ಪಾಗಲಾರದು. ೧೮೮೧ನೆಯ ಇಸವಿ 


' ಯಲ್ಲಿ ದಿವಾನರಾಗಿದ್ದ ರಂಗಾಚಾರ್ಲು ಅವರು ಪ್ರಪ್ರಥಮವಾಗಿ ಮೈಸೂರು 


ರಾಜ್ಯದ ಕೈಗಾರಿಕಾ ನೀತಿ ನಿಯಮಾವಳಿಯನ್ನು ರೂಪಿಸಿದರು. ಅವರು ರೂಪಿಸಿದ 
ನೀತಿ ನಿಯಮಾವಳಿ ಹೀಗೆ ಹೇಳುತ್ತದೆ. “ಹಳೆಯ ಪದ್ಧತಿಗಳು, ಹೊಸಪದ್ಧತಿಗಳಿಗೂ 
ಮತ್ತು ನಿಯಮಗಳಿಗೂ ಎಡೆಮಾಡಿಕೊಡಬೇಕು. ಈ ರೀತಿಯಾಗದಿದ್ದ ಪಕ್ಷದಲ್ಲಿ 
ವ್ಯವಸಾಯ ಮತ್ತು ಕೈಗಾರಿಕೆಗಳು ಮುಂದುವರಿಯುವುದು ಬಹಳ ಕಷ್ಟವಾಗು 


ತ್ತದೆ. ಈ ರೀತಿಯ ಅವಕಾಶ ಕಲ್ಪನೆ ಮೈಸೂರು ರಾಜ್ಯಕ್ಕೆ ಮಾತ್ರ ಸೀಮಿತ 


ಣ್ಯ 


ಗೆ 
ಗಲ 


ವಾಗಿಲ್ಲ ಎಲ್ಲ ದೇಶಗಳಲ್ಲಿಯೂ ಆಗಬೇಕಾದದ್ದೇ. ಆದ್ದರಿಂದ ಕೈಗಾರಿಕೆ ಮತ್ತು 
ವ್ಯವಸಾಯದ ಬೆಳೆವಣಿಗೆಯನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ಈ ಸಮಯ 
ದಲ್ಲಿ ಸರ್ಕಾರ ಅಂಥ ಬೆಳೆವಣಿಗೆಗೆ ಬೇಕಾದ ಎಲ್ಲ ಸಹಾಯಗಳನ್ನೂ ಕೊಡುತ್ತದೆ. 


ಮತು ಈ ದಿಸೆಯಲಿ ಉತ್ತಮ ಸಲಹೆಗಳಿದಲಿ ಅಂಗೀಕರಿಸುತ್ತದೆ.” 
ಹಾದಿ ೧೧ — ೦೧೧೧ ಅಯಿ 


೧೯೧೧ರಲ್ಲಿ ಮೈಸೂರು ರಾಜ್ಯದ ಆರ್ಥಿಕ ಸಮ್ಮೇಳನದಲ್ಲಿ ಒಂದು ಕೈಗಾರಿಕಾ 
ಸಲಹಾ ಮಂಡಲಿ ರಚಿಸಲಾಯಿತು. -ಆಗದಿವಾನರಾಗಿದ್ದ ಸರ್‌ ಎಂ. ವಿಶ್ವೇಶ್ವರಯ್ಯ 
ನವರು, ಮೇಲೆ ಹೇಳಿದ ಕೈಗಾರಿಕಾ ನೀತಿ ನಿಯಮಾವಳಿಯನ್ನು ಸ್ವಲ್ಪ 
ಬದಲಾಯಿಸಿ ಈ ರೀತಿಯ ಹೇಳಿಕೆಯನ್ನ ತ್ತರು. “ ಜನಸಾಮಾನ್ಯರ ಬುದ್ಧಿಶಕ್ತಿ 
ಯನ್ನು ವಿಸ್ತರಿಸಲು, ಅವರ ಉದ್ಯೋಗ ಸಾಮರ್ಥ್ಯ ಮತ್ತು ಅವಕಾಶಗಳನ್ನು 


1 D'Souza, Prof. V. L., Economic Development of Mysore 


State (1937), p. 16 


೫೮ ಮಾನವಿಕ ಕರ್ಣಾಟಕ 


ಹೆಚ್ಚಿಸಲು, ಹೆಚ್ಚು ಹೆಚ್ಚು ಉದ್ಯೋಗಗಳನ್ನು ಕಲ್ಪಿಸಬೇಕು. ಇದಕ್ಕಾಗಿ 


ಕೈಗಾರಿಕಾ ಕ್ರಾಂತಿಯಾಗಬೇಕು.” 
೧೯೨೬ರಲ್ಲಿ ದಿವಾನ್‌ ಸರ್‌ ಮಿರ್ಜಾ ಎಂ. ಇಸ್ಮಾಯಿಲರಿಂದ ಮತ್ತೆ 


ನೀತಿ ನಿಯಮಾವಳಿ ಬದಲಾವಣೆಗೊಂಡಿತು. “ ಪಾಶ್ಚಾತ್ಯ ದೇಶಗಳಾದ ಇಂಗ್ಲೆಂಡ್‌ ' , 
ಮತ್ತು ಅಮೆರಿಕಗಳಲ್ಲಿರುವ ಕೈಗಾರಿಕಾ ಸ್ವಾತಂತ್ರವನ್ನು ಗಮನಿಸಿದಲ್ಲಿ ನಮ್ಮ 
ದೇಶದಲ್ಲಿ ಅಂಥ ಸ್ವಾತಂತ್ರವಿಲ್ಲವೆಂಬಂತೆ ಕಾಣಬರುತ್ತದೆ. ಆದ್ದರಿಂದ ಅಂಥ * 


ಸ್ವಾತಂತ್ರ್ಯ ಬಂದಲ್ಲಿ ಮಾತ್ರ ಕೈಗಾರಿಕಾ ಬೆಳೆವಣಿಗೆ ಸಾಧ್ಯವಾಗುತ್ತದೆ. ಈ 


ಸದುದ್ದೇಶದಿಂದ ಕೈಗಾರಿಕಾ ಸ್ವಾತಂತ್ರವನ್ನು ಸರ್ಕಾರ ನಿರ್ಧರಿಸಿದೆ. ಈ ' 
ಉದ್ದೇಶ ನೆರವೇರದಿದ್ದಲ್ಲಿ ಸರ್ಕಾರವೇ ಕೈಗಾರಿಕೆಗಳನ್ನು ಪ್ರಾರಂಭಿಸಿ ಗ 


ಉದ್ಯೋಗಾವಕಾಶವನ್ನು ಹೆಚ್ಚಿಸಲು ಇಚ್ಛೆ ಸುತ್ತದೆ. 


ಈ ರೀತಿ ಅಂದಿನ ದಿವಾನರುಗಳು ಕಾಲಕ್ಕೆ ತಕ್ಕಂತೆ ನೀತಿ ರೂಪಿಸಿ ' 


ಕೈಗಾರಿಕಾಭಿವೃದ್ಧಿ ಗಾಗಿ ಶ್ರಮಿಸಿದರು. ಅಂದಿನ ಕೈಗಾರಿಕಾ ನೀತಿ ಕೈಗಾರಿಕಾಭಿ 
ವೃದ್ಧಿಗೆ ಬಹಳ ಪ್ರೋತ್ಸಾಹದಾಯಕವಾಗಿತ್ತು ಎಂಬುದು ನಿರ್ವಿವಾದ. 

ಮೈಸೂರು ರಾಜ್ಯದಲ್ಲಿ ಸರ್ಕಾರಿ ಕೈಗಾರಿಕೆಯನ್ನು ಸ್ಥಾಪಿಸುವ ಪ್ರಥಮ 
ಯತ್ಸ ಮಾಡಿದವರು ದಿವಾನ್‌ ಶೇಷಾದ್ರಿ ಅಯ್ಯರ್‌. ರಾಷ್ಟ್ರದಲ್ಲೇ ಪ್ರಪ್ರಥಮವಾಗಿ 


(೧೯೦೩ರಲ್ಲಿ) ವಿದ್ಯುಚ್ಛಕ್ತಿಯನ್ನು ಶಿವಸಮುದ್ರದಲ್ಲಿ ಉತ್ಪಾದನೆ ಮಾಡಿದ ಕೀರ್ತಿ ' 


ಅವರದಾಗುತ್ತದೆ. ಆದರೆ ಅನಂತರ ಸರ್ಕಾರಿ ಕೈಗಾರಿಕಾ ರಂಗದಲ್ಲಿ ಅಂಥ 
ಮುನ್ನೆಡೆಯೇನೂ ಆಗಲಿಲ್ಲ. ಮುಂದೆ ದಿವಾನರುಗಳಾದ ಎಂ. ವಿಶ್ವೇಶ್ವರಯ್ಯ 
ಮತ್ತು ಮಿರ್ಜಾ ಎಂ. ಇಸ್ಮಾಯಿಲರ ಕಾಲದಲ್ಲಿ ಹೆಚ್ಚಿನ ಪ್ರಗತಿಯಾಯಿತು. 
ಆಗಿನ ಕಾಲದಲ್ಲಿ ಇಂಥ ಪ್ರಯತ್ನವನ್ನು “ಸರ್ಕಾರಿ ಕೈಗಾರಿಕಾ ರಂಗ” ಎಂದು 
ಕರೆಯದಿದ್ದರೂ ಈ ಕ್ಷೇತ್ರದಲ್ಲಿ ದಿಟ್ಟ ಹೆಜ್ಜೆ ಇಟ್ಟ ಮೈಸೂರು ಸರ್ಕಾರ 
ಅಭಿನಂದನಾರ್ಹ. 


ಕೈಗಾರಿಕೆಗಳ ಮೌಲ್ಯಮಾಪನ 


ಮೈಸೂರು ರಾಜ್ಯದಲ್ಲಿರುವ ಸರ್ಕಾರಿ ಕೈಗಾರಿಕೆಗಳ ಮೌಲ್ಯಮಾಪನ ಮಾಡ 
ಬೇಕಾದಲ್ಲಿ ಅವುಗಳ ವಿನ್ಯಾಸ ಮತ್ತು ಕಾರ್ಯಾಚರಣೆಗಳ ಕೂಲಂಕಷ 
ಪರಿಶೀಲನೆ ಅಗತ್ಯ. ಅವುಗಳ ಆಡಳಿತ ಮತ್ತು ಒಡೆತನ ಬಿಟ್ಟು ಮಿಕ್ಕೆಲ್ಲ ನಿಷಯ 
ಗಳಾದ ಸರ್ಕಾರಿ ಸಹಭಾಗಿತ್ವದ ಉದ್ದೇಶ, ಕೈಗಾರಿಕೆಯ ಸ್ವರೂಪ, ಕಾರ್ಯಾ 
ಚರಣೆಯ ಪ್ರಮಾಣ, ರಾಜ್ಯದ ಆರ್ಥಿಕ ಬೆಳೆವಣಿಗೆಯಲ್ಲಿ ಅವುಗಳ ಪಾತ್ರ 
ಮುಂತಾದವುಗಳನ್ನು ಅವಲೋಕಿಸಿದಲ್ಲಿ ಪ್ರತಿಯೊಂದೂ ವಿಭಿನ್ನವಾಗಿ" ಕಾಣು 


3 IPAS 
3 Shama Rao, M., Modern Mysore, ೫0111 (1939), p. 286 


ಮೈಸೂರು ರಾಜ್ಯದ ಸರ್ಕಾರಿ ಕೈಗಾರಿಕೆಗಳು ೫೯ 


'ತೃದೆ. ಇವುಗಳಲ್ಲಿ ಏನೇ ಭಿನ್ನತೆ ಇದ್ದರೂ ಅಂದಿನ ಸರ್ಕಾರದ ಮುಖ್ಯ ಗುರಿ 
ಸೈಗಾರಿಕಾಭಿವೃದ್ಧಿ. ಅದೂ ಅಲ್ಲದೆ ಮುಂದೆ ಅವುಗಳನ್ನು ಖಾಸಗಿವಲಯಕ್ಕೆ 
ವಹಿಸಿಕೊಡುವ ಹಿರಿಯಾಸೆಯನ್ನು ಸಹ ಸರ್ಕಾರ ಹೊಂದಿತ್ತು. ಇಂಥ ಒಂದು 
ಕೈಗಾರಿಕಾ ನೀತಿಯನ್ನು ಜಪಾನ್‌ ದೇಶದ ಕೈಗಾರಿಕಾ ಚರಿತ್ರೆಯಲ್ಲಿ ಕಾಣ 
ಬಹುದು. ತನ್ನ ನೀತಿಗೆ ಅನುಗುಣವಾಗಿ ಸರ್ಕಾರ ತನ್ನ ವಶದಲ್ಲಿದ್ದ ಸರ್ಕಾರಿ 
ಪಿಂಗಾಣಿ ಕಾರ್ಲಾನೆ, ಬಣ್ಣ ಮತ್ತು ಅರಗಿನ ಕಾರಾನೆ ಮತ್ತು ಹೊಸ 
ವಿದ್ಯುತ್‌ ಉಪಕರಣಗಳ ಕಾರ್ಪಾನೆಗಳನ್ನು ಪೂರ್ಣ ಸರ್ಕಾರಿ ಸ್ವಾಮ್ಯದಿಂದ 
ಖಾಸಗಿವಲಯಕ್ಕೆ ವರ್ಗಾಯಿಸಿತು. ಈಗ ಆ ಕಾರ್ಲಾನೆಗಳಲ್ಲಿ ಸರ್ಕಾರ ಮತ್ತು 
ಖಾಸಗಿಯವರು ಒಟ್ಟುಗೂಡಿ ಬಂಡವಾಳ ಹೊಂದಿದ್ದಾರೆ. ಈ ಉದ್ದೇಶದಿಂದಲೇ 
' ಬೆಂಗಳೂರಿನಲ್ಲಿರುವ ಸಾಬೂನಿನ ಕಾರ್ಲಾನೆಯನ್ನು ಸರ್ಕಾರ ಒಂದು "ಮಾರ್ಗ 
| ದರ್ಶಕ? (ಪೈಲಟ್‌ ಪ್ಲಾಂಟ್‌) ಸಂಸ್ಥೆಯಾಗಿ ಸ್ಥಾಪಿಸಿತು. ಮುಂದೆ ಅನೇಕ 
ಕಾರ್ಯಾನೆಗಳನ್ನೂ ಸಂಸ್ಥೆಗಳನ್ನೂ ಬೆಳೆಯುತ್ತಿದ್ದ ವಿದ್ಯುಚ್ಛಕ್ತಿ ಇಲಾಖೆಯ 
ಸಹಾಯಕ್ಕಾಗಿ ಸ್ಥಾಪಿಸಲಾಯಿತು. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ, 
ಸರ್ಕಾರಿ ವಿದ್ಯುತ್‌ ಉಪಕರಣಗಳ ಕಾರ್ಲಾನೆ, ಸರ್ಕಾರಿ ಪಿಂಗಾಣಿ ವಸ್ತುಗಳ 
ಕಾರಖಾನೆ ಮುಂತಾದವುಗಳು. ಆ ಕಾಲದಲ್ಲಿ ವಿದ್ಯುಚ್ಛಕ್ತಿ ಮತ್ತು ಕಬ್ಬಿಣ 
ಮತ್ತು ಉಕ್ಕಿನ ಕಾರ್ಪಾನೆಗಳನ್ನು ದೊಡ್ಡ ಪ್ರಮಾಣದ ಕೈಗಾರಿಕೆಗಳೆಂದು 
ಪರಿಗಣಿಸಲಾಗಿತ್ತು. ಇವುಗಳೇ ಅಲ್ಲದೆ ಬೆಂಗಳೂರಿನಲ್ಲಿರುವ ಕೈಗಾರಿಕಾ ಕಾರ್ಯಾ 
ಗಾರವನ್ನು (ಗೌರ್ನಮೆಂಟ್‌ ಸೆಂಟ್ರಲ್‌ ಇಂಡಸ್ಟ್ರಿಯಲ್‌ ವರ್ಕ್‌ಷಾಸ್‌) 
ಲೊಕೋಪಯೋಗಿ ಇಲಾಖೆಯ ಕೆಲಸಗಳಲ್ಲಿ ಸಹಾಯಮಾಡಲೋಸುಗ ಸ್ಥಾನಿಸ 
ಲಾಯಿತು. 


ಯೋಜನೆ ಮತ್ತು ಡೊಡ್ಡ ಕೈಗಾರಿಕೆಗಳು 


ಭಾರತ ಸ್ವಾತಂತ್ರ್ಯ ಪಡೆದ ಮೇಲೆ ಮೈಸೂರು ರಾಜ್ಯದಲ್ಲಿ ಅನೇಕ ದೊಡ್ಡ 
ಕೈಗಾರಿಕೆಗಳನ್ನು ಸರ್ಕಾರಿ ರಂಗದಲ್ಲಿ ಸ್ಥಾಪಿಸಲಾಗಿದೆ. ಅವು ಯಾವುವೆಂದರೆ, 
ಭಾರತಸರ್ಕಾರ ಪ್ರಪ್ರಥಮವಾಗಿ ೧೯೪೯ರಲ್ಲಿ ಸ್ಥಾಪಿಸಿದ ಸರ್ಕಾರಿ ಕಂಪೆನಿಯಾದ 
ಇಂಡಿಯನ್‌ ಟಿಲಿಫೋನ್‌ ಕಾರ್ಪಾನೆ, ೧೯೫೪ರಲ್ಲಿ ಸ್ಥಾಪಿತವಾದ ಹಿಂದೂಸ್ತಾನ್‌ 
ಯಂತ್ರೋಪಕರಣಗಳ ಕಾರ್ಪಾನೆ, ಸ್ವಾತಂತ್ರ್ಯಪೂರ್ವದಲ್ಲಿ ಖಾಸಗಿವಲಯದಲ್ಲಿ 
ಸ್ಥಾನಿತವಾದ ವಿಮಾನಕಾರ್ಯಾನೆಯ ವಿಸ್ತರಣೆ (ಈಗ ಹಿಂದೂಸ್ತಾನ್‌ ಏರೋ 
ನಾಟಕ್ಸ್‌ ಎಂಬ ಹೆಸರನ್ನು ಸಡೆದಿದೆ), ೧೯೫೩ರಲ್ಲಿ ಸ್ಥಾಪಿತವಾದ ಭಾರತ್‌ 
ಎಲೆಕ್ಟ್ರಾನಿಕ್ಸ್‌, ೧೯೬೦ರಲ್ಲಿ ವಿಮಾನಕಾರ್ಪಾನೆಯಿಂದ ಬೇರ್ಪಟ್ಟು ಬೇರೆ 
ಸಂಸೆಯಾದ ಭಾರತ್‌ ಅರ್ತ್‌ ಮೂವರ್ಸ್‌ ಸಂಸ್ಥೆ ಇವು ಮುಖ್ಯವಾದವು. ಇದೇ 
ಸಮಯದಲ್ಲಿ ಮೈ ಸೂರು ಸರ್ಕಾರ ಕೆಲವೊಂದು ಕಾರ್ಪಾನೆಗಳನ್ನು ವಿಸ್ತರಿಸಿತು; 


ಇಹ ಲ್‌ 
NY MN 


೬೦ ಮಾನವಿಕ ಕರ್ಣಾಟಕ 


ಮತ್ತು ವಿದ್ಯುತ್‌ ಉಪಕರಣಗಳ ತಯಾರಿಕೆಗಾಗಿ ಹೊಸ ಕಾರ್ಲಾನೆಯನ್ನು ' 
ಸಹ ಸ್ಲಾಪಿಸಲಾಯಿತು. ೧೯೫೬ರ ರಾಜ್ಯಪುನರ್ವಿ ಂಗಡಣೆಯ ಫಲವಾಗಿ ಅನೇ 
ಕೈಗಾರಿಕೆಗಳು ಮೈಸೂರು ರಾಜ್ಯಕ್ಕೆ ಸೇರಿದುವು. ಅವುಗಳಲ್ಲಿ ಮುಖ್ಯವಾದವು ಕಃ 
ಗಳೆಂದರೆ ಹಟ್ಟಿ ಹು ಚಿನ್ನದ ಗಣಿಗಳು, ಹೊಸಪೇಟೆಯ ತುಂಗಭದ್ರ ಉಕ್ಕಿನ? 
ಕಾರ್ಪಾನೆ ಚ ಕೇಯು ಕೈಗಾರಿಕಾ ಕಾರ್ಯಾಗಾರ. "ಕೈಗಾರಿಕಾ. 
ಬೆಳವಣಿಗೆಗೆ ಮೈ ಸೂರು ಸರ್ಕಾರವಿತ್ತ ನೆರವನ್ನು ಪರಿಶೀಲಿಸಿದಲ್ಲಿ = ರಾಜ್ಯವನ್ನು ' 3 
ನಮ್ಮ ದೇಶದ “ಸರ್ಕಾರಿ ಕೈಗಾರಿಕಾ ವಲಯದ ಆದ್ಯಪ್ರವರ್ತಕ' ಎಂದು . 
ಕರೆಯಬಹುದು. 


ಸ್ಥಾ ಪನೆಯ ಉದ್ದೇಶ 
ಮೈಸೂರು ರಾಜ್ಯದಲ್ಲಿ “ ಪ್ರಜೆಗಳಿಗೆ ಮತ್ತು ಕೈಗಾರಿಕಾ ಸಂಸ್ಥೆ ಸೈಗಳಿಗೆ ಕಡಮೆ. 
ದರದಲ್ಲಿ ವಿದ್ಯುತ್ತನ್ನು ಒದಗಿಸುವ ಸಲುವಾಗಿ »4 ಮತ್ತು ಉತ್ಸಾಹಿ ಯುವಕರಿಗೆ 
ಆಧುನಿಕ ಕೈಗಾರಿಕಾರಂಗದಲ್ಲಿ ತರಪೇತಿ ಕೊಡುವುದಕ್ಕಾಗಿ ಮತ್ತು ಹೀಗೆ. 
ಕೈಗಾರಿಕಾಭಿವೃದ್ಧಿಯನ್ನು ಮುಂದುವರಿಸುವ ಉದ್ದೇಶದಿಂದ ಭದ್ರಾವತಿಯಲ್ಲಿ: 
ಕಬ್ಬಿಣ ಮತ್ತು ಉಕ್ಕಿನ ಕಾರ್ಲಾನೆಯನ್ನು ೧೯೧೯ರಲ್ಲಿ ಸ್ಥಾಪಿಸಲಾಯಿತು 53 
ಮತ್ತು ವಿದ್ಯುತ್ತಿನ ಉತ್ಪಾದನೆಯನ್ನಾರಂಭಿಸಲಾಯಿತು. ಕೈಗ 33 
ಉತ್ತೇಜನ ನೀಡುವ ಉದ್ದೇಶದಿಂದಲೇ ಪ ಕೈಗಾರಿಕೆಗಳನ್ನೈೆಲ್ಲ ಸ್ಥಾಪಿಸಿದ್ದು. 
ಆದರೆ ೧೯೧೬ರಲ್ಲಿ ಗಂಧದ. ಎಣ್ಣೆ ಕಾರ್ಪಾನೆಯನ್ನು ಸ್ಥಾನಿಸಿದ್ದಕ್ಕೆ ಮಾತ್ರ ಈ 
ಪದಾರ್ಥದಲ್ಲಿ ಏಕಸ್ವಾಮ್ಯ ಹೊಂದಿರಬೇಕೆಂಬ ಉದ್ದೆ "ಶವೇ ಆಗಿದೆ. ಸ 
ಭಾರತ ಸ್ವಾತಂತ್ರ ಪಡೆದಂದಿನಿಂದೀಚೆಗೆ ರಾಜ್ಯ ತನ್ನದೇ ಆದ ಬಟ | 
ನೀತಿಯನ್ನು ರೂಪಿಸಿಕೊಂಡಿದೆ, ಕೈಕಾರಿಕಾಭಿವೃದ್ಧಿಗೆ ಭಾರತದ ಯೋಜನಾ 
ಆಯೋಗವನ್ನು ಅನುಸರಿಸಬೇಕಾಗಿದೆ. ಇದರಿಂದಾಗಿ ರಾಜ್ಯ ಮತ್ತು ಕೇಂದ್ರ ' 
ಸರ್ಕಾರಗಳು ಒಟ್ಟಾಗಿ ಸಹಭಾಗಿತ್ವ ಹೊಂದಿದ ಅನೇಕ ಕಾರ್ಲ್ಪಾನೆಗಳು ರಾಜ್ಯದಲ್ಲಿ 
ಸ್ಥಾನಿತವಾಗಿವೆ. ರಾಜ್ಯದಲ್ಲಿನ ಹಿತಕರ ಕೈಗಾರಿಕಾ ವಾತಾವರಣ ಮತ್ತು ರಾಜ್ಯ 
ಸರ್ಕಾರದ ಸಹಕಾರ ಇವು ಈ ಬಗೆಯ ಕ್ರಮಕ್ಕೆ ಮುಖ್ಯ ಕಾರಣಗಳು. ಇವೇ 
ಅಲ್ಲದೆ, ಕೋಲಾರದ ಚಿನ್ನದ ಗಣಿಗಳ ಭಾಗಶಃ ಮುಚ್ಚುವಿಕೆಯ ಫಲವಾಗಿ 
ನಿರುದ್ಯೊ ೀಗಿಗಳಾದ ತಾಗಿ ಕೆಲಸ ಒದಗಿ ಸುವುದಕ್ಕಾಗಿ "೧೯೬೪ರಲ್ಲಿ ಭಾರತ್‌ 
ಅರ್ತ್‌ ತತ್‌ ಸಂಸೆ ಸ್ಥೆಯನ್ನು ಬೆಂಗಳೂರಿನಿಂದ ಕೆ. ಜಿ. ಫ್‌. 'ಪ್ರಜೀಶಕ್ಕೆ 
ವರ್ಗಾಯಿಸಲಾಯಿತು. ಸ ಹನ” ಬಂಡವಾಳದಲ್ಲಿ ಕೇಂದ್ರ ಸ ಸರ್ಕಾರದ್ದು 


* Subbaramaiah S., Theory of Public Enterprises with special 
reference to Mysore State (1959) p. 329 
8 Ibid., p. 331 


ಮೈಸೂರು ರಾಜ್ಯದ ಸರ್ಕಾರಿ ಕೈಗಾರಿಕೆಗಳು ೬೧ 


ಸಿಂಹಪಾಲು. ರಾಜ್ಯ ಸರ್ಕಾರ ಸ್ವಲ್ಪ ಬಂಡವಾಳವನ್ನೂ, ದಾನವಾಗಿ ಭೂಮಿ 
ಯನ್ನೂ ಕಡಿಮೆ ದರದಲ್ಲಿ ವಿದ್ಯು ಚೃ, ನೀರು ಬ ಸೌಲಭ್ಯಗಳನ್ನೂ 


ಓದಗಿಸಿದೆ. 


ಕೈಗಾರಿಕೆಯ ಗಾತ್ರ ಮತ್ತು ನಿನೇಶನ 
ರಾಜ್ಯದ ಕೈಗಾರಿಕಾಭಿವೃದ್ಧಿ ಯಲ್ಲಿ ಕೈಗಾರಿಕೆಯ ಪ್ರಮಾಣ ಮತ್ತು ಸ್ಥಾಪನೆಯ 
ನಿವೇಶನ ens TIKES ಅಲ್ಲದೆ ಹೀಗೆ ಸ್ಥಾಪಿತವಾದ ಕೈಗಾರಿಕೆಗಳು 
ನಿರ್ದಿಷ್ಟ ಪ್ರಮಾಣಕ್ಕೆ ಸರಿಸಮನಾಗಿ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡು 
ತ್ರಿವೆಯೋ ಇಲ್ಲವೋ ಎಂದು ಪರ್ಯಾಲೋಚಿಸ್ಕಿ ನ್ಯೂನತೆಗಳೇನಾ ದರೂ ಕಂಡು 
ಬಂದಲ್ಲಿ ಸರಿಪಡಿಸಲು ಪ್ರಯತ್ನಿಸ ಸಬೇಕು. 

ಈಪ್ರ ಶ್ರ [ಯನ್ನು ಪರಿಶೀಲಿಸಿದಲ್ಲಿ ಬೆಂಗಳೂರಿನಲ್ಲಿ ಸ್ದಾ ಫಿತವಾಗಿರುವ ಬಹು 


"ಪಾಲು ನ ಬೃಹದ್ಗಾತ್ರ ದವೆಂದು ಪರಿಗಣಿಸ ಬಹುದು. ಅವುಗಳಲ್ಲಿ 
| ಮುಖ್ಯವಾದವುಗಳೆಂದರೆ ವಿಮಾನ ಕಾರಾನೆ, ಭಾರತ್‌ ಅರ್ತ್‌ ಮೂವರ್ಸ್‌, 


ಭಾರತ್‌ ಎಲೆಕಾ ಪ್ರಿನಿಕ್ಸ್‌, ಇಂಡಿಯನ್‌ ಟಿಲಿಫೋನ್‌ ಕಾರ್ಫಾನೆ, ಹಿಂದೂಸ್ಥಾನ್‌ 
ಯಂತ್ರೋಪ ಗು ಕಾರಾನೆ, ಸರ್ಕಾರದ ಹೊಸ ಬ್‌ ಉಪಕರಣ ಬ 
ಕಾರಖಾನೆ ಇವೇ ಅಲ್ಲದೆ, ಅನೇಕ ಮಧ್ಯಮ ಗಾತ್ರದ ಕಾರ್ಪಾನೆಗಳನ್ನೂ 
ಬೆಂಗಳೂರಿನಲ್ಲಿ ಕಾಣಬಹುದು. ಇವುಗಳಲ್ಲಿ ಪ್ರಮುಖವಾದವೆಂದಕ್ಕೆ ಸರ್ಕಾರಿ 
ಸಾಬೂನಿನ ಕಾರ್ಲಾನೆ, ವಿದ್ಯುತ್‌ ಉಪಕರಣಗಳ ಹಳೆ ಕಾರ್ಲಾನೈ, ರೇಡಿಯೋ 
ಮುಂತಾದ ವಿದ್ಯುತ್‌ ಉಪಕರಣಗಳನ್ನು ತಯಾರಿಸುವ ರೆಂಕೋ. ಇವುಗಳಲ್ಲಿ 
ಅನೇಕ ಕಾರ್ಲಾನೆಗಳು ೩೦ ವರ್ಷಕ್ಕೂ ಹಿಂದೆ ಸ್ಥಾಪಿತವಾದವು. ಸ್ವಾತಂತ್ರ್ಯ 
ಪೂರ್ವದಲ್ಲಿ, ಆದಷ್ಟು ಬೇಗ ಮತ್ತು ಹೆಚ್ಚು ಹೆಚ್ಚಾಗಿ ಕೈಗಾರಿಕೆಗಳನ್ನು” ಸ್ಥಾಪಿಸ 
ಬೇಕೆಂಬ ಹಿರಿಯಾಸೆಯನ್ನು ಹೊಂದಿದ್ದ ರಾಜ್ಯ ಸರ್ಕಾರ ಕೈಗಾರಿಕಾ ಗಾತ್ರದ 
ಬಗ್ಗೆ ಒಂದು ನಿರ್ದಿಷ್ಟವಾದ ನೀತಿ ಹೊಂದಿರಲಿಲ್ಲ. ಅದೂ ಅಲ್ಲದೆ ಆ ಕಾರ್ಲಾನೆ 
ಗಳನ್ನು ವಿಸ್ತರಿಸಲೂ ವಿಶೇಷವಾಗಿ ಪ್ರಯತ್ನಿಸ ಸಲಿಲ್ಲವೆನ್ನ ಬಹುದು. 

ಸ್ವಾತಂತ್ರ ಪೂರ್ವದಲ್ಲಿ ಅನೇಕ A "`ಿನೇಶನಗಳನ್ನು ತಾಂತ್ರಿ ಕ್ರ 


ವಾಗಿ ವರ್ಧರಿಸಲಾ ಗಿತ್ತು. ಗಂಧದ ಎಣ್ಣೆ ಕಾ ರಾನೆಯನ್ನು As ಮಠ 


ಬೆಳೆಯುವ ಕಾಡುಗಳಿಗೆ ಹತ್ತಿರವಾಗಿ ಅಂದರೆ ಮೈಸೂರು ಮತ್ತು ಶಿವಮೊಗ್ಗ ಗಳಲ್ಲ 


ರೇಷ್ಮೆ ಕೈಗಾರಿಕೆಗಳನ್ನು ಕಚ್ಚಾ ಸಾಮಗ್ರಿ ದೊರೆಯುವ ಸ್ಥಳಗಳಲ್ಲಿ ಅಥವಾ ಅದಕ್ಕೆ 
ಬಹಳ ಹತ್ತಿರದಲ್ಲಿ, ಕಬ್ಬಿಣ ಸುತ್ತು ಉಕ್ಕಿನ ಕಾರ್ಲಾನೆಯನ್ನು ಕಬ್ಬಿಣದ ನಗ 
ಗಣಿಗಳ ಬಳಿ ಕಾ ಜೀ ಮಧ್ಯದಲ್ಲಿ, ಸಕ್ಕರೆ ಕಾರ್ಪಾನೆಯನ್ನು ಕಬ್ಬು ಬೆಳೆ 
ಯುವ ಪ್ರದೇಶದ ನಡುವೆ ಇರುವ ಮಂಡ್ಯ ದಲ್ಲಿ, ಕಾಗದದ ಕಾರ್ಪಾನೆಯನ್ನು 


ಬೊಂಬು EP ಕಾಡುಗಳಿಗೆ ಹತ್ತಿ ತಾ ಆದರೆ ಭದ್ರಾವತಿಯಲ್ಲಿ ಸ್ಥಾನಿ 
ಲಾಗಿದೆ. 


I MR 


೬೨ ಮಾನವಿಕ ಕರ್ಣಾಟಕ 


ವಿದ್ಯುತ್‌ ಉಸಕರಣಗಳ ಹಳೆಯ ಕಾರ್ಪಾನೆ ಮತ್ತು ಪಿಂಗಾಣಿ ವಸ್ತುಗಳ 
ಕಾರ್ಲಾನೆ ಇವನ್ನು ಬೆಂಗಳೂರಿನಲ್ಲಿ ಸ್ಥಾ ನಿಸಿದ್ದು ಅವುಗಳ ಕಚ್ಚಾ ಸಾಮಗ್ರಿ: 
ಹತ್ತಿರದಲ್ಲೇ ಜೊ ಪದೆ ಕಾರಣದಿಂದಲ್ಲ. ಆ ಸಾಮಗ್ರಿಗಳು ನಗರದಲ್ಲಿ 
ಸಿಗುತ್ತಿ ರಲಿಲ್ಲ. ಜಾ ಕೈಗಾರಿಕೆಗಳು ಮಾರುಕಟ್ಟೆಗೆ ಹತ್ತಿ ವಾ ಬ ಉದ್ದೆ ಶ್ರ 
ದಿಂದ ಇವನ್ನು ಅಲ್ಲಿ ಸ್ಥಾನಿಸಲಾಯಿತು. "ಒಳ್ಳೆಯ ಕುಶಲ ಕೆಲಸಗಾರರು. 
ಸುಲಭವಾಗಿ ಮೊರೆಯುತ್ತಿ ದ್ಹುದರಿಂದಲೂ ಸಾರಿಗೆ ವ್ಯವಸ್ಥೆ ಬೆಂಗಳೂರಿ || 

ಇ್ಲಗಿದ್ದುದರಿಂದಲೂ ಮತ್ತೊ ೦ದು ವಿದ್ಯುತ್‌ ಉನ ಕಾರ್ಲಾನೆ 
hd 'ಚೆಂಗಳೂರಿನಲ್ಲಿಯೇ ಸ್ಕಾಪಿ ಪಿಸಲಾಯಿತು. ಇದೇ ಕಾರಣಕ್ಕಾಗಿಯೇ" 
ಬೆಂಗಳೂರಿನಲ್ಲೇ ಸರ್ಕಾರಿ ಸಾಬೂನಿನ ಕಾರ್ಯಾನೆಯನ್ನು ಸ್ಥಾಪಿಸಿದ್ದು. 1 

ವ್ಯವಸಾಯ ಉಪಕರಣಗಳನ್ನು ಸ್ಥಾಪಿಸಲು ಭದ್ರಾವತಿ ಪ್ರಶಸ್ತ ಸ್ಥಳ 
ವಾಗಿದ್ದರೂ ಬೇರೆ ಕಾರಣಗಳಿಂದಾಗಿ ಅದನ್ನು ಹಾಸನದಲ್ಲಿ ಸ್ಥಾ ಶಿಸಲಾಯಿತು. 
ಹೀಗೆಯೇ ಸರ್ಕಾರ ಇತರ ಕೆಲವು ಕಾರಖಾನೆಗಳ ಬಂಡವಾಳಕ್ಕೆ ಸಹ ಸಹಾಯ 
ಮಾಡಿ ಕೈಗಾರಿಕಾಭಿವೃದ್ಧಿ ಯಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸಿದೆ. ಕ 


ಬಂಡವಾಳ | 
ಯಾವ ದೇಶದಲ್ಲೇ ಆಗಲಿ, ಕೈಗಾರಿಕಾ ರಂಗದಲ್ಲಿ ಸರ್ಕಾರ ವಹಿಸುವ ಪಾತ್ರದ 
ವಿಧಾನ ಆ ಸರ್ಕಾರದ ಆರ್ಥಿಕ ನೀತಿಯನ್ನೇ ಅವಲಂಬಿಸಿರುತ್ತ ದೆ. ಅಷ್ಟೇ ಅಲ್ಲ 
ತಾನು ಹಾಕಿದ ಬಂಡವಾಳದಿಂದ ನಷ್ಟ ವಾಗಬಾರದೆಂಬ ನೀತಿಯನ್ನೂ ಅದು. 
ಸಾಮಾನ್ಯವಾಗಿ ಪಾಲಿಸುತ್ತದೆ. ಈ ಸರ್ಕಾರಿ ಕೈಗಾರಿಕೆಗಳನ್ನು ಸ್ಥಾಪಿಸಲು" 
ಅಂದಿನ ರಾಜ್ಯ ಸರ್ಕಾರ ಪ್ರತಿ ವರ್ಷದ ರಾಜ್ಯಾದಾಯದಿಂದ ಬಂಡವಾಳ ಒದಗಿಸು 
ತ್ತಿತ್ತು. ಈ ವಿಷಯದಲ್ಲಿ ಡಾ. ಎಂ. ವಿಶ್ವೇಶ್ವರಯ್ಯನವರ ನೀತಿ ಉಲ್ಲೇಖನೀಯ. | 
ಅವರು “ ಮೈಸೂರು ರಾಜ್ಯದಲ್ಲಿ ಸ ಸ ಕೈಗಾರಿಕೆಗಳನ್ನು ರಾಜ್ಯಾದಾಯದಿಂದ | 
ಮಾತ್ರ ಬೆಳಸಲಾಗಿದೆಯೇ ಹೊರತು, ಬೇರೆ ದೇಶಗಳಲ್ಲಿ ಮಾಡಿರುವಂತೆ ಸಾಲದ 
ga » ಎಂದು ಹೇಳಿದರು. | 
೧೯೨೬ರ ಕೊನೆಗೆ ಸರ್ಕಾರಿ ಕೈಗಾರಿಕೆಗಳಲ್ಲಿ ಸರ್ಕಾರ ಹೂಡಿದ್ದ ಒಟ್ಟು 
ಬಂಡವಾಳ ೪೫೦.೭೬ ಲಕ್ಷ್ಮ ರೂಪಾಯಿಗಳು. ಇದರಲ್ಲಿ ೯೬% ರಷ್ಟನ್ನು ವಿದ್ಯು 
ಚ್ಛಕ್ತಿ ಕೈಗಾರಿಕೆ ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಪಾನೆಗಳಲ್ಲಿ ಹೂಡ: 
ಲಾಗಿತ್ತು. ಮುಂದಿನ ೨೦ ವರ್ಷಗಳಲ್ಲಿ ಅಂದರೆ ೧೯೪೫-೪೬ರ ಹೊತ್ತಿಗೆ, ಈ 
ಬಂಡವಾಳ ಹೂಡಿಕೆ ದ್ವಿಗುಣಗೊಂಡಿತ್ತು. ಅಂದರೆ ೮೪೦.೯೦ ಲಕ್ಷ ರೂಗಳಿಗೆ 
ಏರಿತ್ತು. ಈ ಒಟ್ಟು ಬಂಡವಾಳದಲ್ಲಿ ವಿದ್ಯುತ್‌ ಇಲಾಖೆಯ ಪಾಲು ೫೧೨.೦೬ : 


6 Proceedings of Mysore Legislative Council—Dewan’s Speech, 
July 27, 1915; p.9 | 


ಮೈಸೂರು ರಾಜ್ಯದ ಸರ್ಕಾರಿ ಕೈಗಾರಿಕೆಗಳು ೬ 


' ಲಕ್ಷರೂ. ಮತ್ತು ಕಬ್ಬಿಣದ ಕಾರ್ಲಾನೆಯ.ಪಾಲು ೨೪೫.೦೧ ಲಕ್ಷರೂ. ಮುಂಜಿ 
೧೯೫೩-೫೪ರಲ್ಲಿ ಈ ಬಂಡವಾಳ ೩೦೯೮.೨೦ ಲಕ್ಷ ರೂಗಳನ್ನು ಮುಟ್ಟಿದ್ದಿತು. 
ಇದರಲ್ಲಿ ಸೇ. ೯೫ರಷ್ಟನ್ನು ವಿದ್ಯುಚ್ಛಕ್ತಿ ಮತ್ತು ಕಬ್ಬಿಣದ ಕಾರ್ಪಾನೆಯಲ್ಲಿ 
| ತೊಡಗಿಸಲಾಗಿದ್ದಿ ತು. 

ರಾಜ್ಯ ಸರ್ಕಾರ ತನ್ನ ಸ್ವಂತ ಉದ್ದಿಮೆಗಳೇ ಅಲ್ಲದೆ ಕೆಲವು ಖಾಸಗಿ 
ಕಂಪೆನಿಗಳಲ್ಲೂ ತನ್ನ ಬಂಡವಾಳ ಹೂಡಿದೆ. ಈ ರೀತಿ ಆ ಕಂಪೆನಿಗಳಲ್ಲಿ 
ಹೂಡಿರುವ ಹಣದ ಮೊತ್ತದ ವಿವರ ಹೀಗಿದೆ. 
A ಘಾ ಸ್‌ 


ವರ್ಷ ಕಂಪನಿ ಸಂಖ್ಯೆ ಹಣದ ಮೊತ್ತ ರೂಗಳಲ್ಲಿ 
೧೯೫೬-೫೭ ೩೦ ೧,೫೨,೬೬,೩೩೦ 
೧೯೫೭-೫೮ ೩೮ ೨,೧೧,೬೮,೪೭೦ 
೧೯೫೮-೫೯ ಛ೪ ೨,೬೫,೯೧,೬೦೫ 
೧೯೬೦-೬೧ ೫೬ ೪,೦೫,೩೬,೯೩೦ 
೧೯೬೧-೬೨ ೭೮ ೫,೮೮,೧೪,೪೨೦ 
೧೯೬೨-೬೩ ೭೯ ೬,೬೯,೮೩,೬೯೫ 
೧೯೬೪-೬೫ ೯೧ ೧೨,೯೩,೭೮,೬೯೦ 
೧೯೬೬-೬೭ ೯೧ ೧೪೯೬೮೬೯೬೧ 


(ರಾಜ್ಯದ ಆಯಾ ವರ್ಷಗಳ ಆಯ-ವ್ಯಯ ಅಂದಾಜುಪಟ್ಟಗಳ ಆಧಾರದಿಂದ) 


ರಾಜ್ಯ ಸರ್ಕಾರ ತನ್ನ ಸ್ವಂತದ್ದೇ ಆದ ೧೨ ಕಾರ್ಪಾನೆಗಳನ್ನು ಬಹಳ 
ಕಾಲದಿಂದ, ಅಂದರೆ ೧೯೧೬ರಿಂದ, ನಡೆಸುತ್ತ ಬಂದಿದೆ. ಅವುಗಳಲ್ಲಿ ಸರಕಾರ 
ಹೂಡಿರುವ ಬಂಡವಾಳದ ವಿವರ ಈ ರೀತಿ ಇದೆ. 


ವರ್ಷ ಸಂಖ್ಯೆ ಮೊತ್ತ ರೂಗಳಲ್ಲಿ 
೧೯೬೨-೬೩ ೧೨ ೪,೫೦,೪೬,೪೬೯ 
೧೯೬೩-೬೪ ೧೨ ೪,೬೨,೭೮,೧೯೫ 
೧೯೬೪-೬೫ ೧೨ ೫,೮೮,೮೮,೦೪೭ 
೧೯೬೫-೬೬ ೧೨ ೬,೦೮,೬೪,೩೪೨ 
೧೯೬೬-೬೭ ೧೨ ೬,೯೮,೫೦,೪೮೬ 
೧೯೬೭-೬೮ ೧೨ ೭,೦೨,೬೯,೦೦೦ 
೧೯೬೮-೬೯ ೧೨ ೭,೬೯,೦೦,೦೦೦ 


(ಆಧಾರ: ಸಂಸ್ಥೆಗಳ ವಾರ್ಷಿಕ ವರದಿ ಮತ್ತು ಆಸ್ತಿ ಜವಾಬ್ದಾರಿ ಪಟ್ಟಿಗಳಿಂದ) 


೬೪ ಮಾನವಿಕ ಕರ್ಣಾಟಕ 


ಇವುಗಳೇ ಅಲ್ಲದೆ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರದ ಕೈಗಾರಿಕೆಗಳಲ್ಲಿ. 
ಎರಡು ಸರ್ಕಾರಗಳೂ ಸೇರಿ ಹೂಡಿರುವ ಒಟ್ಟು ಬಂಡವಾಳ ೫೪೪೧ ಲಕ್ಷ ರೂಗಳು. 
ಅದರ ವಿವರ ಈ ರೀತಿ ಇದೆ. 


ಹ್‌ ನಿಯೋಜಿತ ಪಾವತಿಯಾದ 
ಸಂಸ್ಥೆ ಬಂಡವಾಳ ಬಂಡವಾಳ 
(ಲಕ್ಷ ರೂಗಳಲ್ಲಿ) (ಲಕ್ಷರೂಗಳಲ್ಲಿ) 


SSS 


ಭಾರತ್‌ ಅರ್ತ್‌ಮೂರ್ವರ್ಸ್‌ ಲಿ. ೭೫೦ ೬೫೬ 
ಭಾರತ್‌ ಎಲೆಕ್ಟ್ರಾನಿಕ್ಸ್‌ ಲಿ. ೧೦೦೦ ೫೨೧ 
ಹಿಂದೂಸ್ತಾನ್‌ ಏರೋನಾಟಕ್ಸ್‌ ಲಿ. ೫೦೦೦ ೩೬೫೩ 
ಹಿಂದೂಸ್ತಾನ್‌ ಯಂತ್ರೋಪಕರಣಗಳ 

ಕಾರ್ಲಾನೆ ೧೨೫೦ ೧೧೫೦ 
ಇಂಡಿಯನ್‌ ಬೆಲಿಪೋನ್‌ 

ಇಂಡಸ್ಟ್ರೀಸ್‌ ಲಿ, ೫೦೦ ೪೬೧ 
ತುಂಗಭದ್ರ ಉಕ್ಕಿನ ಕಾರ್ಪಾನೆ. ೧೦೦ ೯೬ 


(ಆಧಾರ: ಲೋಕ್‌ ಉದ್ಯೋಗ್‌ ಮಾಸಪತ್ರಿಕೆ; ಸಂಪುಟ ೧; ಸಂಚಿಕೆ ೧; 
ಮಾರ್ಚಿ ೧೯೬೭ ; ಪುಟ ೮೧) 


ಸರ್ಕಾರಿ ರಂಗದಲ್ಲಿ ಈ ರೀತಿಯ ಭಾರಿ ಬಂಡವಾಳ ಹೂಡಿಕೆಗೆ ಸರ್ಕಾರದ * 
ಉದಾರ ನೀತಿಯೇ ಕಾರಣದಿಂದರೆ ತಪ್ಪಾಗಲಾರದು. | 


ಕೈಗಾರಿಕೆಗಳ ಆಡಳಿತ: 


ಮೈಸೂರು ರಾಜ್ಯದಲ್ಲಿರುವ ಸರ್ಕಾರಿ ಕೈಗಾರಿಕೆಗಳನ್ನು ಆಡಳಿತ ದಸಿ 
ಯಿಂದ ಮೂರು ಗುಂಪುಗಳನ್ನಾಗಿ ವಿಂಗಡಿಸಬಹುದು. 
(೧) ಪೂರ್ತಿಯಾಗಿ ರಾಜ್ಯಸರ್ಕಾರದ ವಶದಲ್ಲಿರುವ ಕಾರ್ಲ್ಪಾನೆಗಳು, 
(೨) ರಾಜ್ಯಸರ್ಕಾರ ಮತ್ತು ಕೇಂದ್ರಸರ್ಕಾರಗಳ ಸಹಭಾಗಿತ್ವದಲ್ಲಿರುವ ' 
ಸಂಸ್ಥೆಗಳು, 
(೩) ರಾಜ್ಯಸರ್ಕಾರದ ಮತ್ತು ಖಾಸಗಿಯ ಬಂಡವಾಳ ಇರುವ ಸ ಸಂಸ್ಥೆಗಳು. 
ಸಂಪೂರ್ಣವಾಗಿ ರಾಜ್ಯಸರ್ಕಾರದ ಆಡಳಿತದಲ್ಲಿರುವ ೧೨ I 
ಆಡಳಿತವನ್ನು ಒಂದು ಕೇಂದ್ರ ಆಡಳಿತ ಮಂಡಲಿ (ಬೋರ್ಡ್‌ ಆಫ್‌ ಮ್ಯಾನೇಜ್‌ ' 
ಮೆಂಟ್‌ ಫಾರ್‌ ied ur ಇಂಡಸ್ಟ್ರಿಯಲ್‌ ಅಂಡರ್‌ಟೇಕಿಂಗ್ಸ್‌) ನಿರ್ವಹಿಸು 


ಮೈಸೂರು ರಾಜ್ಯದ ಸರ್ಕಾರಿ ಕೈಗಾರಿಕೆಗಳು ೬೫ 


ತ್ತದೆ. ಈ ಆಡಳಿತ ಮಂಡಲಿ ಸಂಸ್ಥೆಯ ಮುಖ್ಯ ವ್ಯವಸ್ಥಾಸಕರ (ಜನರಲ್‌ 
ಮ್ಯಾನೇಜರ್ಸ್‌) ಮೂಲಕ ಆಡಳಿತ ನಿರ್ವಹಣೆ ನಡೆಸುತ್ತದೆ. ಆದರೆ ಸಂಸ್ಥೆಯ 
ಮುಖ್ಯ ವ್ಯವಸ್ಥಾಪಕರಿಗೆ ಹೆಚ್ಚು ಅಧಿಕಾರವಿಲ್ಲದೆ ಕೇವಲ ಮುಖ್ಯ ಗುಮಾಸ್ತೆ 
ಯಂತೆ ಅಡಳಿತ ಮಂಡಳಿಯ ಆದೇಶಗಳನ್ನು ಪಾಲಿಸಬೇಕಾಗುತ್ತದೆ. ಸಂಸ್ಥೆಯ 
ನೀತಿ ನಿಯಮಾವಳಿಯ ಬಗ್ಗೆ ಆತ ಯಾವ ನಿರ್ಧಾರ ಕೈಗೊಳ್ಳುವ ಹಕ್ಕನ್ನೂ 
ಪಡೆದಿಲ್ಲ. ಈ ರೀತಿಯ ಆಡಳಿತದಿಂದ ಕೈಗಾರಿಕಾಭಿವೃದ್ಧಿಯ ವೇಗ ಕುಂಠಿತ 
ವಾಗುತ್ತದೆ. ಕೇಂದ್ರ ಆಡಳಿತ ಮಂಡಲಿಯಲ್ಲಿ ಹಣಕಾಸಿನ ಇಲಾಖೆಯ ಪ್ರತಿನಿಧಿ, 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಪ್ರತಿನಿಧಿ, ವಾಣಜ್ಯ ಮತ್ತು ಕೈಗಾರಿಕೆ 
ಇಲಾಖೆಯ ನಿರ್ವಾಹಕ ಮತ್ತು ಇತರ ಇಬ್ಬರು ಅಥವ ಮೂವರು ಅಧಿಕಾರಿಗಳಿರು 
ತ್ತಾರೆ. ಈ ಮಂಡಳಿಗೆ ರಾಜ್ಯದ ಕೈಗಾರಿಕಾ ಮಂತ್ರಿಗಳು ಅಧ್ಯಕ್ಷರು. ಈ 
ಮಂಡಲಿಯಲ್ಲಿ ಕೈಗಾರಿಕೋಧ್ಯಮಿಗಳೇ ಆಗಲಿ ಕಾರ್ಮಿಕ ಪ್ರತಿನಿಧಿಗಳೇ ಆಗಲಿ 
ಇರುವುದಿಲ್ಲ. ರೇಷ್ಮೆ ಕೈಗಾರಿಕೆಗಾಗಿ ಒಂದು ಪ್ರತ್ಯೇಕ ಕೇಂದ್ರಮಂಡಲಿಯನ್ನು 
ಸ್ಥಾಪಿಸಲಾಗಿದೆ. ಇದಕ್ಕೆ ರೇಷ್ಮೆ ಇಲಾಖೆಯ ಸಚಿವರು ಅಧ್ಯಕ್ಷರು; ಮತ್ತು 
ಮೇಲೆ ಹೇಳಿದ ಇತರ ಅಧಿಕಾರಿಗಳು ಅದರ ಸದಸ್ಯರು. 

ಕೇಂದ್ರಸರ್ಕಾರದ ಕಾರ್ಪಾನೆಗಳು ಪ್ರತಿಯೊಂದೂ ನಿಯಮಿತ ಕಂಪನಿ 
ಗಳಾದ್ದರಿಂದ ಅವಕ್ಕೆ ಪ್ರತ್ಯೇಕ ಆಡಳಿತ ಮಂಡಲಿಗಳಿವೆ. ಈ ಆಡಳಿತ ಮಂಡಲಿ 
ಗಳಲ್ಲೂ ಅಧಿಕಾರಿಗಳ ಸಂಖ್ಯೆಯೇ ಹೆಚ್ಚು. ಆದರೆ ಈ ಸಂಸ್ಥೆಗಳು ಪೂರ್ಣಕಾಲಾ 
ವಧಿಯ ಅಧ್ಯಕ್ಷರನ್ನೂ ಡೈರೆಕ್ಟರುಗಳನ್ನೂ ಹೊಂದಿರುವುದರಿಂದ, ಆಡಳಿತ ದೃಷ್ಟಿ 
ಯಿಂದ ಉತ್ತಮ ಆಡಳಿತವನ್ನು ಕಾಣಬಹುದು. 

ಕೆಲವು ಖಾಸಗಿ ಕಂಪನಿಗಳಲ್ಲೂ ಸರ್ಕಾರ ತನ್ನ ಬಂಡವಾಳ ಹೂಡಿದೆ. 
ಮತ್ತು ಅಂಥ ಸಂಸ್ಥೆಗಳ ಆಡಳಿತ ಮಂಡಲಿಯಲ್ಲಿ ಅದರ ಪ್ರತಿನಿಧಿಗಳಿದ್ದಾರೆ. ಆದರೆ 
ಈ ರೀತಿಯ ಬಹುಪಾಲು ಸಂಸ್ಥೆಗಳಲ್ಲಿ ಸರ್ಕಾರದ ಪ್ರತಿನಿಧಿಗಳು ಅಧ್ಯಕ್ಷರಾಗಿ 
ಮತ್ತು ಮುಖ್ಯ ವ್ಯವಸ್ಥಾಪಕರಾಗಿ ಆಡಳಿತ ನಿರ್ವಹಿಸುತ್ತಿದ್ದಾರೆ. 


ಮುಕ್ತಾಯ 

ಮೈಸೂರು ರಾಜ್ಯ ಸರ್ಕಾರಿ ಕೈಗಾರಿಕಾರಂಗವನ್ನು ನಮ್ಮ ದೇಶದಲ್ಲಿ 
ಸ್ಥಾಪಿಸಿದ ಪ್ರಥಮ ರಾಜ್ಯ. ಇಂದು ಈ ಕೈಗಾರಿಕೆಗಳು ತಮ್ಮ ಶಕ್ತಿ ಮೀರಿ 
ದುಡಿಯುತ್ತಿದ್ದರೂ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಂದು ಭಾವಿಸಿದರೆ ತಪ್ಪಾಗ 
ಬಹುದು. ಏನಾದರೂ ನ್ಯೂನತೆಗಳು ಕಂಡುಬಂದಲ್ಲಿ ಅವುಗಳನ್ನು ಪರಿಶೀಲಿಸಿ, 
ಸರಿಪಡಿಸಲು ಆಧುನಿಕ ಆಡಳಿತ ತಂತ್ರಗಳನ್ನು ಅನುಸರಿಸಬೇಕು. ಅಲ್ಲದೆ ಸರ್ಕಾರಿ 
ಕೈಗಾರಿಕೆಗಳು ಹೆಚ್ಚು ಹೆಚ್ಚು ಲಾಭಗಳಿಸಲು ಅವುಗಳಲ್ಲಿ ಆಧುನಿಕ ವಾಣಿಜ್ಯ 
ವಿಧಾನಗಳನ್ನು ಸರಿಯಾಗಿ ಪಾಲಿಸಬೇಕು. 

೨ 


ಕನ್ನಡನಾಡಿನ ಉದ್ಯಮವಿಕಾಸದಲ್ಲಿ ಈ ಕೆಳಗಿನ ಮುಖ್ಯಾಂಶಗಳು 
ಕಂಡುಬರುವುವು: 

೧. ಕನ್ನಡನಾಡಿನಲ್ಲಿರುವ ಅಪಾರವಾದ ಸಂಪತ್ತನ್ನು ಉಪಯೋಗಿಸಿ 
ಕೊಳ್ಳುವಲ್ಲಿ ನಾನಿನ್ನೂ ಬಹಳ ಹಿಂದುಳಿದಿರುತ್ತೇವೆ. | 

೨. ಇಲ್ಲಿಯವರೆಗಾದ ಔದ್ಯಮಿಕನಿಕಾಸ ಹೇಳಿಕೊಳ್ಳುವಂತಹ ಪ್ರಗತಿ 
ಯನ್ನೆಳನೂ ಸಾಧಿಸಿಲ್ಲ. ನಾವು ಆರ್ಥಿಕರಂಗದಲ್ಲಿ ಪ್ರಭಾವಶಾಲಿಯಾದ ಪಾತ್ರವನ್ನು 
ವಹಿಸಿಕೊಳ್ಳುವಂತಾಗಬೇಕಾದರೆ ಅವುಗಳ ಪ್ರಗತಿ ಇನ್ನೂ ಹೆಚ್ಚು ರಭಸದಿಂದ 
ಮುಂದುವರೆಯಬೇಕು. 

೨. ಖಾಸಗಿ ರಂಗದಲ್ಲಿ ಔದ್ಯಮಿಕ ಪ್ರಗತಿ ಕುಂಟುತ್ತ ಸಾಗಿದೆ. 

೪. ಈಗಿರುವ ಉದ್ದಿಮೆಗಳಲ್ಲಿ ಗೃಹೋದ್ಯಮಗಳೇ ಹೆಚ್ಚು ಜನರಿಗೆ 
ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಿವೆ. 

೫. ಉದ್ಯಮಗಳಿಂದಾದ ಉತ್ಪತ್ತಿ ಹಾಗೂ ಆದಾಯದಲ್ಲಿ ಮಾತ್ರ 
ಬೃಹೆತ್ಸ )ಮಾಣದ ಉದ್ದಿಮೆಗಳಲ್ಲಿಯೇ ಹೆಚ್ಚಿನ ಪ್ರಗತಿ ಕಂಡುಬರುತ್ತದೆ. 

೬. ಬಟ್ಟೆಯ ಉದ್ದಿಮೆಯೇ ಕರ್ನಾಟಕದ ಪ್ರಮುಖ ಉದ್ದಿಮೆಯಾಗಿದ್ದು 
ಅರಣ್ಯ ಹಾಗೂ ಖನಿಜಮೂಲ ಉದ್ದಿಮೆಗಳಲ್ಲಿ ರಭಸದ ಪ್ರಗತಿ ಅವಶ್ಯವಿದೆ. 

ಕ ಉದ್ದಿಮೆಗಳನ್ನು ವಿಕೇಂದ್ರೀಕರಿಸಿ ಪ್ರಾದೇಶಿಕ ಸಮತೋಲ ಕಾಯ್ದು 
ಕೊಳ್ಳುವುದರ ಕಡೆಗೆ ಗಮನ ಕೊಡುವುದು ಅವಶ್ಯವಿದೆ. 


—ರಾಮಚಂದ್ರ ಕುಲಕರ್ಣಿ. 


೬ «ಕನ್ನಡನಾಡಿನ ಉದ್ದಿಮೆರಂಗದ? ವಿವೇಚನೆ, ಕನ್ನಡದ ಕಾಲುಶತಮಾನ, 
ಮಿಂಚಿನ ಬಳ್ಳೆಯ ಕಾರ್ಯಾಲಯ, ಧಾರವಾಡ್ಕ ೧೯೬೫ ; ಪುಟ ೪೦೬ 


ಕ 


Fr AAS SMS ಜಾ ಎಂ.ಇ. ಐ. SW Ee ೬! 


ES 


ಎನ್‌. ಪ್ರಭುಸ್ವಾಮಿ 
ಏಷ್ಯದ ಅಭಿವೃದ್ಧಿ ಬ್ಯಾಂಕು 


ವಿಷ್ಯದ ಅಭಿವೃದ್ದಿ ಬ್ಯಾಂಕನ್ನು ಸ್ಥಾಪಿಸಲು ಮೊದಲ ಸೂಚನೆ ಬಂದದ್ದು 
೧೯೬೩ರಲ್ಲಿ. ಏಷ್ಯ ಮತ್ತು ದೂರಪ್ರಾಚ್ಯ ದೇಶಗಳ ಆರ್ಥಿಕಾಭಿವೃದ್ಧಿ ಆಯೋಗ 
: ಏಷ್ಯದ ಪ್ರಾದೇಶಿಕ ಅಭಿವೃದ್ಧಿ ಸಾಧಿಸಲು ಆವಶ್ಯಕವಾದ ಸಲಹೆಗಳನ್ನು 
ರೂಪಿಸಲು ಒಂದು ಪರಿಣತರ ಸಮಿತಿಯನ್ನು ನೇಮಿಸಿತು. ಈ ಸಮಿತಿ ಥೈಲೆಂಡಿನ 
ರಾಜಧಾನಿ ಬ್ಯಾಂಗ್‌ಕಾಕಿನಲ್ಲಿ ಅಕ್ಟೋಬರ್‌ ೧೯೬೪ರಲ್ಲಿ ಸಮಾವೇಶಗೊಂಡು 
ಸರ್ವಾನುಮತ ಪಡೆದ ಒಂದು ವರದಿಯನ್ನು ತಯಾರಿಸಿತು. ಈ ಸಮತಿ ನಷ್ಯದ 
ಪ್ರಾದೇಶಿಕ ಅಭಿವೃದ್ಧಿ ಯಾಗಬೇಕಾದರೆ ಏಷ್ಯದ ಅಭಿವೃದ್ಧಿ ಬ್ಯಾಂಕು ಅತ್ಯಾವಶ್ಯಕ 
ಎಂದು ಸೂಚಿಸಿತು. ೧೯೬೫ರ ಮಾರ್ಚಿಯಲ್ಲಿ ಏಷ್ಯ ಮತ್ತು ದೂರಪ್ರಾಚ್ಯಗಳ 
ಆರ್ಥಿಕಾಭಿವೃದ್ಧಿ ಆಯೋಗ ತನ್ನ ಅಧಿವೇಶನದಲ್ಲಿ ಮೇಲ್ಕಂಡ ಸಲಹೆಯನ್ನು 
ಒಪ್ಪಿಕೊಂಡಿತು. ಈ ಬ್ಯಾಂಕು ಸ್ಥಾ ಸನೆಯಾದರೆ ಎಲ್ಲ ರೀತಿಯ ಪ್ರೋತ್ಸಾಹ 
ಕೊಡುವುದಾಗಿ ಆಗ ಅಮೆರಿಕ ಸಂಯುಕ್ತಸಂಸ್ಥಾನದ ಅಧ್ಯಕ್ಷರಾಗಿದ್ದೆ ಜಾನ್ಸನ್‌ 
ಮತ್ತು ಪ್ರಸಂಚ ಬ್ಯಾಂಕಿನ ಅಧ್ಯಕ್ಷರಾಗಿದ್ದ ಯೂಜಿನ್‌ ಬ್ಲ್ಯಾಕ್‌ ಘೋಷಿಸಿದರು. 
ಇದರ ಪರಿಣಾಮವಾಗಿ ೧೯೬೬ರಲ್ಲಿ ಏಷ್ಯದ ಅಭಿವೃದ್ಧಿ ಬ್ಯಾಂಕು ಏಷ್ಯದ 
ವಿವಿಧ ರಾಷ್ಟ್ರಗಳ ಅನುಮತಿಯೊಡನೆ ಅಸ್ತಿತ್ವಕ್ಕೆ ಬಂತು. 


ಬ್ಯಾಂಕಿನ ಉದ್ದೇಶಗಳು 

ಬ್ಯಾಂಕಿನ ಮುಖ್ಯ ಉದ್ದೇಶ ಏಷ್ಯದ ರಾಷ್ಟ್ರಗಳಲ್ಲಿ ಆರ್ಥಿಕ ಅಭಿವೃದ್ಧಿ 
ಯನ್ನು ಪ್ರೋತ್ಸಾಹಿಸುವುದು ಮತ್ತು ಅದು ಶೀಘ್ರಗತಿಯಲ್ಲಿ ನಡೆಯುವಂತೆ 
ಮಾಡುವುದು. ಎರಡಫೆಯ ಮಹಾಯುದ್ಧವಾದ ಮೇಲೆ ಯೂರೋಪ್‌, 
ಅಮೆರಿಕ ಮತ್ತು ಆಫಿ)ಕಗಳ ರಾಷ್ಟ್ರಗಳಲ್ಲಿ ಸಾಕಷ್ಟು ಆರ್ಥಿಕ ಪ್ರಗತಿ ಸಾಧಿಸ 
ಲಾಗಿದೆ. ಲ್ಯಾಟನ್‌ ಅಮೆರಿಕನ್‌ ದೇಶಗಳು ಮತ್ತು ಆಫ್ರಿಕನ್‌ ದೇಶಗಳು 
ಅಭಿವೃದ್ಧಿ ಬ್ಯಾಂಕುಗಳನ್ನು ಸ್ಥಾಪಿಸಿಕೊಂಡು ಪ್ರಗತಿ ಸಾಧಿಸಿವೆ. ಐರೋಪ್ಯ 

ಳಿ 
ಆರ್ಥಿಕ ಸಮುದಾಯಕ್ಕೆ ಸೇರಿದ ರಾಷ್ಟ್ರಗಳೂ ಒಂದು ರೀತಿಯ ಅಭಿವೃದ್ಧಿ 


೬೮ ಮಾನವಿಕ ಕರ್ಣಾಟಕ 


ಬ್ಯಾಂಕು ಸ್ಥಾ ಸ್ಥಾಪಿಸಿಕೊಂಡು ಪ್ರಗತಿ ಸಾಧಿಸಿವೆ. ಆದುದರಿಂದ ಏಷ್ಯದಲ್ಲಿ ಏಕೆ 
ಒಂದು ಅಭಿವೃದ್ಧಿ ಜ್ಯಾಂಕನ್ನು ಸ್ಥಾಪಿಸಿ ಆರ್ಥಿಕ ಅಭಿವೃದ್ಧಿ ತ್ವರಿತಗೊಳಿಸ 
ಬಾರದು ಎಂಬ ಆಲೋಚನೆ ಅನೇಕ ಅಭಿವೃದ್ಧಿ ಹೊಂಡ ಫಾಸ್ಟ್ರಗಳಲ್ಲಿ ತಲೆ 
ದೋರಿತು. ಅದರ ಪರಿಣಾಮವಾಗಿ ಏಷ್ಯ ಅಭಿವೃದ್ಧಿ ಬ್ಯಾಂಕಿನ ಸ್ಥಾ ಪನೆಗೆ | 
ಅನೇಕ ಪ್ರಮುಖ ರಾಷ್ಟ್ರಗಳ ಬೆಂಬಲ ದೊರೆಯಿತು. | 
ನ ಅಭಿವೃದ್ಧಿ ಬ್ಯಾಂಕಿನ ಕಾರ್ಯಗಳು ವಿಶಾಲ ತಳಹದಿಯ ಮೇಲೆ ' 
ರೂಪಿತವಾಗಿವೆ. ಈ ಬ್ಯಾಂಕು ಕೈಗಾರಿಕೆ, ಕೃಷಿ ವಿದ್ಯುಚ್ಛಕ್ತಿ ಉತ್ಪಾ ದನ," 
ಇತ್ಯಾದಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಒದಗಿಸ ಒಂದೇ ಸೇಶಕ್ಕಿ | 
ಸೇರಿದ ಅಥವಾ ಒಂದಕ್ಕಿಂತ ಹೆಚ್ಚಿನ ದೇಶಗಳಿಗೆ ಅನ್ವಯಿಸುವಂತೆ ಇರುವ" 
ನಿರ್ದಿಷ್ಟ ಯೋಜನೆಗಳಿಗೆ ಹಣ ಒದಗಿಸುತ್ತದೆ. ಖಾಸಗಿ ಮತ್ತು ಸರ್ಕಾರಿ ವಲಯ ' 
ಗಳಲ್ಲಿರುವ ಸಂಸ್ಥೆ ಸೈಗಳೆರಡಕ್ಕೂ ಸಹಾಯಮಾಡಬಹುದು. ಖಾಸಗಿ ವಲಯ ' 
ದಲ್ಲಿರುವ ಸ ಸಂಸ್ಥೆ ಗಳಿಗೆ ಆಯಾ ಸರ್ಕಾರದ ಜಾಮಿಸಾನಿನ ಮೇಲೆ ಸಹಾಯ ಒದಗಿಸು 
ತ್ತದೆ. ಸಾಲ ಕೊಡುವುದರ ಮೂಲಕ ಅಥವಾ ಕೈಗಾರಿಕಾ ಸಂಸ್ಥೆಗಳ ಷೇರು" 
ಗಳನ್ನು ಮಾರಲು ಪ್ರೋತ್ಸಾಹಕೊಟ್ಟು ಅದರ ಮೂಲಕ ಅವು ಬಂಡವಾಳ ಕೂಡಿಸಿ 
ಕೊಳು ವುದಕ್ಕೆ ಸಹಾಯ ಮಾಡುವುದರ ಮೂಲಕ ಮತ್ತು ಕೆಲವು ಸಂಸ್ಥೆ ಗಳಿಗೆ ' 
ಜಾಮಾನು ನೀಡುವುದರ ಮೂಲಕ ಈ ಬ್ಯಾಂಕು ಅಭಿವೃದ್ಧಿ ಕಾರ್ಯಗಳ. 
ನೆರವಾಗುತ್ತದೆ. ಸಾಮಾನ್ಯವಾಗಿ ಧನಸಹಾಯ ಬಹ ಬ ಆ ಸಂಸ್ಥೆಗಳಿಗೆ . 
ನಿದೇಶೀವಿನಿಮಯದ ರೂಪ ದಲ್ಲಿ ತಗಲುವ ವೆಚ್ಚ ತ್ಚವನ್ನು ಮಾತ್ರ ಕೊಡುತ್ತದೆ. ' 
ತಾಕು: ವಾಪಸು ಪಡೆಯುವಾಗಲೂ ದ ಜಾ ದೇಶದ ನಾಣ್ಯದ | 
ೂಪದಲ್ಲಿ ಸಾಲ ಕೊಟ್ಟಿತ್ತೋ ಅದೇ ನಾಣ್ಯದ ಮೂಲಕ ವಾಪಸು ಪಡೆಯುತ್ತದೆ. 
ಇ. ಜೊತೆಗೆ ತಾಂತ್ರಿಕ ಸಹಾಯವನ್ನೂ ಒದಗಿಸಲು ಈ ಬ್ಯಾಂಕು | 
ಏರ್ಪಾಡು ಮಾಡುತ್ತದೆ. ಅಭಿನೃದ್ಧಿ ಯೋಜನೆಗಳ ತಯಾರಿಕೆಯಲ್ಲಿ ಕೂಡ ' 
ನೆರವು ನೀಡುತ್ತದೆ. ಹೀಗೆ ಏಷ್ಯದಲ್ಲಿರುವ ಸಣ್ಣ ರಾಷ್ಟ್ರಗಳಿಗೆ ಸಹಾಯ ಮಾಷು | 
ವುದು ಬ್ಯಾಂಕಿನ ಮುಖ್ಯ ಉದ್ದೇಶ. | 


ಬ್ಯಾ ೦ಕನ ಸಂಪನ್ಮೂ ಲಗಳು 


ಈ ಬ್ಯಾಂಕಿನ ಸ ಸದಸ್ಯ ತ್ವ ವಿಶಾಲ ತಳಹದಿಯ ಮೇಲೆ ರೂಪಿತವಾಗಿದೆ. ಲಾ ಟನ್‌ | 
ಅಮೆರಿಕನ್‌ ಹೀಶಗಳಿಗೆ ಸಂಬಂಧಿಸಿದ ಅಭಿವೃದ್ಧಿ ಬ್ಯಾಂಕಿನ ಸದಸ್ಯ ತನನ್ನು 
ಲ್ಯಾಟಿನ್‌ ಅಮೆರಿಕನ್‌ ದೇಶಗಳು ಮತ್ತು ಅಮ್‌ ಬಜ ಸಂಸ್ಥಾನ ಸ 
ಹೊಸ್‌. ಆಫ್ರಿಕನ್‌ ದೇಶಗಳು ಮಾತ್ರ ಆಫ್ರಿಕ ಅಭಿವೃದ್ಧಿ ಬ್ಯಾಂಕಿನ 

ಸದಸ್ಯತ್ವ ಹೊಂದಿವೆ. ಆದರೆ ವಷದ. ಅಭಿವೃದ್ಧಿ ಬ್ಯಾಂಕಿನ ಸದಸ ಸತ್ವವನ್ನು 
ತ ರಾಷ್ಟ್ರಗಳಿಗೆ ಕೊಡಲಾಗಿದೆ. ಪ್ರಪಂಚದ” ಎಲ್ಲ ಅಭಿವೃದ್ಧಿ ಹೊಂದಿರುವ 


ಏಷ್ಯದ ಅಭಿವೃದ್ಧಿ ಬ್ಯಾ ಕು ೬೯ 


ದೇಶಗಳ ಸಹಕಾರ ಪಡೆಯುವ ದೃಷ್ಟಿಯಿಂದ ಈ ರೀತಿ ಸದಸ್ಯತ್ವವನ್ನು ಏಷ್ಯದ 
ಹೊರ ರಾಷ್ಟ್ರ ಗಳಿಗೂ ಕೊಡಲಾಗಿದೆ. ಏಷ್ಯದ ಅಭಿವೃದ್ಧಿ ed ರುವ 
ದೇಶಗಳಿಗೆ ಕ. ನೆರವು ನೀಡುವುದು ಬ್ಯಾಂಕಿನ ಉಜ್ಜೀಶವಾದರೂ, ಏಷ್ಯದ 
ಹೊರಗಿನ ರಾಷ್ಟ್ರಗಳಿಗೂ ಬ್ಯಾಂಕಿನ ಸದಸ್ಯತ್ವ ಪಡೆಯುವ ಹಕ್ಕನ್ನು ಒದಗಿಸಿ 
ಕೊಡಲಾಗಿದೆ. ಆದರೆ ಏಷ್ಯದ ರಾಷ್ಟ್ರಗಳು ಬ್ಯಾಂಕಿನ ರಸ 
ತಮ್ಮ ಹತೋಟಿ ಇಟ್ಟುಕೊಳ್ಳಲು A ೬೦ರಷ್ಟು ಅಧಿಕೃತ ವಾ 

ನವೇ ಒದಗಿಸುವ ಹಕ್ಕನ್ನು ಇರಿಸಿಕೊಂಡಿವೆ. (ಈ ಬ್ಯಾಂಕಿನ ದೃಷ್ಟಿಯಲ್ಲಿ 
ಆಸ್ಚೆ ಲಿಯ ಮತ್ತು ನ್ಯೂ ಜೀಲೆಂಡ್‌ ರಾಷ್ಟ್ರಗಳು ಏಷ್ಯ ಪ್ರಾದೇಶಿಕ ವಲಯಕ್ಕೆ 
ಹೇರಿದವಾ ಗಿವೆ). ಉಳಿದ ಸೇಕಡಾ 1ಕ್ಕೆ ಅಧಿಕೃತ ಬಂಡವಾಳವನ್ನು ಏಷ್ಯ 

ವಲಯಕ್ಕೆ ಸೇರದ ರಾಷ್ಟ್ರಗಳು ಒದಗಿಸಿವೆ. 4 ತೋಷ್ಟ ಕ ೧ರಲ್ಲಿ ಡಬ 
ವಿವಿಧ ರಾಷ್ಟ್ರಗಳಿಂದ ಈವರೆಗೆ ಬ್ಯಾಂಕಿಗೆ ಅಧಿಕೃತ kN ಒದಗಿಸಲಾಗಿದೆ. 


ಕ 3 
ಕೋಷ್ಟಕ ೧ 
೧೯೬೯ನೆಯ ಡಿಸೆಂಬರ್‌ ತಿಂಗಳ ಕೊನೆಯವರೆಗೆ ವಿವಿಧ ರಾಷ್ಟ್ರಗಳು 
ಒದಗಿಸಿರುವ ಅಧಿಕೃತ ಬಂಡವಾಳ 


ಒದಗಿಸಿರುವ ಬಂಡವಾಳದ ಒಟ್ಟು ಬಂಡವಾಳದ 
ಸದಸ್ಯ ರಾಷ್ಟ್ರಗಳು ಮೊತ್ತ ಸೇಕಡಾನಾರು 
(ದಶಲಕ್ಷ ಡಾಲರುಗಳಲ್ಲಿ) 


ನೇಪಾಳ 


ಆಫ್ಫಾನಿಸ್ತಾನ ೪.೭೮ ೦.೪೯ 
ಆಸ್ಟ್ರೇಲಿಯ ೮೫.೦೦ ೮.೬೯ 
ಕಾಂಬೋಡಿಯ ೩.೫೦ ೦.೩೬ 
ಸಿಂಹೆ ೮.೫೨ ೦.೮೭ 
ಫಾರ್ಮೋಸ ೧೬.೦೦ ೧.೬೪ 
ಹಾಂಗ್‌ ಕಾಂಗ್‌ ೮.೦೦ ೦.೮೨ 
ಭಾರತ ೯೩.೦೦ ೯.೫೧ 
ಇಂಡೊನೇಷ್ಯ ೨೫.೦೦ ೨.೫೬ 
ಜಪಾನ್‌ ೨೦೦.೦೦ ೨೦.೪೫ 
ದಕ್ಷಿಣಕೊರಿಯ ೩೦.೦೦ ೩.೦೭ 
ಲಾವೋಸ್‌ ೦.೪೨ ೦.೦೪ 
ಮಲೇಹಿಯ ೨೦.೦೦ ೨.೦೪ 
೨.೧೬ 0.೨೨ 


೭೦ ಮಾನವಿಕ ಕರ್ಣಾಟಕ 


ಒದಗಿಸಿರುವ ಬಂಡವಾಳದ ಒಟ್ಟು ಬಂಡವಾಳದ 
ಸದಸ್ಯ ರಾಷ್ಟ್ರಗಳು ಮೊತ್ತ ಸೇಕಡಾವಾರು 
(ದಶಲಕ್ಷ ಡಾಲರುಗಳಲ್ಲಿ 

ನ್ಯೂ ಜೀಲೆಂಡ್‌ ೨೨.೫೬ ೨.೩೧ 
ಪಾಕಿಸ್ತಾನ ೩೨.೦೦ ೩.೨೭ 
ಫಿಲಿಪೀನ್ಸ್‌ ೩೫.೦೦ ೩.೫೮ 
ಸಿಂಗಪುರ ೫.೦೦ ೦.೫೧ 
ಥೈಲೆಂಡ್‌ ೨೦.೦೦ ೨.೦೪ 
ದಕ್ಷಿಣ ವಿಯೆಟ್‌ನಾಂ ೧೨.೦೦ ೧.೨೨. 
ಪಶ್ಚಿಮ ಸಾಮೊಅ ೦.೦೬ ೦.0೧ 
ಏಷ್ಯವಲಯಕ್ಕೆ ಸೇರದೆ ಇರುವ ರಾಷ್ಟ್ರಗಳು* 
ಆಸ್ಟ್ರಿಯ ೫.೦೦ ೦.೫೧ 
ಬೆಲ್ಜಿಯಂ ೫.೦೦ ೦.೫೧ 
ಕೆನಡ ೨೫.೦೦ ೨.೫೬ 
ಡೆನ್ಮಾರ್ಕ್‌ ೫.೦೦ ೦.೫೧ 

| ಫಿನ್ಲೆಂಡ್‌ ೫.೦೦ ೦.೫೧ 
ಪಶ್ಚಿಮ ಜರ್ಮನಿ ೩೪.೦೦ ೩.೪೮ 
ಇಟಲಿ ೨೦.೦೦ ೨.೦೪ 
ಹಾಲೆಂಡ್‌ ೧೧.೦೦ ೧.೧೨ 
ನಾರ್ವೇ ೫.೦೦ ೦.೫೧ 
ಸ್ವೀಡನ್‌ ೫.೦೦ ೦.೫೧ 
ಸ್ವಿಟ್ಜರ್ಲೆಂಡ್‌ ೫.೦೦ ೦.೫೧ 
ಬ್ರಿಟನ್‌ ೩೦.೦೦ ೩.೦೭ 
ಅಮೆರಿಕ ಸಂಯುಕ್ತಸಂಸ್ಥಾನ ೨೦೦.೦೦ ೨೦.೪೫ 

೩೩೫.೦೦ ೩೬.೨೯ ಕ 
ಒಟ್ಟು ೯೭೮.೦೦ ೧೦೦.೦೦ | 


ಆಧಾರ :೧೯೬೯ರ ಏಸ್ಕದ ಅಭಿವೃದ್ಧಿ ಬ್ಯಾಂಕಿನ ವಾರ್ಷಿಕ ವರದಿ, ಪುಟ ೬೮೨೬೯ 

*ಫ್ರಾನ್ಸ್‌ ದೇಶ ೧೯೭೦ರ ಆಗಸ್ಟಿನಲ್ಲಿ ಸದಸ್ಯರಾಷ್ಟ್ರ್ರವಾಗಿ ಬ್ಯಾಂಕನ್ನು ಸೇರಿದೆ, 
೨೫ ದಶಲಕ್ಷ ಡಾಲರುಗಳನ್ನು (ಅಧಿಕೃತ ಬಂಡವಾಳವಾಗಿ) ಬ್ಯಾಂಕಿಗೆ ಕೊಟ್ಟಿದೆ, ಇದರಿಂದ 
ಬ್ಯಾಂಕಿನ ಅಧಿಕೃತ ಬಂಡವಾಳದ ಮೊತ್ತ ೧೦೦೩4 ದಶಲಕ್ಷ ಡಾಲರುಗಳಿಗೇರಿದೆ, 


ಏಷ್ಯದ ಅಭಿವೃ ದ್ಧಿ ಬ್ಯಾಂಕು ೭೧ 


ಮೇಲಿನ ಕೋಷ್ಟ ಕವನ್ನು ಪರಿಶೀಲಿಸಿದಾಗ ಅಮೆರಿಕ ಸಂಯುಕ್ತಸ ಸಂಸ್ಥಾ ನ 
ಮತ್ತು ಜಪಾನ್‌ ಅತ್ಯ ಧಿಕ ತಿ ಕೊಟ್ಟಿ ರುವುದು ಕಂಡುಬರುತ್ತದೆ. ಅಭಿವೃದ್ಧಿ 
ಹೊಂದಿರುವ ರಾಷ್ಟ್ರಗಳು ಸೇಕಡಾ ಒಂಕ್ಕೈಂತ ಹೆಚ್ಚು ಭಾಗದ ಅಧಿಕೃ ತ ಬಂಡವಾಳ 
ಒದಗಿಸಿವೆ. 

ಅಧಿಕೃತ ಬಂಡವಾಳದಿಂದ ತನ್ನ ಎಲ್ಲ ಕರ್ತವ್ಯಗಳನ್ನೂ ನಿರ್ವಹಿಸಲು 
ಬ್ಯಾಂಕಿಗೆ ಸಾಧ್ಯವಿಲ್ಲ. ಆದ್ದರಿಂದ ಬ್ಯಾಂಕು ತನ್ನ ಸಂಪನ್ಮೂಲಗಳನ್ನು ಹೆಚ್ಚಿ ಸಿ 
ಕೊಳ್ಳಲು ಕೆಲವು ನಿಧಿಗಳನ್ನು ಸ್ಥಾಪಿಸಿದೆ. ಸಧ್ಯದಲ್ಲಿ ಮೂರು ನಿಧಿಗಳಿವೆ. 
ಅವು 'ಯಾವು 8: ೧ ತಾಂತ್ರಿಕ ಸಹಾಯ ಒದಗಿಸಲು ನಿರ್ಮಿಸಿರುವ ನಿಧಿ, 
೨ ವ್ಯವಸಾಯದ ನಿಧಿ ಮತ್ತು ೩ ವಿವಿಧೋದ್ದೇಶ ಕಾರ್ಯಗಳಿಗಾಗಿ ನಿಗದಿ 
ಗೊಳಿಸಿರುವ ನಿಧಿ. 

ಮೇಲ್ಕಂಡ ನಿಧಿಗಳಿಗೆ ಯಾವ ರಾಷ್ಟ್ರ ಬೇಕಾದರೂ ತನ್ನ ನಾಣ್ಯದ 
ರೂಪದಲ್ಲಿ ತನಗಿಷ್ಟ ಬಂದಷ್ಟು ಬಂಡವಾಳ ಸಬಹು! ಈ ರೀತಿ ದೊರೆತ 
ಬಂಡವಾಳವನ್ನು ಬ್ಯಾಂಕ್‌ pe ಪಯೋಗಿಸಿಕೊಂಡು ಏಷ್ಯದ ರಾಷ್ಟ್ರ ಗಳಿಗೆ ನೆರವು 
ನೀಡುತ್ತದೆ. ಮೇಲ್ಕಂಡ ನಿಧಿಗಳನ್ನು ಸ ಸ್ಥಾ ನಿಸಿರುವುದರಿಂದ ಡೋ! ವಿನಿಮಯ 
ಸುಲಭವಾಗಿ ದೊರೆತು ಅವುಗಳ ಪ ಪ್ರಯೋಜನವನ್ನು ಏಷ್ಯದ ಸಣ್ಣ ರಾಷ್ಟ್ರಗಳು 
ಹೊಂದಲು ಸ ಸಾಧ್ಯವಾಗಿದೆ. ಅಭಿವೃದ್ಧಿ ಹೊಂದಿರುವ ರಾಷ್ಟ್ರ ಗಳು ಬಹಳ ಕಡಿಮೆ 
ಬಡ್ಡಿದರದಲ್ಲಿ ಬ್ಯಾಂಕಿಗೆ ಹಣ ಒದಗಿಸಿವೆ. ಅದರ ಪರ ಕಾಗಿ ಬ್ಯಾಂಕು 
. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ರಿಯಾಯಿತಿ ಬಡ್ಡಿ ದರದಲ್ಲಿ ಹಣ 
ಒದಗಿಸಬಲ್ಲುದಾಗಿದೆ. ಬ್ಯಾಂಕಿನ ನಿಧಿಗಳಿಗೆ ಹಣ ಒದಗಿರುವ ಬಗೆಯನ್ನು 
ಕೋಷ್ಟಕ ೨ರಲ್ಲಿ ತೋರಿಸಿದೆ. 


ಹಾ 
ಕೋಷ್ಟಕ ೨ 


೧೯೬೯ರ ಡಿಸೆಂಬರ್‌ ಕೊನೆಯ ವರೆಗೆ ವಿವಿಧ ರಾಷ್ಟ್ರಗಳು ಬ್ಯಾಂಕಿನ ನಿಧಿಗಳಿಗೆ 
ಒದಗಿಸಿರುವ ಬಂಡವಾಳ (ಲಕ್ಷ ಡಾ ಲರುಗಳಲ್ಲಿ 


ತಾಂತ್ರಿಕ ವ್ಯವಸಾಯದ ವಿವಿಧೋದ್ದೇಶ ಒಟು 


ರಾಷ್ಟ್ರಗಳು ಸಹಾಯ ನಿಧಿ ನಿಧಿ ನಿಧಿ ನಿಧಿ 

ಕೆನಡ ಎಗರಿ ಮ ೨೫೦.೦೦ ೨೫೧.೦೦ 
ಡೆನ್ಮಾರ್ಕ್‌ ೩.೦೦ ೨೦.೦೦ ಎಂ ೨೩.೦೦ 
ಭಿನ್‌ಲೆಂಡ್‌ ೦.೦೮ ಎ — ೦.೦೮ 
ಪ. ಜರ್ಮನಿ ೦.೪೩ ವಾ —— ೦.೪೩ 


ಜಪಾನ್‌ ೩.೧೪ ೨೦೦.೦೦ ೨೦೦.೦೦ ೪೦೩.೧೪ 


೭೨ ಮಾನವಿಕ ಕರ್ಣಾಟಕ 


ತಾಂತ್ರಿಕ ವ್ಯವಸಾಯದ ವಿನಿಧೋದ್ಹೇಶ ಒಟ್ಟು 

ರಾಷ್ಟ್ರಗಳು ಸಹಾಯ ನಿಧಿ "ನಿಧಿ ನಿಧಿ ನಿಧಿ 
ಹಾಲೆಂಡ್‌ ಕ ೧೧.೦೫ — ೧೧.೦೫ 
ನ್ಯೂಜೀಲೆಂಡ್‌ ೧.೬೮ — — ೧.೬೮ ೫ 
ಬ್ರಿಟನ್‌ ೦.೫೭ — ಎಡ ೦.೫೭ ೫ 
ಅಮೆರಿಕ. ಸಂ. ಸಂ. ೧೨.೫೦ — -— ೧೨.೫೦ ' 
ತನ್ನ ಸಂಸನ್ಮೂಲ | 
ಗಳಿಂದ ಬ್ಯಾಂಕು | 
ತೆಗೆದಿಟ್ಟಿರುವುದು — ಪ್ರ ೧೪೫.೭೫ ೧೪೫.೭೫ ' 

ಮೊತ್ತ ೨೨.೪೦ ೨೩೧.೦೫ ೫೯೫.೭೫ ೮೪೯.೨೦ ೫ 


ಆಧಾರ : ೧೯೬೯ರ ಏಷ ಅಭಿವೃದ್ಧಿ ಬ್ಯಾಂಕಿನ ವಾರ್ಷಿಕ ವರದಿ, ಪುಟಿ ೫೦-೫೧ 
ಮತ್ತು ೯೨-೯೩ 


ಬ್ಯಾಂಕಿನ ಕರ್ತವ್ಯಗಳು 
ಏಷ್ಯ ರಾಷ್ಟ್ರಗಳು ವ್ಯವಸಾಯ, ಕೈಗಾರಿಕೆ ವಿದ್ಯುಚ್ಛಕ್ತಿ ಉತ್ಸಾದನೆ ಇತ್ಯಾದಿ 
ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೊಂಡರೆ ಬ್ಯಾಂಕು ಅದಕ್ಕೆ ಹಣಕಾಸಿನ ' 
ನೆರವು ನೀಡುತ್ತದೆ. ಬ್ಯಾಂಕು ಈಗ ನಿರ್ವಹಿಸುತ್ತಿರುವ ಕಾರ್ಯಗಳನ್ನು ' 
ಮೂರು ಗುಂಪುಗಳಾಗಿ ವಿಂಗಡಿಸಬಹುದು: ೧ ತಾಂತ್ರಿಕ ನೆರವು ನೀಡುವುದು; ' 


೨ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಸಾಲ ಒದಗಿಸುವುದು; ಮತ್ತು ೩ ವಿಷ್ಯ ' 
ಖಂಡದಲ್ಲಿ ಪ್ರಾದೇಶಿಕ ಅಭಿವೃದ್ಧಿಗೆ ಸಹಾಯಕವಾದ ಕಾರ್ಯಗಳನ್ನು ' 
ಪ್ರೋತ್ಸಾಹಿಸುವುದು. ಇದುವರೆಗೆ ಯಾವ ರೀತಿ ಬ್ಯಾಂಕು ತನ್ನ ಕಾರ್ಯ | 
ನಿರ್ವಹಿಸಿದೆ ಎಂಬುದನ್ನು ಈಗ ಪರಿಶೀಲಿಸಬಹುದು. | 


ತಾಂತ್ರಿಕ ನೆರವು | 
ಏಷ್ಯದ ಕೆಲವು ಸಣ್ಣ ರಾಷ್ಟ್ರಗಳು ಆಧುನಿಕ ತಾಂತ್ರಿಕ ಜ್ಞಾನವನ್ನು ಸ್ವಶಕ್ತಿಯಿಂದ ' 
ಪಡೆಯಲು ಸಾಧ್ಯವಾಗಿಲ್ಲ. ತಮ್ಮ ದೇಶಗಳಲ್ಲಿ ವ್ಯವಸಾಯ ಮತ್ತು ವಿದ್ಯುಚ್ಛಕ್ತಿ ' 
ಉತ್ಪಾದನೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಾಗ 
ಎದುರಿಸಬೇಕಾಗುವ ಕೆಲವು ಸಮಸ್ಯೆಗಳನ್ನು ಸರಿಹರಿಸಬೇಕಾದರೆ ಅಧುನಿಕ ' 
ತಾಂತ್ರಿಕ ಜ್ಞಾ ನನಿರಬೇಕು. ಇಂಥ ಸಂದರ್ಭಗಳಲ್ಲಿ ಅವು ಬ್ಯಾಂಕಿನ ನೆರವನ್ನು : 
ಪಡೆಯುತ್ತವೆ. ಆದ್ದರಿಂದ ತಾಂತ್ರಿಕ ನೆರವು ಒದಗಿಸುವುದು ಬ್ಯಾಂಕಿನ ಅತ್ಯಾವಶ್ಯಕ 
ಕರ್ತವ್ಯವಾಗಿದೆ. ಮುಂದಿನ ಕೋಷ್ಟ ಕಗಳಲ್ಲಿ ೧೯೬೭ರಿಂದ ಇದುವರೆಗೆ ಬ್ಯಾಂಕ್‌ ಲ 


ಏಷ್ಯದ ಅಭಿವೃದ್ಧಿ ಬ್ಯಾಂಕು ಪತ್ತಿ 


ಔ 3ನ ತಾಂತ್ರಿಕ ನೆರವಿನ ಮೊತ್ತ ವನ್ನು ಕೊಡಲಾಗಿದೆ. ವಿವಿಧ ಕ್ಷೇತ್ರಗಳಿಗೆ 
ಮತ್ತು ದೇಶಗಳಿಗೆ ದಿಸಿ ತಾಂತ್ರಿಕ ನೆರವಿನ ಮೊತ್ತ ಕೊಡಟಾಗಿ. . 


ಅಲಾ 
ಕೋಷ್ಟಕ ತ್ತಿ 


ವಿವಿಧ ಆರ್ಥಿಕ ಕ್ಷೇತ್ರಗಳಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ 
ಒದಗಿಸಿರುವ ತಾಂತ್ರಿಕ ನೆರವಿನ ಮೊತ್ತ (೧೯೬೭-೧೯೬೯ರ ಪೂರ್ತಿ) 


(ಡಾಲರುಗಳಲ್ಲಿ) 
೧೧ 
; pe ೧೯೬೭ ೧೯೬೮ ೧೯೬೯ ಒಟ್ಟು 
i ೮೦,೦೦೦ ಲ೪ರ್ಪೀ೫ಂ ೧೫,೬೬,೦೦೦ ೨೪೯೩೯೫೦ 
° ಸಾಗಾಣಿಕೆ — ೧೬೬,೦೦೦ . ೫೯೨,೦೦೦ ಪ್ವಿ೫೮್ಕ೦೦೦ 
ಅಭಿವೃದ್ಧಿ 
ಬ್ಯಾಂಕುಗಳ ಕ 
ಸ್ಥಾಪನೆ ಮತ್ತು 
ವಿಸ್ತರಣೆಗೆ — ೧,೨೪,೦೦೦ ೬೯,೦೦೦ ೧೯೩೦೦೦ 


———— [೫೨೫ 


ಒಟ್ಟು ೮೦,೦೦೦ ೧೧,೩೭,೯೫೦ ೨೨,೨೭,೦೦೦ ೩೪,೪೪,೯೫೦ 


ಕೋಷ್ಟಕ ೪ 


೧೯೬೯ರ ಕೊನೆಯ ವರೆಗೆ ವಿವಿಧ ದೇಶಗಳಿಗೆ ಬ್ಯಾಂಕು ಒದಗಿಸಿರುವ 
ಒಟ್ಟ ತಾಂತ್ರಿಕ ನೆರವು (ಡಾಲರುಗಳಲ್ಲಿ) 


ಯೋಜನೆ _ ಯೋಜನೆಗಳನ್ನು 
ರಾಷ್ಟ್ರಗಳು ತಯಾರಿಸುವುದಕ್ಕಾಗಿ ಕಾರ್ಯಗತಗೊಳಿಸು ಒಟ್ಟು 
ವಾಗ ಒದಗಿಸಿದ್ದು 
| ಆಫ್ರಾನಿಸ್ತಾನ ೧,೬೪,೦೦೦ — ೧,೬೪,೦೦೦ 
ಸಿಂಹೆಳ "ತ್ತ ೫,೬೫,೦೦೦ ೫,೬೫,೦೦೦ 
ಫಾರ್ಮೋಸ ೧,೦೦,೦೦೦ ಎ ೧,೦೦,೦೦೦ 
ಇಂಡೊನೇಷ್ಯ ೩,೨೮,೦೦೦ ೩,೫೨,೪೫೦ ೬,೮೦,೪೫೦ 
ದ. ಕೊರಿಯ ಹಾಡ ೬೬,೫೦೦ ೬೬,೫೦೦ 


ಲಾವೋಸ್‌ as ೨,೨೧,೦೦೦ ೨,೨೧,೦೦೦ 


೭೪ ಮಾನವಿಕ ಕರ್ಣಾಟಕ 


ಯೋಜನೆ ಯೋಜನೆಗಳನ್ನು 


ರಾಸ್ಟ್ರಗಳು ತಯಾರಿರುವುದಕ್ಕಾಗಿ  ಕಾರ್ಯಗತಗೊಳಿಸು 
ವಾಗ ಒದಗಿಸಿದ್ದು 
ಮಲೇಷಿಯ ೧,೯೨,೦೦೦ ೮೦,೦೦೦ ೨,೭೨,೦೦೦ 
ನೇಪಾಳ ೬೬,೦೦೦ ೪೫೪೦೦೦ ೫,೨೦,೦೦೦ 
ಫಿಲಿಪೀನ್ಸ್‌ ೨,೨೫,೦೦೦ ೨,೦೭,೦೦೦ ೪,೩೨,೦೦೦ 1 
ಥೈಲೆಂಡ್‌ — ೨,೮೫,೦೦೦ ೨,೮೫,೦೦೦ ' 
ದ. ವಿಯಟ್ನಾಂ 3 ೮೯,೦೦೦ ೮೯,೦೦೦ ' 
| 
ಪ. ಸಾಮೋಅ ೫೦,೦೦೦ -— ೫೦,೦೦೦ 
ಒಟ್ಟು ೧೧,೨೫,೦೦೦ ೨೩,೧೯,೯೫೦ ೩೪,೪೪,೯೫೦ ' 


“¥ 


ಆಧಾರ : ಏಷ್ಯದ ಅಭಿವೃ ದ್ಧಿ ಬ್ಕಾ ಕಿನ ವಾರ್ಷಿಕ ವರದಿ, ಪುಟ ೯-೧೩ 


ಆಫ್ಫಾನಿಸ್ತಾ ನ ತನ್ನ ಮೂರನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ] 
(೧೯೬೭-೧೯೭೧) ಸಣ್ಣ ನೀರಾವರಿ ಯೋಜನೆಗಳಿಗೆ ಅಗ್ರಪ್ರಾ ಶಸ ಸ್ತ್ಯವನ್ನಿತ್ತಿ ಡೆ. 
ಎಲ್ಲೆಲ್ಲಿ ಸಣ್ಣ ನೀರಾವರಿ ಯೋಜನೆಗಳನ್ನು ಕೈಗೊಳ್ಳ ಕು ಎಂಬುದರ ವಿಷಯ 
ವಾಗಿ ಸಲಹೆನೀಡಲು ಅದು ಬ್ಯಾಂಕನ್ನು ಕೋರಿಕೊಂಡಿತು. ಈ ದಿಶೆಯಲ್ಲಿ ' 
ಆಫ್ಫಾನಿಸ್ತಾನಕ್ಕೆ ಸಹಾಯ ಮಾಡಲು ಬ್ಯಾಂಕ್‌ ಪ್ರತ್ಯೇಕವಾಗಿ ಒಂದು ಆಯೋಗ. 
ನೇಮಿಸಿತು. ಈ ಆಯೋಗ ಆಫ್ಫಾನಿಸ್ತಾನದಲ್ಲಿ ಒಂದು ಸಮಾಕ್ಷೆ ನಡೆಸಿದ 
ಮೇಲೆ ೪ ಅಥವಾ ೫ ಸಣ್ಣ ನೀರಾವರಿ ಯೋಜನೆಗಳನ್ನು ಆರಿಸಿಕೊಂಡು ಅವನ್ನು ' 
ಕಾರ್ಯಗತಗೊಳಿಸಲು ಧನಸಹಾಯ ಒದಗಿಸುತ್ತದೆ. 

ಸಿಂಹಳದೇಶ ವಾಳ್ತೆ ನದೀ ಬಯಲಿನ ಅಭಿವೃದ್ಧಿ ಯೋಜನೆಯನ್ನು 
ಕೈಗೊಂಡಿದೆ. ಪ ನೀರಾವರಿ ಯೋಜನೆಯಿಂದ ೮೦ ಸಿ ಎಕರೆ ಚೂಸಿ 
ನೀರನ್ನೊ ದಗಿಸುವ ಗುರಿಯನ್ನಿಟ್ಟುಕೊಂಡಿದೆ. ಈ ಯೋಜನೆಗೆ ತಾಂತ್ರಿಕ ' 
ನೆರವನ್ನು ನೀಡುವಂತೆ ಬ್ಯಾಂಕನ್ನು ಕೋರಿತು. ಬ್ಯಾಂಕು ಇದನ್ನೊಪ್ಪಿಕೊಂಡು ' 
ನೆರವು ನೀಡುತ್ತಿದೆ. 

ಇಂಡೋನೇಷ್ಯ ತನ್ನ ಪಂಚವಾರ್ಷಿಕ ಯೋಜನೆಯಲ್ಲಿ (೧೯೬೯-೧೯೭೩) ' 
ವ್ಯವಸಾಯದ ಅಭಿವೃದ್ಧಿ ಗೆ ಮತ್ತು ಅಧಿಕ ಆಹಾರ ಉತ್ಪನ್ನಕ್ಕೆ ಪ್ರಾಶಸ ಸ್ಮ 
ವನ್ನಿತ್ತಿದೆ. ಸೆಂಪೂರ್‌ ಮತ್ತು ನೆಬರಾಂಗ್‌ನಲ್ಲಿ ತಾಳೆತೋಟಗಳ ಅಭಿವ ದ್ಧಿಗಾಗಿ 
ಬ್ಯಾಂಕಿನ ಸಹಾಯ ಕೋರಿತು. ಬ್ಯಾಂಕು ತಾಂತ್ರಿಕ ನೆರವು ನೀಡುತ್ತಿದೆ. 

ಮಲೇಷಿಯದಲ್ಲಿ ಕೂಡ ತಾಳೆತೋಟಗಳ ಅಭಿವೃದ್ಧಿ ಗೆ ವಿಶೇಷ ಗಮನ : 
ಕೊಡಲಾಗಿದೆ. ೧೯೬೧೬೬೯ರ ಮಧ್ಯೆ ತಾಳೆ ಎಣ್ಣೆ ಉತ್ಪಾ ಬದನೆ ಸೇಕಡಾ ೧೭ರಷ್ಟು 


ತು el ್‌್‌್‌ 


೬ ಯಹಾ ತ 


JO a ಸಟ 


ಏಷ್ಯದ ಅಭಿವೃದ್ಧಿ ಬ್ಯಾಂಕು ೭೫ 


ಹೆಚ್ಚಾಯಿತು. ಆದ್ದರಿಂದ ತಾಳೆ ಎಣ್ಣೆ ರಫ್ತು, ಮಾಡಲು ಹೊಸ ಮಾರುಕಟ್ಟಿಗಳನ್ನು 
ಹುಡುಕಬೇಕಾಯಿತು. ಈ ಸಂದರ್ಭದಲ್ಲಿ ಹೊಸ ಮಾರುಕಟ್ಟಿಗಳ ವಿಷಯದಲ್ಲಿ 
ಒಂದು ಸಮಿನಾಕ್ಸೆ ನಡೆಸಿ ಯಾವ ರೀತಿ ರಫ್ತು ವ್ಯಾಪಾರವನ್ನು ಅಭಿವೃದ್ಧಿ ಪಡಿಸ 
ಬಹುದು ಎಂಬುದರ ವಿಷಯದಲ್ಲಿ ತನಗೆ ಸಲಹೆನೀಡಬೇಕೆಂದು ಮಲೇಹಿಯ 
ಬ್ಯಾಂಕನ್ನು ಕೋರಿತು. ಬ್ಯಾಂಕು ಇದನ್ನೊಸ್ಪಿಕೊಂಡು ತಾಳೆ ಎಣ್ಣೆ ಮತ್ತು 
ಇತರ ಉತ್ಪನ್ನಗಳ ಮಾರಾಟದ ವಿಷಯದಲ್ಲಿ ಅಧ್ಯಯನ ನಡೆಸುತ್ತಿದೆ. 

ಇದರ ಜೊತೆಗೆ ಮಲೇಷಿಯದಲ್ಲಿ ಕೌಲಾಲಂಪುರ್‌ ಮತ್ತು ಕರಕ 
ಪ್ರದೇಶಗಳ ಮಧ್ಯೆ ಹೆದ್ದಾರಿ ರಚಿಸುವ ವಿಷಯದಲ್ಲಿ ಬ್ಯಾಂಕು ತಾಂತ್ರಿಕ ನೆರವು 
ಕೊಡುತ್ತಿದೆ. 


ದಕ್ಷಿಣ ಕೊರಿಯ, ಲಾವೋಸ್‌ ಮತ್ತು ಫಿಲಿಪೀನ್ಸ್‌ ದೇಶಗಳಿಗೆ ವ್ಯವಸಾಯ 


ಕ ಮತ್ತು ಮಾನುಗಾರಿಕೆ ಅಭಿವೃದ್ಧಿಯ ವಿಷಯದಲ್ಲಿ ತಾಂತ್ರಿಕ ನೆರವು ನೀಡುತ್ತಿದೆ. 


ವ್ಯವಸಾಯದ ಕ್ಷೇತ್ರದಲ್ಲಿ ಮತ್ತು ವಿಮಾನ ಸಂಚಾರ ವ್ಯವಸ್ಥೆಯನ್ನು 
ಅಭಿವೃದ್ಧಿಗೊಳಿಸುವ ವಿಷಯದಲ್ಲಿ ನೇಪಾಳಕ್ಕೆ ಬ್ಯಾಂಕು ತಾಂತ್ರಿಕ ಸಹಾಯ 
ಒದಗಿಸುತ್ತಿದೆ. 

ಭಾರತದಲ್ಲಿ ಸಾಮೂಹಿಕ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೆ ತಂದಿರು 
ವಂತೆ, ಥೈಲೆಂಡ್‌ ದೇಶ ತನ್ನ ಗ್ರಾಮಾಂತರಪ್ರದೇಶದಲ್ಲಿ ತೀವ್ರ ರೀತಿಯ 
ಅಭಿವೃದ್ಧಿಯೋಜನೆಯನ್ನು ಜಾರಿಗೆ ತರಲು ಯೋಚಿಸಿ ಬ್ಯಾಂಕಿನ ಸಹಾಯ 
ಕೋರಿತು. ಬ್ಯಾಂಕು ಥೈಲೆಂಡಿಗೆ ಐದು ಮಂದಿ ಕೃಷಿತಜ್ಞರ ಸೇವೆ ಒದಗಿಸಿ, 
ಥೈಲೆಂಡಿನ ೨೪ ಪ್ರಾಂತ್ಯಗಳಲ್ಲಿ ಅಭಿವೃದ್ಧಿ ಯೋಜನೆಯನ್ನು ಆರಂಭಿಸಲು 
ಸಹಾಯ ಮಾಡಿದೆ. ಜೊತೆಗೆ ಈಶಾನ್ಯ ಥೈಲೆಂಡಿನಲ್ಲಿರುವ ನಂಗವಾಯರ್‌ 
ನೀರಾನರಿ ಯೋಜನೆಗೆ ತಾಂತ್ರಿಕ ಸಹಾಯ ಒದಗಿಸುತ್ತಿದೆ. 


ಬ್ಯಾಂಕು ಒದಗಿಸಿರುವ ಸಾಲಗಳು 

ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕಾರ್ಯಗತ ಮಾಡಲು ಬ್ಯಾಂಕು ತನ್ನ ನಿತ್ಯ 
ಸಂಪನ್ಮೂಲದಿಂದಲೂ ವಿಶೇಷ ನಿಧಿಗಳಿಂದಲೂ ಏಷ್ಯದ ರಾಷ್ಟ್ರಗಳಿಗೆ ಸಾಲ 
ಒದಗಿಸಿಕೊಟ್ಟಿದೆ. ಸೇಕಡಾ ೧% ಯಿಂದ ೩ರ ಒಳಗೆ ಬಡ್ಡಿ ದರ ನಿಗದಿಮಾಡಿ 
ವಿಶೇಷ ನಿಧಿಗಳಿಂದ ಸಾಲ ಒದಗಿಸುತ್ತಿದೆ. ಮುಂದಿನ ಕೋಷ್ಟಕದಲ್ಲಿ ಸಾಲ 
ಒದಗಿಸಿರುವ ಮೊತ್ತ ಮತ್ತು ಯಾವ ನಿಧಿಯಿಂದ ಒದಗಿಸಲಾಗಿದೆ ಎಂಬುದರ 
ವಿವರಗಳನ್ನು ಕೊಡಲಾಗಿದೆ. 


೭೬ ಮಾನವಿಕ ಕರ್ಣಾಟಕ 


ಕೋಷ್ಟಕ ೫ 
೧೯೬೯ರ ಡಿಸೆಂಬರ್‌ ವರೆಗೆ ಬ್ಯಾಂಕು ಒದಗಿಸಿರುವ ಸಾಲದ ಮೊತ್ತ 
(ದಶಲಕ್ಷ ಡಾಲರುಗಳಲ್ಲಿ) 


ಮ 


ನಿತ್ಯ ಸಂಪನ್ಮೂಲ ವಿಶೇಷ ನಿಧಿಗಳಿಂದ 


ರಾಷ್ಟ್ರಗಳು 


ಗಳಿಂದ ಒದಗಿಸಿರುವುದು ಒದಗಿಸಿರುವುದು ಒಟ್ಟು ೫3 
ಸಿಂಹಳ i ೨.೮೮೫ ೭.೭೦೫ ೧೦.೫೯೦ 
ಫಾರ್ಮೋಸ ೨೫.೪೧೦ — ೨೫.೪೧೦ ' 
ಇಂಡೊನೇಷ್ಯ — ೩.೩೯೦ ೩,೩೯೦ 
ದ. ಕೊರಿಯ ೩೧.೩೦೦ —— ೩೧.೩೦೦ 
ಮಲೇಷಹಿಯ ೧೮.೧೦೦ — ೧೮.೧೦೦. 
ನೇಪಾಳ ಹ ೬.೦೧೦ ೬.೦೧೦ 
ಪಾಕಿಸ್ತಾನ ೧೦.೦೦೦ ಜಹಿ ೧೦.೦೦೦ 
ಫಿಲಿಪೀನ್ಸ್‌ ೫.೦೦೦ ೨.೫೦೦ ೭.೫೦೦ 
ಥೈಲೆಂಡ್‌ ೧೫.೦೦೦ — ೧೫.೦೦೦ 
ಸಿಂಗಪುರ ೧೦.೦೦೦ ದರ ೧೦.೦೦೦ ' 
ದ. ಸಾನೋಅ ಎಬ ೨.೪೦೦ ೨.೪೦೦ 
ಒಟ್ಟು ೧೧೭.೬೯೫ ೨೨.೦೦೫ ೧೩೯.೭೦೦ ' 


ಆಧಾರ : ಏಷ್ಯ ಅ ವೃದ್ಧಿ ಬ್ಯಾಂಕಿನ ವಾರ್ಷಿಕ ವರದಿ, ಪು. ೮ 


ಸಿಂಹಳದ ವಾಳ್ತೆ ನದೀಬಯಲಿನ ಅಭಿವೃದ್ಧಿ ಯೋಜನೆಗೆ ಒಟ್ಟು ೨೬ ದಶಲಕ್ಷ 
ಡಾಲರು ವೆಚ್ಚವಾಗಬಹುದೆಂದು ಅಂದಾಜು ಮಾಡಲಾಗಿದೆ. . ಇದರ ಪೈಕಿ 
ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ವಿದೇಶೀ ವಿನಿಮಯದ ರೂಪದಲ್ಲಿ ವೆಚ್ಚ 
ಮಾಡಬೇಕಾಗಿದೆ. ಇದನ್ನು ಬ್ಯಾಂಕು ಸಾಲದ ರೂಪದಲ್ಲಿ ಒದಗಿಸಿದೆ. 
ಯೋಜನೆಗೆ ಬೇಕಾದ ಯಂತ್ರಗಳು, ಯಂತ್ರೋಪಕರಣಗಳು ಮತ್ತು ಇತರ 
ವಸ್ತುಗಳನ್ನು ವಿದೇಶಗಳಿಂದ ಕೊಳ್ಳಲು ಈ ಸಾಲವನ್ನು ಉಪಯೋಗಿಸಿಕೊಳ. 


ಲಾಗುವುದು. ಪ್ರಾಶಸ್ತ್ಯ ' 
ಫಾರ್ಮೋಸ ಸಮುದ್ರ ಪ್ರದೇಶದಲ್ಲಿ ಮಾನುಗಾರಿಕೆ ಅಭಿವೃದ್ಧಿ ರೃದ್ಧಿ ಗಾಗಿ ಸ 
ಕೈಗೊಂಡಿದೆ. ಇದಕ್ಕೆ ೧೫.೭೦ ದಶಲಕ್ಷ ಡಾಲರು ವೆಚ್ಚ ತಗಲರೆ. 3 


ಅಂದಾಜು ಮಾಡಲಾಗಿದೆ. ಇದನ್ನು ಪೂರೈಸಿದರೆ ಮಾನಿನ ರಫ್ತು. ಗಮನ 
ಹೆಚ್ಚಿ ಫಾರ್ಮೊೋಸಕ್ಕೆ ಪ್ರತಿವರ್ಷ ೫.೫೦ ದಶಲಕ್ಷ ಡಾಲರುಗಳಷಣ್ದ೭ರಷ್ಟು : 


ಏಷ್ಯದ ಅಭಿವೃದ್ಧಿ ಬ್ಯಾಂಕು ೭೭ 


ವರಮಾನ ಬರುವುದೆಂದು ಅಂದಾಜು ಮಾಡಲಾಗಿದೆ. ಆದುದರಿಂದ ಈ ಯೋಜನೆ 
ಕಾರ್ಯಗತಗೊಳಿಸಲು ಬೇಕಾದ ವಿದೇಶೀ ವಿನಿಮಯದ ಬಾಬ್ತು ಸಾಲವನ್ನು 


ಬ್ಯಾಂಕು ಒದಗಿಸಿದೆ. 

ಇದಲ್ಲದೆ ಟೈವಾನ್‌ ಅಲ್ಯೂಮಿನಿಯಂ ಕಾರ್ಪೊರೇಷನ್‌, ಟೈವಾನ್‌ಗಣಿ 
ಅಭಿವೃ ದ್ಧಿ ಕಾರ್ಪೋರೇಷನ್‌ ಮತ್ತು ಹೂಲಿಯನ್‌ ಬಂದರು ಅಭಿವೃ ದ್ಧಿ ಕಾರ್ಯ 
ಗಳಿಗೆ. ಬ್ಯಾಂಕು ಸ ಸಾಲ ಒದಗಿಸಿದೆ, 

ಇಂಡೊನೇಷ್ಯ ಬಾಜುನ್‌ ನೀರಾವರಿ ಯೋಜನೆಯನ್ನು ಪ್ರಾರಂಭಿಸಿತು. 
ಆದರೆ ೧೯೬೯ರ ಮಧ್ಯಭಾಗದಲ್ಲಿ ವಿದೇಶೀ ವಿನಿಮಯವಿಲ್ಲದೆ ಕಾರ್ಯವನ್ನು 
ನಿಲ್ಲಿಸಿತು. ಆಗ ಬ್ಯಾಂಕಿನ ಸಹಾಯ ಕೋರಿತು. ಬ್ಯಾಂಕು ಈ ಯೋಜನೆಯನ್ನು 
ಪೂರ್ತಿಗೊಳಿಸುವುದಕ್ಕಾಗಿ ಸಾಲ ನೀಡಿದೆ... ಈ ಯೋಜನೆ ಪೂರ್ತಿಗೊಂಡಮೇಲೆ 


೩೬೦೦ ಹೆಕ್ಟೇರ್‌ ಭೂಮಿಗೆ ನೀರೊದಗಿಸಿ ಬತ್ತದ ಬೆಳೆಯನ್ನು ಹೆಚ್ಚಿಸಬಹು 
' ದಾಗಿದೆ. 


ಸರ್ಕಾರಿ ವಲಯದಲ್ಲಿರುವ ಕೊರಿಯ ಶೈತ್ಯಾಗಾರ ಕಂಪನಿ ತನ್ನ ಅಭಿವೃದ್ಧಿ 


ಕಾರ್ಯಗಳಿಗಾಗಿ ಬ್ಯಾಂಕಿನಿಂದ ಸಾಲ ಪಡೆದಿದೆ, ಕೊರಿಯ ಎಕ್ಸ್‌ಪ್ರೆಸ್‌ 


ಕಂಪನಿ ದಕ್ಷಿಣ ಕೊರಿಯದಲ್ಲಿ ಅತಿ ದೊಡ್ಡ ಸಾರಿಗೆ ವ್ಯವಸ್ಥೆ ನಡೆಸುತ್ತದೆ. ರಸ್ತೆ 


ಸಾರಿಗೆ ವ್ಯವಸ್ಥೆ ಯನ್ನು ನೋಡಿಕೊಳ್ಳು ವುದರ ಜೊತೆಗೆ ತೀರ ಪ್ರದೇಶದ ಜಲಮಾರ್ಗ 
ವ್ಯವಸ್ಥೆ ಯನ್ನೂ ನೋಡಿಕೊಳ್ಳುತ್ತ ದ ತನ್ನ ಸಾರಿಗೆ ವ್ಯವಸ್ಥೆಯನ್ನು ಆಧುನಿಕ 
ಗೊಳಿಸಲು ವಿಜೇಶಗಳಿಂದ ಯಂತ್ರಗಳನ್ನು. ಕೊಳ್ಳಬೇಕಾಗಿತ್ತು. ಅದಕ್ಕಾಗಿ 
ಬ್ಯಾಂಕಿನಿಂದ ಸಾಲ ಪಡೆದಿದೆ. 

ಕೊರಿಯ ಸರ್ಕಾರ ತನ್ನ ದೇಶದಲ್ಲಿರುವ ಮಧ್ಯಮ ವರ್ಗದ ಮತ್ತು 
ಸಣ್ಣ ಪ್ರಮಾಣದ ಕೈಗಾರಿಕಾ ಸಂಸ್ಥೆಗಳಿಗೆ ಧನ ಸಹಾಯ ಒದಗಿಸಲು ಕೈಗಾರಿಕಾ 
ಬ್ಯಾಂಕನ್ನು ಸ್ಥಾಪಿಸಿದೆ. ಕೊರಿಯದಲ್ಲಿರುವ ಒಟ್ಟು ಕೈಗಾರಿಕಾ ಸಂಸ್ಥೆ ಗಳ 
ಪೈಕಿ ಸೇಕಡಾ ೯೮ರಷ್ಟು ತಾ ಮಧ್ಯಮ ವರ್ಗದ ಅಥವಾ ಸಣ್ಣ ಪ್ಪ ರ್ರಮಾಣದ 
ಸಂಸ್ಥೆಗಳಾಗಿವೆ. ಸಂಸ್ಥೆಗಳು ಕೊರಿಯದ ಕೂಲಿಗಾರರ ಪೈಕಿ ಗ ೬೧ 
ರಷ್ಟು ಜನರಿಗೆ ಕೆಲಸ ಒದಗಿಸಿವೆ; ಒಟ್ಟು ಉತ ಶ್ರನ್ನದ ಸೇಕಡಾ ೪೭ರಷ್ಟನ 
ಉತ್ಪತ್ತಿ ಮಾಡುತ್ತವೆ; ಒಟ್ಟು ರಫ್ತಾಗುವ "ಕೈಗಾರಿಕಾ ವಸ್ತುಗಳ ಪೈಕಿ pi 


[ಈ 


೭ 


| ೪೧ರಷ್ಟನ್ನು ಈ ಸಂಸ್ಥೆ ಜು ಒದಗಿಸುತ್ತವೆ. ಹೀಗೆ ಕೊರಿಯದ ಆಥಿ ರ್ಥಿಕ 


 ಪ್ರವಸ್ಥೆಯಲ್ಲ ಈ ಸಂ ಸಂಸ್ಥೆಗಳು ಗಮನಾರ್ಹವಾದ ಪಾತ್ರ ವಹಿಸುವುದರಿಂದ, 


? ಗಳಿಗೆ ಧನಸಹಾಯ ಒದಗಿಸಲು ಏಷ್ಯದ ಅಭಿವೃದ್ಧಿ ಬ್ಯಾಂಕು ಕೊರಿಯ 
ರಿಕಾ ಬ್ಯಾಂಕಿಗೆ ೧೦ ದಶಲಕ್ಷ ಡಾ ಗಳ ಸಾಲ “ಒದಗಿಸಿದೆ. 

ಹ: ಸಶ್ಚಿ ಮ ಲೇಸಿಯದಲ್ಲಿ ಕೇಂದ್ರ ಭೂ ಅಭಿವೃದ್ಧಿ ಸಂಸ್ಥೆ ತಾಳೆ ಎಣ್ಣೆ 
| ನನ್ನು ಹೆಚ್ಚಿಸುವುದಕ್ಕಾಗಿ ಎರಡು ಎಣ್ಣೆ ಕಾರ್ಪಾನಿಗಳನ್ನು ಪ್ರಾರಂಭಿಸಿದೆ. 


೭೮ ಮಾನವಿಕ ಕರ್ಣಾಟಕ 


ಇದಕ್ಕಾಗಿ ೩.೪೦ ದಶಲಕ್ಷ ಡಾಲರುಗಳ ವೆಚ್ಚವಾಗಿದೆ. ಈ ಪೈಕಿ ಸೇಕಡಾ ೭೦ 
ರಷ್ಟನ್ನು (ವಿದೇಶೀ ವಿನಿಮಯದ ರೂಪದಲ್ಲಿ) ಸ ಸಾಲವಾಗಿ ಮಲೇಷಿಯಕ್ಕೆ ಬ್ಯಾಂಕ | 
ದಗಿಸಿಜೆ. ಜೃ 
ಇದಲ್ಲದೆ ಸಾರವಾಕ್‌ ಪ್ರದೇಶದಲ್ಲಿರುವ (ಮಲೇಷಿಯದ ಒಂದು ಭಾಗ) ' 
ಕುಚಿಂಗ್‌ ಬಂದರು ವಿಸ್ತರಣ 'ಹೋಜನೆಗೆ ೫೦ ಲಕ್ಷ ಡಾಲರು ಸಾಲವನ್ನು ' 
(ವಿದೇಶೀವಿನಿಮಯದ ರೂಪದಲ್ಲಿ) ಮತ್ತು ಸಾರವಾಕ್‌ ವಿದುಚ್ಛೆಕ್ತಿ ಸರಬರಾಜ ಕ್ಯ 
ಯೋಜನೆಗೆ ಸಾಲವನ್ನು ಬ್ಯಾಂಕು ಒದಗಿಸಿದೆ. ಹ 
ನೇಪಾಳ 3ೇ9ನುಯವಾಜಿ ದೇಶ, ಅದರ ಜನಸಂಖ್ಯೆ ೧ಕೋಟ ೧೦ಲಕ್ಷ 
ಇದರ ಪೈಕಿ ಸೇಕಡಾ ೭೦ರಷ್ಟು ಜನ ಪರ್ವತಪ್ರ ದೇಶಗಳಲ್ಲೆ ವಾಸಿಸುತ್ತಾ ಕ್ನೆ| 
ಆದರೆ ಅಲ್ಲಿ ಸಂಚಾರ ವ್ಯವಸ್ಥೆ ಇದುವರೆಗೆ ಅಭಿವೃದ್ಧಿ ಗೊಂಡಿರಲಿಲ್ಲ. ಪರ್ವತ" 
ಪ್ರದೇಶದಲ್ಲಿ ರಸ್ತೆ ಸಾರಿಗೆ ವ್ಯವಸ್ಥೆ ಅಭಿವೃದ್ಧಿ ಪಡಿಸುವುದಕ್ಕಿಂತ ವಿಮಾನ ಸಾರಿ 
ವ್ಯವಸ್ಥೆ ಎತ ಸುಲಭವೆಂದು ನೇಪಾಳ ಸರ್ಕಾರ ಭಾವಿಸಿ ವಿಮಾನ 
ಸಾರಿಗೆ ವ್ಯವಸ್ಥೆ ಗೆ ಪ್ರಾ ಶಸ ಸ್ತ್ಯೃಕೊಟ್ಟಿ ದ. ವಿಮಾನ ಸಾರಿಗೆ ವ್ಯವಸ್ಥೆ ಯ ತ್ತ 
ಏರ್ಪಡಿಸಲು ಬ್ಯಾಂಕು ಸಾಲ ಒದಗಿಸಿದೆ. ಈ ಸಾಲದಿಂದ ನೇಪಾಳಕ್ಕೆ ವಿದೇಶೀ 
ವಿನಿಮಯ ದೊರೆಯಿತು. ಇದರಿಂದ ರಾಯಲ್‌ ನೇಪಾಳ ವಿಮಾನ ಸಾರಿಗೆ. | 
ಸಂಸ್ಥೆ ತನಗೆ ಬೇಕಾದ ವಿಮಾನದ ಉಪಕರಣಗಳನ್ನು ಮತ್ತು ಇತರ ಸಾಮಗ್ರಿ 
ಗಳನ್ನು ವಿದೇಶಗಳಿಂದ ಕೊಳ್ಳ ಲು ಅನುಕೂಲಕಾಗಿದೆ. ಖಟ್ಮಂಡು ಎಮಾಫೆ 
ನಿಲ್ದಾಣವನ್ನು ಅಂತರರಾಷ್ಟ್ರೀಯ ವಿಮಾನ ನಿಲಾ _ಣವನ್ನಾಗಿ ಪರಿವರ್ತಿಸಲು 
` ಅನುಕೂಲವಾಯಿತು. | 
ಸಿಂಗಪುರ, ಥೈಲೈಂಡ್‌ ಮತ್ತು ಫಿಲಿಪೀನ್ಸ್‌ ದೇಶಗಳು ತಮ್ಮ ದೇಶಗಳಲ್ಲಿರುವ ' | 
ಕೈಗಾರಿಕಾ ಸ ಸಂಸ್ಥೆ ಗಳಿಗೆ ಧನ ಸಹಾಯ 'ಒದಗಿಸಲು ಕೈಗಾರಿಕಾ ಬ್ಯಾಂಕುಗಳನ್ನು 
ಅಥವಾ ಕೈಗಾರಿಕಾ ಹಣಕಾಸು ಕಾರ್ಪೋರೇಷನ್‌ಗಳನ್ನು ಸ್ಥಾಪಿಸಿವೆ. ಏಷ್ಯ 
ಅಭಿವೃದ್ಧಿ ಬ್ಯಾಂಕು ಮೇಲ್ಕಂಡ ದೇಶಗಳಲ್ಲಿರುವ ಕೈಗಾರಿಕಾ ಹಣಕಾಸಿನ ಸಂಸ್ಥೆ | 
ಗಳಿಗೆ ಸಾಲ ಒದಗಿಸಿ ಅವು ತಮ್ಮ ಕರ್ತವ್ಯವನ್ನು ಮತ್ತಷ್ಟು ವಿಸ್ತರಿಸಲು ಸಹಾಯ | 
ಮಾಡಿದೆ. 4 
ಕಟಿಬಾ ಟೋ ನೀರಾವರಿ ಯೋಜನೆಯನ್ನು ಫಿಲಿಪೀನ್ಸ್‌ ಜೀಶ ೪.೬೦ ದಶಲಕ್ಷ 
ಡಾಲರುಗಳ ವೆಚ್ಚದಲ್ಲಿ ಪ್ರಾರಂಭಿಸಿದೆ. ಇದಕ್ಕೆ ಬ್ಯಾಂಕು ೨.೫೦ ದಶಲಕ್ಷ. 
ಡಾಲರುಗಳ ಸಾಲವನ್ನು (ವಿದೇಶೀ ವಿನಿಮಯದ ರೂಪದಲ್ಲಿ) ಕೊಟ್ಟಿ ದೆ. ಈ 
ಯೋಜನೆ ೧೯೭೧ರ ಕೊನೆಯ ವೇಳೆಗೆ ಪೂರೈ ಸುವ ನಿರೀಕ್ಷೆ ಇದೆ. 
ಮೇಲೆ ವಿವರಿಸಿರುವಂತೆ ಬ್ಯಾಂಕು ವಿವಿಧ ರಾಷ್ಟ್ರಗಳಿಗೆ ಅನೇಕ ರೀತಿಯ 
ಅಭಿವೃದ್ಧಿ ಕಾರ್ಯಗಳಿಗಾಗಿ ಸಾಲ ಒದಗಿಸಿದೆ. ಒದಗಿಸಿರುವ ಒಟ್ಟು ಸಾಲದ ವೈಕಿ 
ತಳಾ ೧೫.೯ರಷ್ಟನ ನನ್ನು ರಿಯಾಯತಿ ದರದಲ್ಲಿ ಒದಗಿಸಿದೆ. ಹಲಿ ಸಾಲಗಳ 


} 


ಏಷ್ಯದ ಅಭಿವೃದ್ಧಿ ಬ್ಯಾಂಕು se 


ಮೇಲಿನ ಬಡ್ಡಿ ದರ ಸೇಕಡಾ ೩ಿಕ್ಕಿಂತ ಹೆಚ್ಚಾಗಿಲ್ಲ. ಇದರಿಂದ ಏಷ್ಯದ ಸಣ್ಣ 
ರಾಷ್ಟ್ರಗಳಿಗೆ ಪ್ರೋತ್ಸಾಹ ದೊರೆತಂತಾಗಿದೆ. ಪಾ ಪ್ರಾರಂಭದಿಂದಲೂ Hl. ಏಷ್ಯ | 
ರಾಷ್ಟ್ರಗಳೊಡನೆ ಸಂಬಂಧ ಕಲ್ಪಿಸಿಕೊಂಡಿರುವುದರಿಂದ, ಬ್ಯಾಂಕಿನ ಅಧ 
ಈ ರಾಷ್ಟ್ರಗಳ ಸಮಸ್ಯೆಗಳನ್ನು "ಅರಿತುಕೊಳ್ಳ ಲು ಅನುಕೂಲವಾಗಿದೆ. ಇದರ ಪರಿ 
ಹಾಮವಾಗಿ ಈ ಔಜಗಳಾದ. ಸಾಲಕ್ಕಾಗಿಬರುವ ಅರ್ಜಿಗಳನ್ನು ಜಾಗ್ರತೆ ವಿಲೇವಾರಿ 
ಮಾಡಲು ಅನುಕೂಲವಾಗಿದೆ. ಕೆಲವು ಸಂದರ್ಭಗಳಲ್ಲಿ ಅರ್ಜಿ ಬಂದ ಮೂರು 
ಅಥವ ನಾಲ್ಕು ತಿಂಗಳೊಳಗಾಗಿ ಸಾಲಗಳನ್ನು ಕೊಡಲು ಬ್ಯಾಂಕು ಏರ್ಪಾಡು 
ಮಾಡಿದೆ. 


ಪ್ರಾದೇಶಿಕ ಆರ್ಥಿಕ ಸಹಕಾರ 
ಪ್ರಾದೇಶಿಕ ಮಟ್ಟದಲ್ಲಿ ಏಷ್ಯ ರಾಷ್ಟ್ರಗಳ ಮಧ್ಯೆ ಆರ್ಥಿಕ ಸಹಕಾರವನ್ನುಂಟು 
ಮಾಡುವುದು ಬ್ಯಾಂಕಿನ ಉದ್ದೇಶಗಳಲ್ಲಿ ಒಂದಾಗಿದೆ. ಈ ಗುರಿಯನ್ನು ಸಾಧಿಸಲು 
ಬ್ಯಾಂಕು ೧೯೬೮-೭೦ರ ಅವಧಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. 
ವ್ಯವಸಾಯಕ್ಷೇತ್ರದ ಸಮಸ್ಯೆಗಳನ್ನು ಕುರಿತು ಸಂಪೂರ್ಣ ವಿಷ್ಯಕ್ಕೆ 
ಅನ್ವಯಿಸುವಂತೆ ಒಂದು ಸಮಿಕ್ಗೆ 2 ಯನ್ನು ೧೯೬೮ರಲ್ಲಿ ಪೂರೈಸಿತು. ಆ ಸಮಾಕ್ಸ್ಟ್ರೈ 
ಯಿಂದ ಕಂಡುಬಂದ ಸಮಸ್ಯೆಗೆ ಳನ್ನು ಬಗೆಹರಿಸಲು ಬ್ಯಾಂಕ್‌ ಕಾರ್ಯ 
ಆರಂಭಿಸಿದೆ. ತನ್ನ ತಾಂತ್ರಿಕ ನೆರವು ನೀಡುವ ನೀತಿಯನ್ನು ಮತ್ತು ಸಾಲದ 
ನೀತಿಯನ್ನು ಸಮಸ್ಯೆಗಳ ಪರಿಹಾರಕ್ಕೆ ತಕ್ಕಹಾಗೆ ರೂಪಿಸಿಕೊಂಡಿದೆ. ಸಮಾಕ್ಸೆ 
ಯಿಂದ ಕಂಡುಬಂದ ಅಂಶಗಳನ್ನು ವರದಿಯ ರೂಪದಲ್ಲಿ ಪ್ರಕಟಿಸಿದೆ. ಸಮಾಕ್ಷೆ 
ಯಿಂದ ಕಂಡುಬಂದ ಅಂಶಗಳನ್ನು ತನ್ನ ಸದಸ್ಯರಾಷ್ಟ್ರಗಳ ಗಮನಕ್ಕೆ ತರಲು 
೧೯೬೯ರಲ್ಲಿ ಸಿಡ್ನಿಯಲ್ಲಿ ಒಂದು ವಿಚಾರಗೋಹ್ಮಿಯನ್ನು ಏರ್ಪಡಿಸಿತು. 
ವಿಚಾರಗೋಸ್ಮಿ ಧೀರ್ಥವಾಗಿ ಚರ್ಚಿಸಿ ಈ ಕೆಳಗೆ ಕಂಡ ವಿಷಯಗಳ ಮೇಲೆ 
ತನ್ನ ಅಭಿಪ್ರಾಯ MGS ತು: ೧ ಅಧಿಕ ಉತ್ಪನ್ನ ಕೊಡುವ ಬಿತ್ತನೆ ಬೀಜಗಳನ್ನು 
ವಿಷ್ಯದ ಎಲ್ಲಾ ಕಡೆಯೂ ಉಪಯೋಗಿಸುತ್ತಿರುವುದರಿಂದ ವ್ಯವಸಾಯದ 
ಉತ್ಪನ್ನದ ಮೇಲೆ ಆಗಿರುವ ಪರಿಣಾಮ, ೨ ವ್ಯವಸಾಯದ ಪ್ರಗತಿ ಸಾಧಿಸಲು 
ಒದಗಿಸಬೇಕಾಗಿರುವ ಸಲಕರಣೆಗಳು, ೩ ಧಾನ್ಯಗಳನ್ನು ಶೇಖರಿಸಿಕೊಳ್ಳಲು 
ಕೈಗೊಂಡಿರುವ ಏರ್ಪಾಡುಗಳು, ೪ ಸಾರಿಗೆ ವ್ಯವಸ್ಥೆಯ ಅಭಿವೃದ್ಧಿ, ೫ ಮಾರು 
ಶಟ್ಟಿಗಳನ್ನು ಅಭಿವೃದ್ಧಿಗೊಳಿ ಹ ಮತ್ತು ಹೊಸ ಮಾರುಕಟ್ಟೆ ವಿಧಾನಗಳನ್ನು 
ವುದು, ೬ ಸಂಶೋಧನೆ ಡೆಸುವುದು ಮತ್ತು ೭ ವ್ಯವಸಾಯ ಕ್ಸೇತ್ರಕ್ಕೆ 
ಆವಶ್ಯಕವಾದ ಹಣವನ್ನು SEN 
ವಿಚಾರಗೋಸ್ಕಿಂ ಡೆ ಹೊರಬಿದ್ದ ಅಂಶಗಳನ್ನು ಗಮನದಲ್ಲಿಟ್ಟು ಕೊಂಡು, 


ಪ್ರ್ರಗಳ ಅಭಿಪ್ರಾ ಯನನ್ನು ಕಾರ್ಯರೂಪಕ್ಕೆ ತರಲು ಬ್ಯಾಂಕ್‌ ಯತ್ನಿಸುತ್ತಿದೆ. 


೪೦ ಮಾನವಿಕ ಕರ್ಣಾಟಕ 


ಮಲೇಷಿಯದ ಕೋರಿಕೆಯಂತೆ ಸಾರಿಗೆ ಸೌಕರ್ಯಗಳ ವಿಷಯದಲ್ಲಿ 
ಇಂಡೋನೇಷ್ಯ, ಲಾವೋಸ್‌, ಮಲೇಷಿಯ, ಫಿಲಿಪೀನ್ಸ್‌. ಸಿಂಗಪುರ, ಥೈಲೆಂ 4 - 
ಮತ್ತು ವಿಯಟ್ನಾಂಗಳಿಗೆ ಅನ್ವಯಿಸುವಂತೆ, ಬ್ಯಾಂಕು ಸಮಾಕ್ಸೆ ನಡೆಸುತ್ತಿದೆ. 
೧೯೬೯ರಲ್ಲಿ ಇದು ಆರಂಭವಾಗಿದೆ. ಮುಂದಿ ಅನೇಕ ವರ್ಷಗಳ ವರೆಗೆ ಈ ದೇಶಗಳು ' 
ಸಾರಿಗೆವ್ಯವಸ್ಥೆ ಯಲ್ಲಿ ಎದುರಿಸಬೇಕಾಗಿ ಬರುವ ಸಮಸ್ಯೆಗಳ ವಿಷಯದಲ್ಲಿ. 
ಅಧ್ಯಯನ ಮಾಡಲಾಗುತ್ತಿದೆ. ಗಣಿ, ಕೈಗಾರಿಕೆ, ವ್ಯವಸಾಯ, ಮಾನುಗಾರಿಕೆ, : 
ಅರಣ್ಯಸಂಪತ್ತು ಮತ್ತು ಪ್ರವಾಸೋದ್ಯಮಗಳನ್ನು ಅಭಿವೃದ್ಧಿಗೊಳಿಸುವ ದೆಶೆಯಲ್ಲಿ ' 
ಮೇಲ್ಕಂಡ ಎಲ್ಲ ದೇಶಗಳು ಇನ್ನು ಕೆಲವು ವರ್ಷಗಳಲ್ಲಿ ಸಾಕಷ್ಟು ಪ್ರಗತಿ" 
ಸಾಧಿಸುವುದರಿಂದ ಈ ಶತಮಾನದ ಕೊನೆಯ ವೇಳೆಗೆ ಎಂತಹ ಸಾರಿಗೆ ವ್ಯವಸ್ಥೆ ' 
ಯನ್ನು ನಿರ್ಮಿಸಿದರೆ ಅಭಿವೃದ್ಧಿಯ ಫಲವನ್ನು ಕಾಪಾಡಿಕೊಳ್ಳ ಬಹುದು ಎಂಚ | 
ದನ್ನು ಕುರಿತು ಅಧ್ಯಯನ ನಡೆಸಲಾಗುತ್ತಿದೆ. ಈ ಸಮಾಕ್ಸೆಯಿಂದ ಹೊರಬರುವ | 
ಅಂಶಗಳ ಆಧಾರದ ಮೇಲೆ ಎಲ್ಲ ದೇಶಗಳಲ್ಲೂ ಸಾರಿಗೆ ವ್ಯವಸ್ಥೆಯನ್ನು ವಿಸ್ತರಿಸಲು | 
ಬ್ಯಾಂಕ್‌ ನೆರವು ನೀಡುತ್ತದೆ. ಉತ್ತಮ ಸಾರಿಗೆವ್ಯವಸ್ಥೆ ನಿರ್ಮಿತವಾದಕೆ ಈ 
ದೇಶಗಳಲ್ಲಿ ಪ್ರವಾಸೋದ್ಯಮ ಬಹಳ ಮಟ್ಟಿಗೆ ಲಾಭದಾಯಕವಾಗಿ ಬೆಳೆಯಲು 
ಅವಕಾಶವಾಗುತ್ತದೆ. 

ಆಗ್ನೇಯ ಏಷ್ಯದ ೯ ರಾಷ್ಟ್ರಗಳ ಮನವಿಯ ಮೇರೆಗೆ, ೧೯೭೦ರ ದಶಕದಲ್ಲಿ | 
ಈ ರಾಷ್ಟ್ರಗಳಲ್ಲಿ ಉಂಟಾಗಬಹುದಾದ ಆರ್ಥಿಕ ಪರಿಸ್ಥಿತಿಗಳನ್ನು ಕುರಿತು ಬ್ಯಾಂಕು 
ಅಧ್ಯಯನ ನಡೆಸುತ್ತಿದೆ. ಎಲ್ಲ ರಾಷ್ಟ್ರಗಳಲ್ಲೂ ಉದ್ಭವಿಸಬಹುದಾದ ಸಮಸ್ಯೆ 
ಗಳನ್ನು ಅವುಗಳ ಗಮನಕ್ಕೆ ತಂದು ಅವಕ್ಕೆ ತಕ್ಕಹಾಗೆ ತಮ್ಮ ನೀತಿಗಳನ್ನು 
ರೂಪಿಸಿಕೊಳ್ಳುವಂತೆ ಮಾಡುವುದೇ ಈ ಅಧ್ಯಯನದ ಮುಖ್ಯ ಉದ್ದೇಶವಾಗಿದೆ. : 
ಈ ಅಧ್ಯಯನದ ವಿಷಯದಲ್ಲಿ ಸಲಹೆನೀಡಲು ತಜ್ಞರ ಸಮಿತಿಯೊಂದನ್ನು 
ಬ್ಯಾಂಕು ನೇಮಿಸಿತು. ಆ ಸಮಿತಿಯಲ್ಲಿ ಕೆಳಗೆ ಕಂಡ ತಜ್ಞರಿದ್ದಾರೆ: ೧ ಆಕ್ಸ್‌ಫರ್ಡ್‌, 
ವಿಶ್ವವಿದ್ಯಾನಿಲಯದ ಡಾ. ಪಾಲ್‌ ಸ್ಟ್ರೀಟನ್‌ (ಸಮಿತಿಯ ಅಧ್ಯಕ್ಷ), ೨ ಆಸ್ಟ್ರೇಲಿಯ 
ರಾಷ್ಟ್ರೀಯ ವಿಶ್ವವಿದ್ಯಾನಿಲಯದ ಡಾ. ಎಚ್‌. ಡಬ್ಲ್ಯೂ. ಆರಂಬ, ೩ ವಿಶ್ವ 
ಬ್ಯಾಂಕಿನಗಿಲ್‌ ಮಾರ್ಟಿನ್‌, ೪ ಹಾರ್ವರ್ಡ್‌ ವಿಶ್ವವಿದ್ಯಾನಿಲಯದ ಡಾ.ಆಲ್ಬರ್ಟ್‌ ' 
ಹರ್ಷ್‌ಮನ್‌, ೫ ಜಪಾನಿನ ಡಾ.ಸಯ್ರೋ ಒಕಿಟ್ರಾ ೬ ಫಿಲಿನೀನ್ಸ್‌ನ ರೋಕ್ಸಾಸ್ಕ್‌ 
೭ ಇಂಡೊನೇಷ್ಯದ ಪ್ರೊಫೆಸರ್‌ ಸುಬ್ರತೋ ೮ ಅಂತರರಾಷ್ಟ್ರೀಯ ಹಣಕಾಸಿನ ' 
ನಿಧಿಯ ವುಡ್‌ಲೇ, ೯ ಥೈಲೆಂಡಿನ ಶ್ರೀಮತಿ ಯಸುಂಧರ ಮತ್ತು ಏಷ್ಯನ್‌ | 
ಅಭಿವೃದ್ಧಿ ಬ್ಯಾಂಕಿನ ಮೂವರು ಅಧಿಕಾರಿಗಳು. | 

ಈ ಸಮಿತಿಯ ಸಲಹೆಯ ಪ್ರಕಾರ ಈ ವಿಷಯಗಳನ್ನು ಕುರಿತು ಅಧ್ಯಯನ, 
ನಡೆಸಲಾಗುತ್ತಿದೆ: ೧ ಹಸಿರು ಕ್ರಾಂತಿಯ ಪರಿಣಾಮ, ೨ ಕೈಗಾರಿಕಾಕರಣದ ; 
ಸಮಸ್ಯೆಗಳು, ೩ ಹೊರರಾಷ್ಟ್ರಗಳೊಡನೆ ಇರುವ ಆರ್ಥಿಕ ಸಂಬಂಧ (ವಿಯೆಟ್ಟಾಂ 


ಈ 
ಇಧೆ 
|. 


ಏಷ್ಯದ ಅಭಿವೃದ್ಧಿ ಬ್ಯಾಂಕು ೮೧ 


} ಯುದ್ಧ ಕೊನೆಗೊಂಡ ಮೇಲೆ ಮತ್ತು ಬ್ರಿಟನ್‌ ತನ್ನ ಸೈನ್ಯಸಡೆಗಳನ್ನು ಈ 
ಪ್ರದೇಶದಿಂದ ವಾಪಸು ಕರೆಸಿಕೊಂಡ ಮೇಲೆ ಈ ನ ದೇಶದಲ್ಲಿ ಉಂಟಾಗಬಹುದಾದ 
ರಾಜಕೀಯ ಮತ್ತು ಆರ್ಥಿಕ ಪರಿಣಾಮಗಳನ್ನು ಕುರಿತು ಅಧ್ಯಯನ ಮಾಡ 
ಲಾಗುತ್ತದೆ), ೪ ವಿದೇಶೀ ಖಾಸಗಿ ಸಾತು ಮಹತ್ವ ಬ ೫ ಜನನ 
ನಿಯಂತ್ರಣ, ಈ ಪ್ರಮುಖ ಸಮಸ್ಯೆಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು 
| ಸಂಗ್ರಹಿಸುವುದರಿಂದ ಈ ದೇಶಗಳ ವಿಷಯದಲ್ಲಿ 'ಆಳವಾದ ಜ್ಞಾನವನ್ನು ಸಡೆಯ 
| ಬಹುದು ಮತ್ತು ಅವುಗಳ ಮೇಲೆ ಉಂಟಾಗುವ ಪರಿಣಾಮಗಳನ್ನು ಊಹಿಸ 
ಬಹುದು. 

} ಏಷ್ಯದ ರಾಷ್ಟ್ರಗಳಲ್ಲಿ ತರಕಾರಿಗಳ ಬೆಳೆಗೆ ಪ್ರೋತ್ಸಾಹ ನೀಡಲು ಮತ್ತು 
ಅದರಿಂದ ಬರುವ CAE ಸಿಕೊ ಳ್ಳಲು ನಿಸ್ಯದ ತರಕಾರಿ ಸಂಶೋಧನೆ 
ಮತ್ತು ಅಭಿವೃದ್ಧಿ ಕೇಂದ್ರವನ್ನು ಸ ಐ ಸಲಹೆಗೆ ಬ್ಯಾಂಕ್‌ ಪ್ರೋತ್ಸಾಹ 
ನೀಡಿದೆ. ಇಂಥ ಕೇಂದ್ರವನ್ನು ಸ್ಥಾಪಿಸಬೇಕೆಂಬ ಸಲಹೆ ಫಾರ್ಮೊೋಸ್ಕ ಜಪಾನ್‌, 
ದಕ್ಷಿಣ ಕೊರಿಯ, ಫಿಲಿಪೀನ್ಸ್‌, ಥೈಲೆಂಡ್‌ ಮತ್ತು ದಕ್ಷಿಣ ವಿಯಟ್ಟಾಂಗಳಿಂದ 
| ಬಂತು. ಬ್ಯಾಂಕು ಇದನ್ನು ಒಪ್ಪಿಕೊಂಡು ಇದಕ್ಕೆ ತಕ್ಕ ಧನಸಹಾಯ 

ಒದಗಿಸಲು ಮುಂದೆ ಬಂದಿದೆ. 
| ತೆರಿಗೆಗಳ ವಿಷಯದಲ್ಲಿ ಉದಾರ ನೀತಿಯನ್ನು ಪಾಲಿಸಿ ಆರ್ಥಿಕಾಭಿವೃದ್ಧಿಗೆ 

ಸಹಾಯಮಾಡುವಂತೆ ಎಲ್ಲ ನಷ್ಯನ್‌ ರಾಷ್ಟ್ರ ಗಳು ತೆರಿಗೆ ನೀತಿಯನ್ನು ರೂಪಿಸಿ 
| ಕೊಳ್ಳಬೇಕೆಂದು ಫಿಲಿಪೀನ್ಸ್‌ ಸಲಹೆ ಸಭ ಇದನ್ನು ಕಾರ್ಯರೂಪಕ್ಕೆ 
ತರಲು ಏಷ್ಯನ್‌ ರಾಷ್ಟ್ರಗಳ ಪ್ರಮುಖ ತೆರಿಗೆ ಅಧಿಕಾರಿಗಳ ಸಮ್ಮೇಳನವನ್ನು 
| ಏರ್ಪಡಿಸಲು ಬ್ಯಾಂಕ್‌ ಆಲೋಚಿಸುತ್ತಿದೆ. 

ಇದಲ್ಲದೆ ಏಷ್ಯನ್‌ ದೇಶಗಳಿಗೆ ಅನ್ವಯಿಸುವಂತೆ ಕೈಗಾರಿಕಾ ಸಮಸ್ಯೆಗಳನ್ನು 

ಕುರಿತು ಅಧ್ಯಯನ ಮಾಡಲು ಒಂದು ಸಮಿನಾಕ್ಷೆ ನಡೆಸಬೇಕೆಂದು ಬ್ಯಾಂಕು 
ಏಷ್ಯ ಮತ್ತು ದೂರ ಪ್ರಾ ತ್ರಾಚ್ಯ ರಾಷ್ಟ್ರ ಗಳ ಆರ್ಥಿಕ 'ಮುಂತಲಿಯೊಂಡಿಗೆ ಮಾತುಕತೆ 
ನಡೆಸುತ್ತಿ ದೆ. 

ಮೇಲ್ಕಂಡ ಅಂಶಗಳನ್ನು ಗಮನಿಸಿದಾಗ ಪ್ರಾದೇಶಿಕ ಆರ್ಥಿಕ ಸಹಕಾರಾಭಿ 
ವೃದ್ಧಿ ಗೆ ಬ್ಯಾಂಕು ನೀಡಿರುವ ಪ್ರಾಮುಖ್ಯ ಸತಗಿತ್ತ ಜಿ. ಇದಲ್ಲದೆ ವಿಶ್ವ ಸಂಸ್ಥೆ 
ಮತ್ತು ಅದರ ಅಧೀನ ಸ ಸಂಸ್ಥೆ ಗಳೊಂದಿಗೆ ಬಾ ಸಂಕು ನಿಕಟಸಂಬಂಧ ಇಟ್ಟು ಕೊಂಡಿದೆ 
ಇದರಿಂದ ಎಷ್ಯ ರಾಷ್ಟ್ರ ಗಳಿಗೆ ಸಾಧ್ಯವಾದಷ್ಟು ನೆರವನ್ನು Ladd ಸಡೆಯಲು 
ಅನುಕೂಲವಾಗಿದೆ. 


ಬ್ಯಾಂಕಿನೊಡನೆ ಭಾರತದ ಬಾಂಧವ್ಯ 


| ಷ್ಯದ ಅಭಿವೃದ್ಧಿ ಬ್ಯಾಂಕನ್ನು ಸ್ಥಾನಿಸಬೇಕೆಂಬ ಸಲಹೆ ಹೊರಬಿದ್ದಾಗಿನಿಂದಲೂ 


೮೨ ಮಾನವಿಕ ಕರ್ಣಾಟಕ 


ಭಾರತ ಅದಕ್ಕೆ ಉತ್ತೈಜನವಿತ್ತಿ ದೆ. ಭಾರತ ೯೩೦ ಲಕ್ಷ ಡಾಲರುಗಳನ್ನು | 
ಬ್ಯಾಂಕಿನ ಅಧಿಕೃ ತ ಬಂಡವಾಳಕ್ಕೆ ಒದಗಿಸಿದೆ. ಬಂಡವಾಳ ಒದಗಿಸಿರುವ ದೇಶಗಳ 
ಪೈಕಿ ಜಪಾನ್‌ ಮತ್ತು ಅಮೆರಿಕಗಳ ಅನಂತರದ ಸ ಸ್ಥಾನ ಭಾರತದ್ದು. | 
೧೯೭೦ರ ಆಗಸ್ಟ್‌ ತಿಂಗಳಲ್ಲಿ ಬ್ಯಾಂಕಿನ ತಾಂತ್ರಿಕ ನೆರವಿನ ಇಧಿಗೆ ಭಾರ ಚ 
೨ ಲಕ್ಷ ರೂಪಾಯಿ ವಿಗೆ ನೀಡಿದೆ. ಭಾರತದ ತಜ್ಞರ ಸೆ ಸೇವೆಯನ್ನು ಬೇರೆ ದೇಶ 
ಗಳಿಗೆ ಒದಗಿಸಿಕೊಡಲು ಇದರಿಂದ ಸಹಾಯವಾಗಿದೆ. ಜೇರೆ ದೇಶಗಳು ಯಾವು. 
ದಾದರೂ ವಿಷಯದಲ್ಲಿ ತಾಂತ್ರಿಕ ಜ್ಞಾನ ಸಡೆಯಬೇಕೆಂದು ಇಷ್ಟಪಟ್ಟರೆ ಅಲ್ಲಿಗೆ. 
ಭಾರತದ ತಜ್ಞ ರನ್ನು ಕಳುಹಿಸಿಕೊಡುತ್ತ ದೆ. , ಬೇರೆ ದೇಶಗಳ. ವಿದ್ಯಾರ್ಥಿ 
ಗಳು ಮತ್ತು ಅಧಿಕಾರಿಗಳು ಭಾರತಕ್ಕೆ ಬಂದು ತಾಂತ್ರಿಕ ತರಬೇತಿ ಪಡೆಯುವ 
ಏರ್ಪಾಡು ಮಾಡಲಾಗಿದೆ. ಭಾರತದ ಈ ಕಾರ್ಯ ಎಲ್ಲರ ಮೆಚ್ಚುಗೆ ಪಡೆದಿದೆ." 
ಏಕೆಂದರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಪೈಕಿ ಭಾರತವೂ ಭಕ ತನಗೆ" 
ಎಷ್ಟೇ ಸ ಮಸ್ಯೆಗಳಿದ್ದೆ ರೂ ತನ್ನಂಥ ದೊಡ್ಡ ರಾಷ್ಟ್ರ ಉಳಿದ ಸಣ್ಣ ರಾಷ್ಟ್ರಗಳ ನೆರವಿಗೆ | 
ಹೋಗುವುದು ತನ್ನ ಆದ್ಯ ಕರ್ತವ್ಯ ನಿನ್ನು ಭಾರತ ಅರಿತುಕೊಂಡಿನೆ. 
ಜೊತೆಗೆ ಅಭಿನೃದ್ಧಿ ಘರ ರುವ ರಾಷ್ಟ್ರಗಳ ಪೈಕಿ ಭಾರತವೇ ಮೊಟ್ಟ ಮೊದಲ. 
ನೆಯ ದೇಶ. K 
ಬ್ಯಾಂಕಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿರುವುದರಿಂದ ಭಾರತಕ್ಕೂ 
ಅನುಕೂಲವಾಗಿದೆ. ಭಾರತ ತಜ್ಞರು ವಿವಿಧ ದೇಶಗಳಿಗೆ ಹೋಗಿ ತಮ್ಮ ಜ್ಞಾನ" 
ವನ್ನು ಮತ್ತು ಅನುಭವವನ್ನು ಉಪಯೋಗಿಸಿಕೊಂಡು, ಅವುಗಳಿಗೆ ನೆರವು" 
ನೀಡಲು ಅವಕಾಶ ದೊರೆತಿದೆ. ಭಾರತ ಈ ದೇಶಗಳೊಡನೆ ತನ್ನ ರಫ್ತು ವ್ಯಾಪಾರ 
ಹೆಚ್ಚಿಸಿಕೊಳ್ಳಲು ಅವಕಾಶ ಸಿಕ್ಕಿದೆ. ಭಾರತ ಈಗ ಅನೇಕರೀತಿಯ ಕೈಗಾರಿಕಾ | 
ವಸ್ತುಗಳನ್ನು ಉತ್ಪಾದಿಸುತ್ತಿದೆ. ಅದರಲ್ಲೂ ಎಂಜಿನಿಯರಿಂಗ್‌ ವಸ ಸ್ತುಗಳನ್ನು : 
ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಲಾಗುತ್ತಿದೆ. ಈ ವಸ್ತುಗಳಿಗೆ ಏಷ್ಯದ ಸಣ್ಣ 
ರಾಷ್ಟ್ರಗಳಲ್ಲಿ ಒಳ್ಳೆಯ ಮಾರುಸಟ್ಟಿ ಇದೆ. ಆದ್ದರಿಂದ ತನ್ನ ಚಿನಾಘವನ್ನು ಈ 
ದೇಶದ ಮಾರುಕಟ್ಟೆಗಳಲ್ಲಿ ಹೆಚ್ಚಿಸಿಕೊಳ್ಳಲು ಭಾರತಕ್ಕೆ ಸುಸಮಯ ಒದಗಿದೆ. ' 
ಇನ್ನು ಮುಂದಿನ ವರ್ಷಗಳಲ್ಲಿ ಈ ದೇಶಗಳೊಡನೆ ಭಾರತ ಒಳ್ಳೆಯ ಬಾಂಧವ್ಯ. 
ಇಟ್ಟುಕೊಂಡರೆ ಭಾರತಕ್ಕೆ ಒಳ್ಳೆಯ ಭವಿಷ್ಯವಿದೆ. 
ಏಷ್ಯದ ಅಧಿವೃದ್ಧಿ ಬ್ಯಾಂಕನ್ನು ಸ್ಥಾ ಪಿಸುವುದಕ್ಕೆ ಮೊದಲು ಇದರ. 
ಸಾಮರ್ಥ್ಯದ ನಿಷಯದನ್ಲಿ ಅನೇಕ ದೇಶಗಳು ಸಂದೇಹ ವ್ಯಕ್ತಪಡಿಸಿದ್ದುವು. ' 
ಏಷ್ಯದಲ್ಲಿರುವ ದೀಶಗಳೆಲ್ಲವೂ (ಜಪಾನ್‌ ಹೊರತು) ಅಭಿವೃದ್ಧಿ ಹೊಂದುತ್ತಿ ರುವ 
ದೇಶಗಳು. ಇವುಗಳ ಆವಶ್ಯಕತೆ ಬಹಳ. ಇಂಥ ಸಂಸ್ಥಿತಿಯನ್ನು ಎದುರಿಸಲು 
ಬ್ಯಾಂಕಿನಿಂದ ಸಾಧ್ಯವಿಲ್ಲ ಎಂಬ ಅಭಿಪ್ರಾಯವಿತ್ತು. ಆದಕೆ ಹ 
ಗಳಿಂದ (೧೯೬೭-೭೦) ಬ್ಯಾಂಕು ನಿರ್ವಹಿಸಿರುವ ಕಾರ್ಯಗಳನ್ನು ನೋಡಿದಕೆ 


ಏಷ್ಯದ ಅಭಿವೃ ದ್ಧಿ ಬ್ಯಾಂಕು ಲಷ್ಠಿ 


'ವಾಸ್ತ ವಾಂಶಗಳನ್ನು ಗಣನೆಗೆ ತೆಗೆದುಕೊಂಡು ಬ್ಯಾಂಕನ್ನು ಸ ಸ್ಥಾನಿ ಸಲಾಗಿದೆ ಎಂದು 
| ಹೇಳಬಹುದು. 
ತನ್ನ ಸಂಪನ್ಮೂಲಗಳನ್ನು ಹೆಚ್ಚಿ ಸಿಕೊಳ್ಳ ಲು ಬ್ಯಾಂಕು ನಿಶೇಷ ನಿಧಿಗಳನ್ನು 
| ಸ್ಥಾ ಪಿಸಿಕೊಂಡಿರುವುದಲ್ಲದೆ ಗಳ ಹ? ಹಣ ಕೂಡಿಸಿದೆ. ೧೯೬೯ರಲ್ಲಿ 
ಪಶ್ಚಿ ಮ ಜರ್ಮನಿಯಲ್ಲಿ ಬಾಂಡುಗಳ ಮಾರಾಟ ಮಾಡಿತು. ಜರ್ಮನಿಯ 
ಬ್ಯಾಂಕುಗಳು ಏಷ್ಯದ ಅಭಿವೃದ್ಧಿ ಬ್ಯಾಂಕಿನ ಬಾಂಡುಗಳನ್ನು ಮಾರುವ ಜವಾ 
ಬ್ಹಾರಿ ವಹಿಸಿಕೊಂಡುವು. ೧೩ ದೇಶಗಳಲ್ಲಿ ಬಾಂಡುಗಳು ಮಾರಾಟವಾಗಿ ೬೦೦ 
| ಲಕ್ಷ ಜರ್ಮನ್‌ ಮಾರ್ಕ್‌ಗಳಷ್ಟು (ಸುಮಾರು ೧೨ ಕೋಟ ರೂಪಾಯಿ) ಬಂಡ 
`ವಾಳವನ್ನು ಪಡೆಯಲಾಯಿತು. 
ಬ್ಯಾಂಕು ವಿವಿಧ ದೇಶಗಳಿಗೆ ಒದಗಿಸಿರುವ ಸಹಾಯ ಇದುವಗೆಗೆ ಅಲ್ಪ 
“ವಾಗಿದ್ದರೂ ಇನ್ನು ಮುಂದೆ ತನ್ನ ಕಾರ್ಯವನ್ನು ವಿಸ್ತರಿಸಿಕೊಳ್ಳಬಲ್ಲುದು ಎಂಬ 
ಭರವಸೆ ಬರಿದಿದೆ. ಕಳೆದ ೩ ವರ್ಷಗಳಿಂದ ಸಂಪೂರ್ಣ ಆಸಕ್ತಿ ಚ ಬ್ಯಾಂಕು 
ಕಾರ್ಯ ನಿರ್ವಹಿಸುತ್ತಿದೆ. ಏಷ್ಯದ ಸಣ್ಣ ರಾಷ್ಟ್ರಗಳಿಗೆ ಬ್ಯಾಂಕಿನಿಂದ ಮಹೆ 
'ದುಪಕಾರ ವಾಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಬ್ಯಾಂಕು ತನ್ನ ಪಾತ್ರ 
ವಹಿಸುವುದರ ಮೂಲಕ ಈ ರಾಷ್ಟ್ರಗಳ ಮಧ್ಯೆ ಮಧುರಬಾಂಧವ್ಯ ಕಲ್ಪಿ ಸಬಲ್ಲುದು. 


ಪರಿವರ್ತನೆಯ ಪಾತ್ರವೇನೆಂಬುದೇ ಆಧುನಿಕ ಆರ್ಥಿಕಜೀವನದ ಒಂದು. 
ಕುತೂಹಲ. ಇದು ಬಹಳ ಆಗಾಧವಾದದ್ದೆಂದೇ ಸಾಮಾನ್ಯ ಭಾವನೆ. ಇದರ ' 
ನಾನಾ ರೂಪಗಳ ಪಟ್ಟಿ ಮಾಡುವುದು, ಇದರ ವ್ಯಾಪ್ತಿಯೆಷ್ಟೆಂಬುದನ್ನು ಒತ್ತಿ . 
ಹೇಳುವುದು--ಎಂದರೆ ಸಾಮಾನ್ಯ ವಿಚಾರವೊಂದರ ವಿಶಿಷ್ಟಾರ್ಥದ ಮನವರಿಕೆಯೇ' 
ಆಗಿದೆ. ಆದರೂ ಬಹಳಷ್ಟು ಬದಲಾವಣೆಯಾಗುತ್ತಿಲ್ಲವೆಂದೇ ಅನೇಕರ ಕಲ್ಪನೆ. 
ಅಮೆರಿಕ ಸಂಯುಕ್ತಸಂಸ್ಥಾನದ ಆರ್ಥಿಕವ್ಯವಸ್ಥೆ ಪರಿಪೂರ್ಣವಾದದ್ದೆಂದೇ 
ಸಾರ್ವಜನಿಕ ಸಮಾರಂಭಗಳಲ್ಲೆಲ್ಲ ಹೊಗಳಿಕೆಗೆ ಪಾತ್ರವಾಗಿದೆ. ಪರಿಪೂರ್ಣ 
ವಾದದ್ದನ್ನು ಪರಿಪೂರ್ಣಗೊಳಿಸುವುದು ಸುಲಭವಲ್ಲ. ಮೊತ್ತದಲ್ಲಿ ಇಲ್ಲೂ 
ಬದಲಾವಣೆಯಾಗುತ್ತಿದೆ. ಆದರೆ ಉತ್ಪತ್ತಿ ಹೆಚ್ಚಿದರೂ ಉಳಿದದ್ದೆಲ್ಲ ಎಂದಿನಂತೆಯೇ 
ಮುಂದುವರಿಯುತ್ತಿದೆ. 

ಬದಲಾನಣೆಯಾಗುತ್ತಿರುವುದಂತೂ ನಿಸ್ಸಂದೇಹ. ಕಳೆದ ಎಪ್ಪತ್ತು ವರ್ಷ 
ಗಳಲ್ಲಿ, ಮುಖ್ಯವಾಗಿ ಎರಡನೆಯ ಮಹಾಯುದ್ಧಾರಂಭದಿಂದೀಚೆಗೆ, ಆರ್ಥಿಕ, 
ಜೀವನದಲ್ಲಾಗಿರುವ ಆವಿಷ್ಠಾರಗಳೂ ಬದಲಾವಣೆಗಳೂ ಯಾವ ಖಣಿಕೆಯಿಂದ' 
ಲಾದರೂ ಬಹಳ ಮಹತ್ರ್ವದವೆನ್ನ ಬೇಕು. ಪದಾರ್ಥೊತ್ಪಾದನೆಗಾಗಿ ಅಧಿಕಾಧಿಕ ' 
ಜಟಲವೂ ಅನೈಜವೂ ಆದ ತಂತ್ರದ ಪ್ರಯೋಗವಾಗುತ್ತಿರುವುದೇ ನಮಗೆ ಥಟ್ಟನೆ 
ಎದ್ದುತೋರುವ ಬದಲಾವಣೆ. ಮಾನವಶಕ್ತಿ ಅಡ್ಡಾದಿಡ್ಡಿಯಾಗಿ ಪ್ರಯೋಗ 
ವಾಗುವ ಬದಲು ಆ ಸ್ಥಾನಕ್ಕೆ ಯಂತ್ರಗಳು ಬಂದಿವೆ. ಇತರ ಯಂತ್ರಗಳಿಗೆ 
ಸೂಚನೆ ನೀಡುವ ಯಂತ್ರಗಳೂ ಅಧಿಕಾಧಿಕವಾಗಿ ಬಳಕೆಗೆ ಬರುತ್ತಿರುವುದರಿಂದ 
ಮಾನವನ ಕೆಳಮಟ್ಟದ ಬುದ್ಧಿಯೂ ಇಂದು ಅನಾವಶ್ಯಕವೆನಿಸಿದೆ. 

ಪೆಟ್ರೋಲಿಯಂ, ಗಣಿಗಾರಿಕೆ, ರೈಲ್ವೆ, ಜಹಜು, ಉಕ್ಕು ಮುಂತಾದವೇ 
ಎಪ್ಪತ್ತು ವರ್ಷಗಳ ಹಿಂದಿನ ಬೃಹದ್ಗಾತ್ರ ಕೈಗಾರಿಕೆಗಳು. ಕಾರ್ಪೊರೇಷನ್‌ ' 
ಆಡಳಿತ ವ್ಯವಸ್ಥೆ ಇವಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇಂದು ಹಾಗಲ್ಲ. 
ಜಿನಸಿ ಮಾರಾಟ, ಹಿಟ್ಟಿನ ಗಿರಣಿ, ಪತ್ರಿಕಾಪ್ರಕಟನೆ, ಸಾರ್ವಜನಿಕ ಮನೋರಂಜನೆ | 
ಮುಂತಾದ ಕ್ಷೇತ್ರಗಳಿಗೂ ಕಾರ್ಪೊರೇಷನ್‌ ಪ್ರವೇಶಿಸಿದೆ. ಒಂದಾನೊಂದು | 
ಇಲದಲ್ಲಿ ಇವೆಲ್ಲ ವ್ಯಕ್ತಿ ಮಾಲೀಕರ ಅಥವಾ ಸಣ್ಣ ಪುಟ್ಟ ಪಾಲುದಾರಿಕೆ ಸಂಸ್ಥೆಗಳ ' 
ಕ್ಷೇತ್ರವಾಗಿತ್ತು. ಇಂದು ದೈತ್ಯಾಕಾರದ ಸಂಸ್ಥೆಗಳು ಹಲವಾರು ಉದ್ಯಮಗಳಲ್ಲಿ 
ಕೋಟ್ಯಂತರ ಡಾಲರುಗಳ ಬೆಲೆಯ ಉಪಕರಣಗಳನ್ನು ತೊಡಗಿಸಿ ಸಹಸ್ರಾರು | 
ಮಂದಿ ಉದ್ಯೋಗಿಗಳನ್ನು ನೇಮಿಸಿಕೊಂಡು ನೂರಾರು ಪದಾರ್ಥಗಳನ್ನು | 
ತಯಾರಿಸುತ್ತಿವೆ. ಅಮೆರಿಕ ಸಂಯುಕ್ತಸಂಸ್ಥಾನದಲ್ಲಿ ವರ್ಷೇ ವರ್ಷೇ ಒದಗಿ | 
ಬರುವ ಎಲ್ಲ ಸರಕು ಸೇವೆಗಳಲ್ಲಿ ಹತ್ತಿರ ಹತ್ತಿರ ಅರ್ಧದಷ್ಟನ್ನು ಅಲ್ಲಿನ ಐನೂರು" 
ಬೃಹತ್‌ ಕಾರ್ಪೊರೇಷನುಗಳು ತಯಾರಿಸುತ್ತಿವೆ. 


ಜೆ. ಕೆ. ಗ್ಯಾಲ್‌ಬ್ರೇತ್‌ 
(" ದಿ ನ್ಯೂ ಇಂಡಸ್ಟ್ರಿಯಲ್‌ ಸ್ಟೇಟ್‌ )' 


ಫಳ 


A, 


ಕುಕ್ಕಿಲ ಈ ಷ್ಣ ಭಟ್ಟಿ 


೪ 
ನಾಟ್ಯಶಾಸ್ತ್ರ ಹಾಗೂ ಸಂಸ್ಕೃತ ನಾಟಕಗಳು 


ಭಾರತೀಯ ನಾಟ್ಯಪ್ರಯೋಗಕ್ಕೆ ಅತಿ ಪುರಾತನ ಇತಿಹಾಸವಿದೆ. ನಾಟ್ಯ, ಸಂಗೀತ 
ಇವೆರಡೂ ಕಲೆಗಳು ನಮ್ಮಲ್ಲಿ ಅನಾದಿಸರಂಪರೆಯಿಂದ ಜೊತೆಯಲ್ಲಿಯೇ ಹುಟ್ಟಿ 


' ಬೆಳೆದು ಉಪವೇದಗಳೆಂಬ ಖ್ಯಾತಿ ಪಡೆದಿವೆ... ವೇದೋಕ್ತ ಇತಿಹಾಸಗಳನ್ನು 


' ಪ್ರಾಧಾನ್ಯವಿವಕ್ಷಯಾತು ನಾಟ್ಯವೇದ ಉಚ್ಯತೇ | 


ನೃತ್ತಗೀತಸಹಿತವಾಗಿ ರಂಗಭೂಮಿಯಲ್ಲಿ ರಸೋತ್ಸತ್ತಿಯಾಗುವಂತೆ ಅಭಿನಯಿಸುವ 
ಪ್ರಯೋಗಕ್ಕೇ ಮೂಲತಃ ನಾಟ್ಯವೇದವೆಂದು ಹೆಸರಾದುದು. ಕ್ರಮೇಣ ಅಭಿನಯ 
ವಿಲ್ಲದ ಕೇವಲ ನರ್ತನಕ್ಕೂ ನಾಟ್ಯನೆಂಬ ಹೆಸರು ರೂಢಿಯಲ್ಲಿ ಬಂದಿದೆ: ರಂಗ 
ಭೂಮಿಯ ಮೂಲಸ್ವರೂಪ ಹೇಗಿತ್ತು, ಕ್ರಮಶಃ ಅದು ಹೇಗೆ ವಿಕಾಸಗೊಂಡಿತು-- 
ಎಂಬುದನ್ನು ನಾಟ್ಯಶಾಸ್ತ್ರದ ಆರಂಭಕ್ಕೆ ಭರತನು ವರ್ಣಿಸಿರುವ ನಾಟ್ಯೋತ್ಪತ್ತಿ 
" ಕಥೆ'ಯಿಂದ ಸಾರೋದ್ಧಾರವಾಗಿ ಹೀಗೆ ಸಂಗ್ರಹಿಸಬಹುದು : 

ಮೂಲತಃ ನಾಟ್ಯಪ್ರಯೋಗವು ವೈದಿಕಧರ್ಮದ ಪ್ರಸಾರಕ್ಕಾಗಿ (ಮಧ್ಯ 
ದೇಶದಲ್ಲಿ) ಹುಟ್ಟಿತು ಎನ್ನಬಹುದು. ಇಂದ್ರಾದಿ ದೇವತೆಗಳಿಗೂ ವೃತ್ತಾದಿ 
ದಾನವರಿಗೂ ಆಗಾಗ ಸಂಗ್ರಾಮಗಳು ನಡೆಯುತ್ತಿದ್ದು, ದೇವತೆಗಳು ದಾನವರನ್ನು 
ಜಯಿಸಿದ ಕಥೆಗಳು ವೇದಗಳಲ್ಲಿ ಪ್ರಸಿದ್ಧವಾಗಿವೆ. ವೇದಾಧಿಕಾರವಿಲ್ಲದ ಲ್‌ೌಕಿಕರಲ್ಲಿ 
ದೇವತೆಗಳ ಮಹತ್ತ್ವ ಹಾಗೂ ಸತ್ತ್ವಸಾಮರ್ಥ್ಯಗಳ ಅರಿವುಂಟಾಗುವಂತೆ ಮಾಡಿ 
ಆ ಮೂಲಕ ಧಾರ್ಮಿಕಶ್ರದ್ಧೆಯನ್ನು ಹುಚ್ಚಿ ಸುವುದಕ್ಕಾಗಿ ಆ ವೇದೋಕ್ತ ಇತಿ 


1 ನಾಟ್ಯನೇದ ಏನ ಗೀತಪ್ರಧಾನನಿವಕ್ಷಯಾ ಗಾಂಧರ್ವವೇದ ಉಚ್ಯತೇ | ಅಭಿನಯ 
ಸಂ. ರ. ಅ ೩-೪ ವ್ಯಾಖ್ಯಾನ 


2 ನಾಟ್ಕ ಶಬ್ದೋ ರಸೇಮುಖ್ಯೊ ರಸಾಭಿವ್ಯಕ್ತಿ ಕಾರಣಾತ್‌ 
ಚತುರ್ಧಾಭಿನಯೋಪೇತಂ ಲಕ್ಷಣಾವೃತ್ತಿ ತೋ ಬುಧೈಃ 
ನರ್ತನಂ ನಾಟ್ಕಮಿತ್ಯುಕ್ತಂ ಸತ್ವತ್ರಾಭಿನಯೋ ಭವೇತ್‌ 
ಕಾವ್ಯಬದ್ಧಂ ನಿಭಾವಾದಿ ನ್ಯಂಜಯೆನ್‌ ಯೋನಟೇಸ್ಸಿ ತಃ 
ಸಾಮಾಜಿಕಾನಾಂ ಜನಯನ್‌ ನಿರ್ವಿಘ್ನ ರಸಸಂವಿದಂ ll ೧೯॥ 
(ಸಂ. ರ, ಆ ೭) 


೮೬ ಮಾನವಿಕ ಕರ್ಣಾಟಕ 


ಹಾಸಗಳನ್ನು ಅದ್ಭುತ ಗಿ ನಟಿಸಿ ತೋರಿಸುವ ಸಂಪ ರ್ರದಾಯವನ್ನು ಮಹಿ ಖು 
ನಿರೂಪಿಸಿದರೆನ್ನ ಬೇಕು. ಆರಂಭದಲ್ಲಿ ಇದು" ಛೇದ್ಯಭೇವ್ಯಾಹವಾತ್ಮಕವಾದ ಲ 
ರೌದ್ರಾದ್ಭುತ ಪ್ರ ಪ್ರಯೋಗವಾಗಿತ್ತು. ಎಂದರೆ ಕೇವಲ ಯುದ್ಧರೂಪಕವಾಗಿತ್ತು. 
ಆ ಸ ಪ್ರಯೋಗದಲ್ಲಿ ನಾಟ್ಯಾರಂಭಕ್ಕೆ ಇಂದ್ರ, ಅಗ್ನಿ, ವರುಣಾದಿ ವೈದಿಕ 
ದೇವತೆಗಳನ್ನು ಸ್ತುತಿಸಲಾಗುತ್ತಿತ್ತು.₹ ಬ್ರಹ್ಮದ್ವೆ Nak: " ದಸ್ಯು? ವರ್ಗದ 
ಜನಾಂಗವು ಇದನ್ನು ವಿರೋಧಿಸುತ್ತಿದ್ದುದಲ್ಲದೆ ಪ್ರಯೋಗವು ಯಶಸ್ವಿ ಯಾಗದಂತೆ 
ವಿಫ್ನಗಳನ್ನೂ ತಂಜೊಡ್ಡು ತ್ತಿದ್ದಿತು.8 ಅದಕ್ಕಾಗಿ ಭದ್ರವಾದ ನಾಟ್ಯಗೃಹ 
ಗಳನ್ನು ನಿರ್ಮಿಸಲಾಯಿತು. ಕ್ರಮೇಣ ಈ ಪ್ರಯೋಗವನ್ನು ಹೆಚ್ಚು ಜನಪ್ರಿಯ ' 


ಆ ಗ್ರಾಮ್ಯಧರ್ಮ ಪ್ರನೃತ್ತೇತು ಕಾಮಲೋಭವನಶಂಗತೇ 
ಈರ್ಸಾ್ಯ ಕ್ರೋಧಾಭಿಸಂಮೂಢೇ ಲೋಕೇ ಸುಖಿತದುಃಖಿತೇ 
ನ ವೇದವ್ಯವಹಾರೋಯಂ ಸಂಶ್ರಾನ್ಯಃ ಶೂದ್ರಜಾತಿಷು 
ತಸ್ಮಾತ್‌ ಸೃಜಾಪರಂವೇದಂ ಪಂಚಮಂ ಸಾರ್ವವರ್ಣಿಕಂ ॥ 
ವೇದೋಪವೇದೈೈಃ ಸಂಬದ್ಧೋ ನಾಟ್ಕವೇದೋ ಮಹಾತ್ಮನಾ 
ಯ ಇಮೇ ವೇದಗುಹ್ಯಜ್ಞಾ ಮುನಯೋಸಂಶಿತವ್ರತಾಃ 
ಏತೇಸ್ಕಗ್ರ ಹಣೇಶಕ್ತಾ ಪ್ರಯೋಗೇಧಾರಣೇ ತಥಾ 
ತದಂತೇನುಕೃತಿರ್ಬದ್ದಾ ಯಥಾದೈತ್ಯಾ ಸುರೈರ್ಜಿತಾಃ 


ಭಾರತೀಂ ಸಾತ್ಸ ತೀಂಚೈವವೃತ್ತಿ ಮಾರಭಟೀಂ ತಥಾ 
ಸಂಫೇಟಿನಿದ್ರನಕೃತಾ ಛೇದ್ಯಭೇದ್ಯಾಹವಾತ್ಮಿಕಾ 


ಲ 


ಪೂರ್ವಂಕೃತಾ ಮಯಾನಾಂದೀ ಆಶೀರ್ವಚನ ಸಂಯುತಾ 
ಅಷ್ಟಾ ೦ಗಪದಸಂಯುಕ್ತಾ ವಿಶುದ್ಧಾ ವೇದಸಮೃತಾ 
ಕ್ರಿಯತಾಂ ನಾಟ್ಯವಿಧಿವದ್ಕಜನಂ ನಾಟ್ಕಿಮಂಡಪೇ 
ಬಲಿಪ್ರದಾನೈರ್ಹೋಮೈಶ್ಚ ಮಂತ್ರೌಷಧಿ ಸಮಸ್ವಿತೈಃ 
ಯಜ್ಞೇನ ಸಂಮಿತಂಹೈೇತದ್ರಂಗದೈವತ ಪೂಜನಂ 


ಏವಂ ಪ್ರಯೋಗೇ ಪ್ರಾರಬ್ಭೇ ದೈತ್ಯದಾನವನಾಶನೇ 

ಅಭನನ್‌ ಕ್ಷುಭಿತಾಃ ಸರ್ವೇ ದೈತ್ಯಾ ಯೇ ತತ್ರಸಂಗತಾಃ 
ವಿರೂಪಾಕ್ಷ ಪುರೋಗಾಸ್ತು ವಿಘ್ನಾನ್‌ ಫೊ ಬೋತ್ಸಾವ್ಯತೇಬ್ರು ವನ್‌ | 
ನೇತ್ಮ ಮಿಚಾ , ಮುಹೇನಾಟ್ಕನೇತದಾಗಮ್ಮತಾಮಿತಿ 

ತತಸೆ ಸೆ ರಸುಕೈಃ ಸಾರ್ಧಂ ನಿಘ್ನಮಾಯಾಮುಶಾಶ್ರಿತಾಃ 

ವಚಕ್ಚಿ ಸಾ ಸಿ ೦ಸ್ಕ್ರ್ಯೃತಿಂಚ್ಛೈ ವಸ್ತಂಭಯಂತಿಸ ಒನೈತ್ಯತಾಂ 

ಕುರು ಲಕ್ಷಣಸಂಸನ್ನಂ ನಾಟ್ಯವೇಶ್ಮ, ಚಕಾರ ಸಃ 


ನಾಟ್ಯಶಾಸ್ತ್ರ ಹಾಗೂ ಸಂಸ್ಕ ೨3 ನಾಟಕಗಳು ೮೩ 


ಗೊಳಿಸುವುದಕ್ಕಾಗಿ ಇದರಲ್ಲಿ ಶೃಂಗಾರಸಂದರ್ಭಗಳೆನ್ನೂ ಯೋಜಿಸಲಾಯಿತು.? 
೨ಿದು ಸ್ವಲ್ಪಮಟ್ಟಿಗೆ ಯಶಸ್ವಿಯಾಗಿ ಕ್ರಮೇಣ ಈ ಪ್ರಯೋಗವು ಹಿನಾಾಲಯ 
ಪ ್ರಂತಗಳನರೆಗೂ ವ್ಯಾಪಿಸಿ ಪ್ರ ಪ್ರಚಾರಕ ನ ಬಂತು. ಅಲ್ಲಿ ಶೈವಧರ್ಮವೂ ಪ್ರಬಲ 
' ವಾಗಿದ್ದುದರಿಂದ ಆ ಜನಾಂಗಕ್ಕೂ ಆದರಣೀಯವಾಗುವಂತೆ ಆರಂಭದ ನಾಂದೀ 
ವಿಧಿಯಲ್ಲಿ (ಪ್ರಾಯಶಃ ಅಲ್ಲಿ ಪ್ರರೂಢವಾಗಿದ್ದ) ಶಿವ ಪಾರ್ವತಿಯರ ತಾಂಡವ 
' ಹಾಗೂ ಲಾಸ್ಯ ನೃತ್ತ ಗಳನ್ನೂ ಅಳವಡಿಸಲಾಯಿತಲ್ಲದೆ ಶೈವೇತಿಹಾಸಪ್ರಸಿದ್ಧ ವಾದ 
' ಶ್ರಿಪುರಸಂಹಾರಾದಿ ೌದ್ರಾದ್ಭುತ ರೂಪಕಗಳನ್ನೂ ಪ್ರಯೋಗಕ್ಕೆ ನಹನ 8 
ಕ್ರಮೇಣ, ಪ್ರಾಯಶಃ ಪೌರಾಣಿಕ ಯುಗಾರಂಭದಲ್ಲಿ, ಅಸುರ ವರ್ಗದವರ ದ್ವೇಷ, 
ಅವಹೇಳನ, ಪರಾಜಯ ಇಶ್ಯಾದಿ ದೂಷಣೆಗಳಿಂದ ಸತ್ಸರಿಣಾಮವಿಲ್ಲವೆಂದು 
ಅವರನ್ನೂ ದೇವತೆಗಳೊಡನೆ ಸಮಾಃ ಸ್ಕಂಧರನ್ನಾಗಿಟ್ಟು, ಅವರ ಶಕ್ತಿಸಾಮರ್ಥ್ಯ 
ಗಳಿಗೆ ಮನ್ನಣೆಕೊಟ್ಟು ನಾಟ್ಯದಲ್ಲಿ ೬ ವರರ ಮೂ ಪ್ರಯೋಗವನ್ನು 
ಸರ್ವಾದರಣೀಯವನ್ನಾಗಿ ಮಾಡುವ ಪ್ರಯತ್ನ ನಡೆಯಿತು. ರಂಗಪೂಜೆ ನಾಂದೀ 
4: ಧಿಗಳಲ್ಲಿ ರಾಕ್ಷಸರಿಗೂ ಬಲಿ, ವಂದನೆ, ಪೂಜೆ, ಅವರ ಪ್ರೀತ್ಯರ್ಥವಾದ ಗೀತ 


7 ಅಥಾಹೆಮಾಂ ಸುರೆಗುರುಃ ಕೈಶಿನೀಮುಪಿಯೋಜ%ಯು 

ಕೈಶಿಕೀ ಶ್ರಕ್ಷ್ಸನೇಪಥ್ಯಾ ಶೃಂಗಾರರಸಸಂಭವಾ | ೪೩॥ 
(ನಾ. ಶಾ. ಅ ೧) 
_ * ತತಃ ಸಾರ್ಧಂ ಸುರೈರ್ಗತ್ವಾ ನೃಷಭಾಂಕ ನಿವೇಶನಂ 

ತತೋಹಿಮವತಃ ಸೃಷ್ಠೇ ನಾನಾನಗಸಮಾವೃತೇ 

ಬಹುಭೂತಗಹಾ ಹೀರೇ ರಮ್ಯುಕಂದರ ನಿರ್ದುರೇ 

ತಥಾ ತ್ರಿ ಪುರದಾಹಸ್ಥ ಡಿಮುಸಂಜ್ಞಃ ಪ್ರಯೋಜಿತಃ ॥ ೧೭ 


(ನಾ, ಶಾ, ಅ ೪) 
* ಅಲಂವೋ ಮನ್ಯುನಾ ದೈತ್ಯಾ ನಿಷಾದಂ ತ್ಯಜತಾನಘ॥ 
ಭನತಾಂ ದ್ರೆ ಕಾಂತ ಭೇ ಶುಭವಿಕಲ್ಪ ಘೆ; ॥ ೧೦೨ ॥ 
ಕರ್ಮ ಭಾವಾನ್ವ ಯಾಸೇಕ್ಷೆೋ€ ನಾಟ್ಕ ನೇದೋ ಮಯಾಕೃತಃ 
ವೈ ಶಾಂತತೋತ್ರ ಭವತಾಂ ದೇವಾನಾಂಚಾತ್ರ ಭಾವನಂ ॥ ೧೦೩ ॥ 
ತೆ ,ಲೋಕ್ಕಸ್ಕಾಸ್ಯ ಸರ್ವಸ್ಯ ನಾಟ್ಕ 0 SS 
5 ಚಿತ್‌ ಧರ್ಮಃ ಕ್ವ್ವ ಚಿತ್‌ "ಡಾ ಕ ಕಚಿದರ್ಥಃ ಕ್ವೈಚಿಛ ಮಃ ॥ ೧೦೪ ॥ 
ಜೈಚಿದ್ಧಾಸ್ಕಂ ಕೃಚಮ್ಯದ್ಧಂ ಕೃಚಿತ್ಯಾಮಃ ಕ್ವಚಿದ್ವಧಃ 
ತನ್ನಾ ತ ತ್ರಮನ್ಯುಃ EE. ರಮರಾನ್‌ ಪ್ರತಿ ॥ ೧೧೫ ॥ 
(ನಾ, ಶಾ. ಅ ೧) 


ಸಕ್ವಾ ಮಕೇನಮಾಂಸೇನ ಸಂಪೂಜ್ಯಾ ರಕ್ಷಸಾಂಗಣಾಃ 
ಸುರಾಮಾಂಸಸ್ರ ಧಾನೇನ ನಿಧಿನಾ ಪ್ರ ತಿಪೂಜಯೇತ್‌ ॥ ೪೧॥ 
ಸಾಸಾನಿಮಿತ್ತ ಸಂಭೂತಾ ಸೌಲ ್ರ ಸರ್ವವಏವತು 


ರಾಕ್ಷಸೇಂದ್ರಾ ಮಹಾಸತ್ವಾ ಪ್ರ ತಿಗೈ ಕ್ಮ್‌ಂತ್ವಿ ಮಂಬಲಿಂ ॥ ೫೬ ॥ 


(ನಾ. ಶಾ. ಆ ೨) 


ಈ ದ ಮಾನಸಿಕ ಕರ್ಣಾಟಕ 


ವಾದ್ಯಾದಿಗಳು ಇವನ್ನೆಲ್ಲಾ ಯೋಜಿಸಲಾಯಿತು; ದೇವದಾನವರ ಅನೊ ನ್ಯ 
ಭಾವದ ದ್ಯೋತಕವಾಗಿ ಸಮುದ ್ರಮಥನಾದಿ ಸಂದರ್ಭಗಳನ್ನು ಪ್ರಜ ತರ 
ಲಾಯಿತು. 10 ಮುಂದೆ ಡರ ಊರ್ಜಿತಕ್ಕೆ ಬರಲು ಎಷ್ಟೆಲ್ಲ ದೇವರ್ಕಳು 
ಹುಚ್ಚಿ ಬಂದರೋ ಅವರೆಲ್ಲರಿಗೂ ನಾಟ್ಯಾರಂಭದಲ್ಲಿ ಪೂಜೆ ಪ್ರರಸ್ಕಾರಗಳನ್ನು 
ಸಲ್ಲಿಸುವ ಹಾಗೂ ಪುರಾಣೇತಿಹಾಸಗಳ ಎಲ್ಲ ಕಥಾಭಾಗಗಳನ್ನೂ ನಾಟಕರೂಪ ' 
ದಲ್ಲಿ ಪ್ರ ಪ್ರಯೋಗಿಸುವ ಸಂಪ್ರದಾಯವು ರೂಢಿಯಲ್ಲಿ ಬಂದು ಸರ್ವತ್ರ ಯಶಸ್ಸನ್ನು " 
ಪಡೆಯಿತು. ಹೀಗೆ ಸಾರ್ವಲೌಕಿಕನಾದ ಹಾಗೂ ಸಾರ್ವವರ್ಣಿಕವಾದ ಸೆಕ್ಯೂಲರ್‌) | 
1 ಪ್ರಯೋಗವು ಭರತಭೂವಿ:ಯ ನಾನಾ ಪ್ರದೇಶಗಳ ವೃತ್ತಿಪ್ರವೃತ್ತಿಗಳಿಂದ Y 
ವಿಶೇಷ ಸಂಸ್ಕಾರವನ್ನು ಪಡೆಯುತ್ತ ವೃ ದ್ಧಿ ಗೆ ಸ ಸಂಸ್ಕೃತ ಪ್ರಾಕೃತ ಭಾಷೆಗಳು ' 
ಕೂಡಿನುಡಿಯುತ್ತಿದ್ದ ಅದೊಂದು ರಸ ಸಮೃದ್ಧಿಯ ಕಾಲದಲ್ಲಿ ಸಾಹಿತ್ಯದ ತ 
ಶಿಖರವನ್ನೇರಿ ಪೂರ್ಣವೈಭವದಿಂದ ಶೋಭಿಸುತ್ತಿತ್ತು. ಕಾಲಕ್ರಮದಲ್ಲಿ ಆ 

ಭಾಷೆಗಳಿಗೆ ಮುಪ್ಪಡಸಿ, ಕೊನೆಗೊಮ್ಮೆ ಅವುಗಳ ಉಸಿರಾಟ ನಿಂತುಹೋದಂದಿಗೆ ' 
ಆ ನಮ್ಮ ರಂಗಭೂಮಿಯ ಕೊನೆಯ ಅಟವೂ ಮುಗಿಯಿತು. ಆಮೇಲೆ ಇಂದಿನ ' 
ವರೆಗೂ ಬೆಳಕಿಲ್ಲ. ಅಂದಿನ ಆ ದೃಶ್ಯದ ಹಾಗೂ ನಾಟಕರಚನೆಯ ಸ್ವರೂಪ" 
ಲಕ್ಷಣಗಳನ್ನು ತಿಳಿಸುವ ಏಕೈಕಪ್ರಮಾಣಗ್ರಂಥವಾಗಿ ಉಳಿದಿರುವುದು ಭರತ 

ಮುನಿಯ ನಾಟ್ಯ ಶಾಸ್ತ್ರ ಒಂದೇ. ಇದೂ ತೌ ಪುರಾತನ ರಚನೆ. ಕಾಳಿದಾಸನ 
ಕಾಲಕ್ಕೇ ನೌರಾಣಿಕವಿತಿಹ್ಯವೆನ್ನು ವಷ್ಟು ಹಳೆಯದಾಗಿತ್ತೆಂದು ತೋರುವುದು.33 ' 
ನಾಟಕಾದಿ ದೃಶ್ಯಕಾವ್ಯಗಳ ರಚನೆ ಹೇಗಿರಬೇಕು ಮತ್ತು ರಂಗದಲ್ಲಿ ಅವುಗಳನ್ನು 
ಹೇಗೆ ಪ್ರಯೋಗಕ್ಕೆ ತರಬೇಕು ಎಂಬ ಲಕ್ಷಣಗಳು ಅದರಲ್ಲಿ ವಿಸ್ತಾರವಾಗಿ 


10 ತತೋಸ್ಕೂಕ್ತೋ ಭಗವತಾ ಯೋಜಯಾಮೃತಮಂಥನಂ 
ತಸ್ಮಿನ್‌ ಸಮವಕಾರೇತು ಪ್ರಯುಕ್ತೆ € ದೇವದಾನವಾಃ 


| 
ಹೃಷ್ಟಾಃ ಸಮಭವನ್‌ ಸರ್ವೇ ಕರ್ಮಭಾವಾನುದರ್ಶನಾತ್‌ ॥೪॥ ' 
ನಿರ್ಗೀತೇನಾವಬದ್ಧಾಸ್ತು ದೈತ್ಯದಾನವ ರಾಕ್ಷಸಾಃ | 
ನಕ್ಷೋಭಂ ನವಿಘಾತಂಚ ಕರಿಷ್ಕಂತೀಹತೋಷಿತಾಃ ॥ ೪೬॥ ' 


ತತ್ತಥಾಪೂರ್ವರಂಗೇತು ಮಯಾಪ್ರೋಕ್ತಂ ದ್ವಿಜೋತ್ತಮಾಃ 
ಸರ್ವದೈವತ ಪೂಜಾರ್ಹಂ ಸರ್ವದೈನತ ಪೂಜನಂ 
ದೈತ್ಯದಾನನ ತುಷ್ಟ ರ್‌ಂ ಸರ್ವೇಷಾಂಚ ದಿವೌಕಸಾಂ 
ನಿರ್ಗೀತಾನಿ ಸಗೀತಾನಿ ಪೂರ್ವರಂಗಕ್ಕ ತಾನಿತು ॥ ೫೭॥ 
(ನಾ. ಶಾ. ಆ ೫) ; 


— 
ಗ 


ಮುನಿನಾ ಭರತೇನ ಯಃ ಪ್ರಯೋಗೋ 
ಭನತೀಷ್ವಷ್ಟರಸಾಶ್ರಯೋ ನಿಬದ್ಧಃ | 
ಲಲಿತಾಭಿನಯಂ ತಮದ್ಯ ಭರ್ತಾ 

ಮರುತಾಂ ಶ್ರೊತುಮನಾಃ ಸಲೋಕಪಾಲಃ ॥ 


(ನಿ. ಕ್ರ, ಅಂ ೨-೧೭) ' 


ನಾಟ್ಯಶಾಸ್ತ್ರ ಹಾಗೂ ಸಂಸ್ಕೃತ ನಾಟಕಗಳು ೮೯ 


' ನಿರೂಪಿಸಲ್ಪಟ್ಟವೆ. ಆ ಲಕ್ಷಣಗಳ ಪ್ರಕಾರ ನೃತ್ಯ ಸಂಗೀತಗಳಿಲ್ಲದ ನಾಟಕ 
ಪ್ರಯೋಗವೆಂಬುದಿಲ್ಲ.38 ಪ್ರಯೋಗ ಎಂಬುದಕ್ಕೆ ಭರತನು " ಗೀತ ವಾದ್ಯಾಂಗ 
ಸಂಯೋಗಃ ಪ್ರಯೋಗ ಇತಿ ಸಂಜ್ಞಿ ತಃ? ಎಂಬ ಲಕ್ಷಣವನ್ನೇ ಹೇಳಿರುತ್ತಾನೆ. 
ಸಂಗೀತಶಾಸ್ತ್ರವನ್ನು ನಾಟ್ಯಶಾಸ್ತ್ರದ ಅಂಗವಾಗಿಯೇ ಫಿರೂಪಿಸಿರುವುದಾದರೂ 
ಅದೇ ಉದ್ದೇಶದಿಂದ ಎಂಬುದು ಸ್ಪಷ್ಟವೇ ಸರಿ. 

ಆದರೆ ನಮ್ಮಲ್ಲಿರುವ ಸಂಸ್ಕೃತ ನಾಟಕಗ್ರಂಥಗಳನ್ನು ನೋಡಿದರೆ ಅವುಗಳ 
ಅಭಿನಯಕ್ಕೆ ನೃತ್ತ ಸಂಗೀತಗಳ ಯೋಜನೆ ಇದ್ದಿರುವಂತೇನೂ ಕಾಣುವುದಿಲ್ಲ; 
ತಾಲಬದ್ಧ ವಾದ ಒಂದೇ ಒಂದು ಗೀತೆಯೂ ಅವುಗಳಲ್ಲಿರುವುದಿಲ್ಲ; ನರ್ತನ 
ಕ್ಯಾದರೂ ಒಂದೇ ಒಂದು ಅವಕಾಶವನ್ನು ಕಲ್ಪಿಸಿರುವುದಿಲ್ಲ; ಎಲ್ಲಿ ಹಾಡು 
ಬಲ್ಲಿ ಕುಣಿತ ಎಂಬ ಸೂಚನೆಯನ್ನು ಸಹ ಕೊಟ್ಟಿರುವುದಿಲ್ಲ. ಕಾಳಿದಾಸನ 
.. * ವಿಕ್ರಮೋರ್ವಶೀಯ'ದ ಚತುರ್ಥಾಂಕವೊಂದರಲ್ಲಿ ಪುರೂರವನ ಪಾತ್ರಕ್ಕೆ 
ಕೆಲವೊಂದು ಗೀತೆಗಳು ಹಾಗೂ ಒಂದೆರಡು ಕುಣಿಯುವ ಸಂದರ್ಭಗಳು ಕಾಣುವುದಿ 
ದ್ಹರೂ ಅದು ಪುರೂರವನ ಉನ್ಮಾದಾವಸ್ಥೆಯ ದೃಶ್ಯವಾಗಿರುವುದರಿಂದ ಆ ಹುಚ್ಚೆದ್ದ 
ಹಾಡಾಗಲಿ ಕುಣಿತವಾಗಲಿ ಕ್ರಮಬದ್ಧ ವಾದ ಗೀತನೃತ್ತ ಎನ್ನುವ ಹಾಗಿಲ್ಲ. 
ಕೆಲವು ನಾಟಕಗಳಲ್ಲಿ ಅಪರೂಪವಾಗಿಯಾದರೂ ಹಾಡುವ ಸಂದರ್ಭವಿದ್ದಲ್ಲಿ 
" ನೇಪಥ್ಯೇಗೀಯತೇ ಎಂಬ ಸೂಚನೆ ಇರುತ್ತದೆ. ಇದರಿಂದ ರಂಗಸ್ಥಳದಲ್ಲಿ 
ಗಾನಸಂಪ್ರದಾಯವಿದ್ದಿಲ್ಲವೇ ಎಂಬ ಸಂದೇಹಕ್ಕೆ ಬಲ ಕಾಣುವುದು. 

ಹೀಗಿರುವುದರಿಂದ ವಿದ್ವಾಂಸರಲ್ಲಿ ಈ ಕುರಿತು ತರ್ಕವಿತರ್ಕಗಳು 
ಉಂಟಾಗಿವೆ : 

ನಾಟ್ಯಶಾಸ್ತ್ರದಲ್ಲಿ ಕಾಣುವ ಪುರಾತನ ಸಂಪ್ರದಾಯವು ಭಾಸ ಕಾಳಿದಾಸಾದಿ 
ಗಳ ಕಾಲಕ್ಕೇ ಬಹುಶಃ ಸವೆದುಹೋಗಿದ್ದು ಕ್ರಮೇಣ ನೃತ್ತ ಸಂಗೀತಗಳು 
ನಾಟಕದಿಂದ ನಿಃಶೇಷವಾಗಿ ಹೊರಟುಹೋಗಿರಬೇಕು; ಅಥವಾ ಆ ಕಾಲಕ್ಕೆ 
ನೃತ್ತಾಭಿನಯಗಳಿದ್ದ ಗೀತನಾಟಕಗಳು ಬೇರೇ ಇದ್ದಿರಬೇಕು; ಭಾಸ 
ಕಾಳಿದಾಸಾದಿಮಹಾಕವಿಗಳ ಈ ನಾಟಕಗಳಲ್ಲಿ ಓದಿ ಕೇಳಿಯೂ ಆನಂದ 
ಪಡಬಹುದಾದ ಶ್ರವ್ಯಕಾವ್ಯಗುಣಗಳು ವಿಶೇಷವಿರುವುದರಿಂದ ಅವುಗಳಷ್ಟೇ ಬದುಕಿ 


12 ಗೀತೇ ಪ್ರಯತ್ನಃ ಪ್ರಥಮಸ್ತು ಕಾರ್ಯಃ | 

ಶಯ್ಯಾಂಹಿ ನಾಟ್ಯಸ್ಯ ವದಂತಿ ಗೀತಂ | 

ಗೀತೇಸಿ ವಾದ್ಯೇಸಿಚ ಸಂಪ್ರಯುಕ್ತೇ | 

ನಾಟ್ಯಿಪ್ರಯೋಗೋ ನ ವಿಪತ್ತಿ ಮೇತಿ ॥ ॥ ೪೩೫ ॥ 

ಗ್‌ ಯಥಾನೃತ್ತಕೃತಂ ತಥಾ | 

ಯಥಾನರ್ಣಾದೃತೇ ಚಿತ್ರಂ ನಶೋಭೋತ್ಪಾದನಂ ಭವೇತ್‌ 

ಏವಮೇವ ವಿನಾಗಾನಂ ನಾಟ್ಕಿಂ ರಂಗಂ ನಗಚ್ಛತಿ ॥ ೪೨೫ | 
(ನಾ. ಶಾ, ಆ ೩೨) 


೯೦ ಮಾನನಿಕ ಕರ್ಣಾಟಕ 


ನಿಂತು ಗೀತನಾಟಕಗಳು ಸ್ವಭಾವತಃ ಕಾಲಕ್ರಮದಲ್ಲಿ ಅಳಿದು ಹೋಗಿರಬೇಕು; 
ಅಥವಾ ನೃತ್ತ ಸಂಗೀತಗಳ RE pe: ರಸೋತ ರ್ಷಕ್ಕ ಪ್ರತ್ಯವಾಯ 
ವೆಂದು ಭಾವಿಸಿ ಭಾಸಕಾಳಿದಾಸಾದಿ ಮಹಾಕವಿಗಳೇ & Mya | 
ತಂದುದಿರಬೇಕು ; ಸಾಮಾಜಿಕರಲ್ಲಿ ಬುದ್ದಿ ್ಲಿ ಸಂಸ್ಕಾರ ಹೆಚ್ಚಿದಂತೆಲ್ಲ ಕೃತಿ ತ್ರಿಮಕ್ಕೆ ' 
ಬೆಲೆ ಕಡಿಮೆಯಾಗುತ್ತ ಬಂದಿರುವುದೂ ಸಹೆಜ. 

ಸಂಸ್ಕೃತ ನಾಟಕಗಳನ್ನು ಹೇಗೆ ರಂಗಕ್ಕೆ ತರುತ್ತಿದ್ದರೆಂಬುದನ್ನು ನಾಟ್ಯಶಾಸ್ತ್ರ 
ದಿಂದ ನಾವು ತಿಳಿಯಲಾಕೆವು ಎಂದು ಒಂದೇಮಾತಿನಲ್ಲಿ ತೀರ್ಮಾನಿಸುವ ಸುಲಭದ ' 
ಪಂಡಿತರೂ ನಮ್ಮಲ್ಲಿದ್ದಾರೆ 

ಇಂಥ ಊಹನೆಗಳಿಗೆ ಬೆಂಬಲವಾಗಿ ಇನ್ನೂ ಒಂದಂಶವನ್ನು ಹೇಳಬಹುದು. 

ನಾಟಕಾರಂಭಕ್ಕೆ ಮೊದಲು ನಡೆಯತಕ್ಕ್ಯ ನಾ ಂದೀವಿಧಿಯಲ್ಲಿ ನೃತ್ತ ಗೀತಾತ್ಮಕ ' 

ವಾದ ಪೂರ್ವರಂಗಪ್ರಯೋಗವು ಬಹಳ ವಿಸ್ತಾರವಾಗಿ ಗಿ ನಡೆಯತತ್ಳದ್ದಿದೆ ನ | 
ನಾಟ್ಯಶಾಸ್ತ್ರದ ಆ ಲಕ್ಷಣದಿಂದ ತಿಳಿಯುವುದು. ಅಲ್ಲಿಯೂ ಅನೇಕ ವಿಧದ ' 
ಗೀತೆಗಳಿವೆ. ಲಾಸ್ಯಪ್ರಯೋಗದಲ್ಲಿ ಗ್ರಾಮ್ಯುಹಾಸ್ಯ ಹಾಗೂ ಅಶ್ಲೀಲ ‘ 
ಶೃಂಗಾರದ ವಿಕಟಸ ಜಂ ಸ ್ರಸಂಗಗಳಿವೆ. ಇವುಗಳ ಪ್ರಸ್ತಾವವೂ ನಮ್ಮ 
ನಾಟಕಗಳಲ್ಲಿ ಕಾಣುವುದಿಲ್ಲವಷ್ಟೆ. "'ಸಂಗೀತನೃತ್ತ ಗಳೇ ಪ್ರಧಾನವಾಗಿರುವುದರಿಂದ 4 
ಆ ಭಾಗವನ್ನೂ ನಮ್ಮ ನಾಟಕಕವಿಗಳು ತೆಗೆದುಹಾಕಿ ಆ ಸ್ಥಾನದಲ್ಲಿ ಆಚಾರ 
ಮಾತ್ರಕ್ಕಾಗಿ ಒಂದೋ ಎರಡೋ ಮಂಗಳಶ್ಲೋಕಗಳನ್ನು "ನಾಂದೀ' ಎಂದು ' 
ರಚಿಸಿದ್ದಿರಬೇಕು ಎಂದೂ ಎಣಿಸಬಹುದು. ಇದಕ್ಕೆ ಸಾಧಕನೆಂಬಂತೆೆ, ಮತ್ತೆ ' 
ಹುಟ್ಟಿ ದ ದಶರೂಪಕಾದಿ ನಾಟಕಲಕ್ಷಣ ಗ್ರಂಥಗಳಲ್ಲಿಯೂ ನೃತ್ತಗೀತಗಳ ಹಾಗೂ 
ಹೊರ್ಟರಂಗದ ನಿಚಾರವಿರುವುದೂ ಇಲ್ಲ. 

ಆದರೆ, ನಾಟ್ಯಶಾಸ್ತ್ರದ ಗೀತಲಕ್ಷಣಗಳನ್ನು ಚೆನ್ನಾಗಿ ಪರಿಶೀಲಿಸಿದಲ್ಲಿ ಇದು 
ಹೀಗಾಗಿರುವುದಕ್ಕೆ ಸಂಭವವಿಲ್ಲವೆಂದೇ ತೋರುವುದು. ನಮ್ಮಲ್ಲಿ ಈಗ ಸುಮಾರು 
ಒಂದು ಸಾವಿರ ವರ್ಷಗಳಿಂದ ಸಂಸ್ಕೃತನಾಟಕ ಪ್ರಯೋಗವಾಗಲಿ ರಚನೆಯಾಗಲಿ ' 
ಇಲ್ಲದಿರುವುದರಿಂದ ನಾಟ್ಯಶಾಸ್ತ್ರದ ಅಭ್ಯಾಸವೇ ಬಿಟ್ಟು ಹೋಗಿದೆ. ಸಂಗೀತವೂ 
ತಿ ಬಿಟ್ಟು ಬೇರೆ ದಾರಿ ಹಿಡಿದಿದ್ದು, ಲಕ್ಷ್ಯಾನುರೋಧವಾದ 
ಸಂಗೀತಶಾಸ್ತ್ರ ಗ್ರಂಥಗಳು ಕಾಲಕಾಲಕ್ಕೆ ಬೇಕೆ ಬೇರೆ ಹುಟ್ಟಿ ಕೊಂಡಿರುವುದರಿಂದ 
ಆ ಬಗೆಯಲ್ಲಿ ಯೂ ನಾಟ್ಯಶಾಸ್ತ್ರವನ್ನು ನೋಡುವ ಅವಶ್ಯಕತೆ ಎಷ್ಟೋವರ್ಷಗ 
ಳಿಂದ ಬಂದಿರುವುದಿಲ್ಲ. ಆದ್ದರಿಂದ ಸ ಸರ್ವಸಾಮಾನ್ಯವಾಗಿ ನಡಾ ೦ಸರಲ್ಲಿ leg 
ಒಳಹೊಕ್ಕು ನೋಡುವ ಪ್ರವೃತ್ತಿ ಕಡಿಮೆಯಾಗುತ್ತ ಬಂದಿರುವುದರಲ್ಲಿ ಆಶ್ಚರ್ಯ 
ವಿಲ್ಲ. ದೊರಕಿದ ನಾಟ್ಯಶಾಸ್ತ್ರದ ಪ ಪ್ರತಿಗಳಲ್ಲಾದರೂ ಅದೆಷ್ಟೋ ತಪು ಗಳೂ 
ಪಾಠದೋಷಗಳೂ ಗ್ರಂಥಪಾತಗಳೂ ಪ್ರಕ್ಷೇಪ ಗಳೂ ಹೆಜ್ಜೆ ಹೆಚ್ಚೆ ಗೆ ಕಂಡು 
ಬರುವುದರಿಂದ ಮೂಲಗ್ರಂಥವನ್ನು pe ವುದು ಪ್ರಯಾಸನೇ ಆಗಿತ್ತು. 
ಮೂಲದ ಎಷ್ಟೋ ಪಾರಿಭಾಷಿಕಸ 'ಂಜ್ಞೆ ಗಳ ನಿಜಾರ್ಥವನ್ನು ಹುಡುಕುವುದು 


ನಾಟ್ಯಶಾಸ್ತ್ರ ಹಾಗೂ ಸಂಸ್ಕೃತ ನಾಟಕಗಳು ೯೧ 


: ಅಷ್ಟೇ ಕಷ್ಟವಾಗಿತ್ತು. ವ್ಯಾಖ್ಯಾನಗಳೂ ಉಪಲಬ್ಬವಿರಲಿಲ್ಲ. ಇಂದೀಗ ಹಾಗಲ್ಲ; 
ಅಭಿನವಗುಪ್ತಾ ಚಾರ್ಯನ ವ್ಯಾಖ್ಯಾನವು ಹರಿಮುರಿಯಾಗಿಯಾದರೂ ದೊಕೆತಿರು 
ವುದರಿಂದ ಸ್ವಲ್ಪಮಟ್ಟಿಗೆ ಬೆಳಕು ಬಿದ್ದಂತಾಗಿದೆ. ಅದರ ಸಹಾಯದಿಂದ ನಾನೀಗ 
ನಾಟ್ಯಶಾಸ್ತ್ರ ವನ್ನು ಆಮೂಲಾಗ್ರ ಪರಿಶೀಲಿಸಿದಲ್ಲಿ ನಾಟ್ಯದಲ್ಲಿ ನೃತ್ತಗೀತಗಳ 
ಯೋಜನೆ ಹಾಗೂ ಔಚಿತ್ಯವೇನಿದೆ ಎಂಬುದನ್ನು ತಿಳಿಯಬಹುದಾಗಿದೆ. ಆ ಕುರಿತು 
ಪರಿಶೀಲಿಸಿದ್ದರಲ್ಲಿ ಗೋಚರವಾಗುವ ವಿಚಾರಗಳು ಸಂಕ್ಷೇಪವಾಗಿ ಹೀಗಿವೆ: 
ಕಾಳಿದಾಸನು ಹೇಳಿರುವಂತೆ! ನಾಟ್ಯಶಾಸ್ತ್ರವು ಪ್ರಯೋಗಪ್ರಧಾನವಾದ 
ಶಾಸ್ತ್ರವೇ ಆಗಿರುವುದಾದರೂ ಪ್ರಯೋಗಾರ್ಹವಾದ ನಾಟಕಾದಿರೂಪಕಗಳನ್ನು 
ಕವಿಗಳು ಹೇಗೆ ರಚಿಸಬೇಕ್ಕು ಅವುಗಳ ಸಂಧಿಸಂಧ್ಯಂಗಾದಿವಸ್ತುವಿನ್ಯಾಸ, ಅಂಕ 
ವಿಭಾಗ, ಭಾಷೆ, ಛಂದಸ್ಸು, ವಾಕ್ಯರಚನೆ, ಅಲಂಕಾರಾದಿ ಕಾವ್ಯಗುಣಗಳು 
ಹೇಗಿರಬೇಕು ಎಂಬ ಲಕ್ಷಣಗಳನ್ನು ವಾಚಿಕಾಭಿನಯದ ವಿಷಯವಾಗಿ ಭರತನು 
ಹೇಳಿರುತ್ತಾನೆ. ಅಲ್ಲಿ ಶ್ಲೋಕವೃತ್ತಾದಿ ಪಾಠ್ಯವಸ್ತುಗಳನ್ನಷ್ಟೇ ಕಾವ್ಯರಚನೆಗೆ 
' ನಿರ್ದೇಶಿಸಿರುವುದು ಹೊರತು ಹಾಡತಕ್ಕ ಗೀತೆಗಳನ್ನು ಕವಿಗಳು ರಚಿಸಬೇಕೆಂದೇನೂ 
ಹೇಳಿರುವುದಿಲ್ಲ.35 ಆ ಪ್ರಕರಣಾರಂಭಕ್ಕಿರುವ ಉದ್ದೇಶಾನುಕ್ರಮಣಿಯಲ್ಲಿಯೂ 
ಗೇಯರಚನೆಗಳ ಸೂಚನೆ ಇಲ್ಲ. ಕಾವ್ಯಬಂಧಗಳಲ್ಲಿ ಕವಿಗಳು ರಚಿಸಬೇಕಾಗಿರು 
ವುದು ಇದಿಷ್ಟೇ ಎಂದರೆ ಪಾಠ್ಯವಿಷಯಮಾತ್ರ ಎಂದು ಹೇಳಿ ಆ ಪ್ರಕರಣವನ್ನು 
ಅಲ್ಲಿಗೇ ಮುಗಿಸಿಬಿಟ್ಟಿದ್ದಾನೆ. ಗೀತರಚನೆಯ ಕುರಿತು ಮುಂದೆ. ಅಭಿನಯ 
ವಿಚಾರಗಳನ್ನೆಲ್ಲ ಮುಗಿಸಿದ ಮೇಲೆ, ಕೊನೆಯದಾದ ಸಂಗೀತ ವಿಭಾಗದಲ್ಲಿ 
(ಆತೋದ್ಯವಿಧಿ) ಹೇಳುತ್ತಾನೆ. ನಾಟ್ಯಪ್ರಯೋಗದಲ್ಲಿ ಗೇಯಾಂಶಕ್ಕೆ ವಿಶೇಷ 
ಪ್ರಾಧಾನ್ಯವನ್ನು ಕೊಟ್ಟಿದ್ದರೂ ಅರ್ಥವತ್ತಾದ ಹಾಗೂ ರಸಾನುಗುಣವಾದ 
ಗೀತವನ್ನೇ ಹಾಡುವುದಾಗಿದ್ದರೂ ಭರತನು ಸಂಗೀತವನ್ನು ಅಭಿನಯವೆಂದು 
ಪರಿಗಣಿಸಲಿಲ್ಲ. ನೃತ್ತವನ್ನಾದರೆ ಆಂಗಿಕಾಭಿನಯದ ವಿಷಯವಾಗಿ ಪರಿಗಣಿಸಿರು 
ತ್ತಾನೆ. ಆ ಲೆಕ್ಕದಲ್ಲಿ ಗೀತವನ್ನೂ ವಾಚಿಕಾಭಿನಯದ ಅಂಗವೆಂದೆಣಿಸಲು 


13 4 ಪ್ರಯೋಗಪ್ರಧಾನಂ ಹಿ ನಾಟ್ಯಶಾಸ್ತ್ರಂ? 
(ಮಾ. ಮಾಧವ ಅಂ ೧) 
« ವಾಚಾ ವಿರಚಿತ ಕಾವ್ಯನಾಟಿಕಾದಿಸ್ತುವಾಚಿಕಃ' (ಸಂ, ರೈ ೭-೨೨) 
14 ವೃತ್ತೆ ರೇನಂತು ಫಿನಿಧೈರ್ನಾನಾಛಂದಃ ಸಮಂಧೃತ್ವೆಃ 
ಕಾನ್ಯಬಂಧಾಸ್ತು ಕರ್ತವ್ಯಾಃ ಸಟ್‌ತ್ರಿಂಶಲ್ಲಕ್ಷಣಾನ್ವಿತಾಃ ॥ ೧೬೯ | 
(ನಾ. ಶಾ. ಆ ೧೬) 


15 ದಶರೂಪ ವಿಧಾನೇತು ಯೋಜ್ಯಂ ಪಾಠ್ಯಂ ಪ್ರಯೋಕ್ತ 2% Il ೭೭॥ 
(ನಾ. ಶಾ, ಅ ೧೯) 


೯೨ ಮಾನವಿಕ ಕರ್ಣಾಟಕ 


ನ್ಯಾಯವಿತ್ತು. ಹಾಗಿದ್ದರೂ ಅದನ್ನೇಕೆ ಹೊರತುಪಡಿಸಿದ್ದಾನೆ--ಎಂದು ಯೋಚಿ 
ಸಿದರೆ ಕೆಲವು ವಿಚಾರಗಳು ವ್ಯಕ್ತವಾಗುತ್ತವೆ: ನಾಟ್ಯಪ್ರಯೋಗದಲ್ಲಿ ಅಭಿನಯ. 
ವೆಂಬುದು ನಟರ ಕೆಲಸ ; ಅಭಿನೇಯ ವಸ್ತುವನ್ನು ವಾಚಿಕವಾಗಿ ನಿರೂಪಿಸುವುದು, 
ಎಂದರೆ ಕಾವ್ಯರಚನೆ, ಕವಿಯ ಕೆಲಸ. ಭರತನ ಪ್ರಯೋಗದಲ್ಲಿ ಹಾಡುವುದು 
ನಟರ ಪಾಲಿನ ಕೆಲಸವಲ್ಲ. ಅದಕ್ಕಾಗಿ ಗಾಯಕಗಾಯಕಿಯರು ಬೇರೆ ಇದ್ದಾ] 
ಅಂತೆಯೇ ಹಾಡುಗಳನ್ನು ರಚಿಸುವುದೂ ಕವಿಯ ಕರ್ತವ್ಯಗಳಲ್ಲಿ ಸೇರಿದ್ದಲ್ಲ. ಕ 
ಅವುಗಳನ್ನು ರಚಿಸುವುದಕ್ಕಾದರೂ ಮುಖ್ಯವಾಗಿ ಗಾನನೃತ್ತಗಳ ಶಾಶ್ರ್ರೀಯ ' 
ಪರಿಜ್ಞಾನವೇ ಬೇಕಾಗಿರುವುದು ಹೊರತು ವಿಶೇಷ ಕವಿಪ್ರತಿಭೆಯ ಆವಶ್ಯಕತೆ ಇರು ' 
ವುದಿಲ್ಲ, ಅವು ಅಂತಹ ಸಾಲಂಕಾರದ ರಚನೆಗಳಲ್ಲ. ಹಾಗೂ ನಾಟಕದ ಕಥಾವಸ್ತು 
ವನ್ನು ಆಶ್ರಯಿಸಿರುವ ನಿಬಂಧಗಳೂ ಅಲ್ಲ, ಮೃದಂಗಾದಿ ವಾದ್ಯಗಳ ಛಂದೋಗತಿ 
ಗಳಿಗೆ ಮತ್ತು ನರ್ತನಕ್ಕೆ ಅನುಕೂಲವಾಗುವಂತೆ ತಾಳಪ್ರಧಾನವಾಗಿ ರಚಿಸಲ್ಪಡುವ, 
ಪ್ರಕರಣಾರ್ಥವಿಲ್ಲದ ಖಂಡ ಗೀತೆಗಳು (" ತುಂಡುಪದ' ಅಥವಾ " ಚುಟುಕಿನಪದ್ಯ'' 
ಗಳು) ಆಗಿರುತ್ತವೆ. ಭರತನು ಕೊಟ್ಟಿರುವ ಆ ಗೀತೆಗಳ ಲಕ್ಷ್ಯಲಕ್ಷಣಗಳಿಂದ ಇದು" 
ವ್ಯಕ್ತವಾಗುವುದು. ಆ ಲಕ್ಷಣಗಳ ಮುಖ್ಯಾಂಶಗಳು ಹೀಗಿರುತ್ತವೆ : 
ನೃತ್ತಾನುಕೂಲವಾದ ಈ ಗೀತೆಗಳಿಗೆ " ಧ್ರುವಾಪದ 'ಗಳೆಂದು ಹೆಸರು ; ಇವು. 
ಗಳೆಲ್ಲಾ ಪ್ರಾಕೃತಭಾಷೆಯ ರಚನೆಗಳು ; ಇವು ಶೂರಸೇನೀ ಪ್ರಾಕೃತದಲ್ಲಿರಬೇಕೆಂದು 
ಸಾಮಾನ್ಯ ನಿಯಮವನ್ನು ಹೇಳುತ್ತಾನೆ ;36 ಇವುಗಳಲ್ಲಿ ಅನೇಕ ವಿಧದ ಖಂಡತಾಲ ' 
ಗಳುಳ್ಳ ನಾನಾ ರೂಪದ ವಿಚಿತ್ರ ಬಂಧಗಳಿನೆ ; ಎಲ್ಲವೂ ಆನೆ, ಎತ್ತು, ಹಂಸ್ಕ 
ಕೋಗಿಲೆ, ಕಾಗೆ, ಇತ್ಯಾದಿ ಮೃಗ ಪಕ್ಷಿಗಳನ್ನೋ ವಾಯು, ಅಗ್ನಿ, ಸೂರ್ಯ, 
ಚಂದ್ರ ವೃಕ್ಷ; ಸಾಗರ ಮುಂತಾದ ವಸ್ತುಗಳನ್ನೋ ಉದ್ದೇಶಿಸಿ, ಅಭಿನಯಾರ್ಥ 
ಸಂದರ್ಭಗಳಿಗೆ ಹೋಲುವಂತೆ? ಅನ್ಯೋಕ್ತಿ ರೂಪದಲ್ಲಿ ರಚಿಸಲ್ಪಡಬೇಕಾದಂಥವು. 
ನಾಟಕದಲ್ಲಿ ನಾಯಕನಾಯಿಕೆಯರ ಶೃಂಗಾರಾಭಿನಯದ ದೃಶ್ಯವಿರುವು 


16 ಭಾಷಾಂತು ಶೌರಸೇನೀಂಹಿ ಧ್ರುವಾಣಾಂ ಸಂಪ್ರಯೋಜಯೇತ್‌ 
ಯದಾಪಿ ಮಾಗಧೀಯತ್ರ ಕರ್ತವ್ಯಂ ನರ್ಕುಟಂ ತಥಾ ॥ 2೮ | 
(ನಾ, ಶಾ. ಆ ೩೨) 
17 ಧ್ರುವಾಣಾಮಾಶ್ರಯಾಃ ಕಾರ್ಯಾಔಪಮ್ಯಗುಣಸಂಭವಾಃ 
ಉತ್ತ ಮಾಧನು ಮಧ್ಯಾನಾಂ ನೃಣಾಂ, ಸ್ತೀಣಾಮಥಾನಿಚ ॥ 4೫4 | 
(ನಾ. ಶಾ. ಆ ೩೨) 
ಏಕದ್ವಿಕಲಂತ್ರಿಕಲಾಶ್ಚತುಷ್ಕಲಾಸ್ತ ತೋಷ್ಟಕಲಾ: 
ಕಾರ್ಯಾಧ್ರುವಾವಿಧಾನೇ ಪ್ರಾವೇಶಿಕ್ಕಂತರಾಕ್ಷೇಪೈಃ ॥ ೨೪೯॥ 
ವ್ಯಾ-ಏಕಕಲಾನುಸಾರಶ್ಚ ಯಥಾಕ್ಷರವಿಧಿನಾ ನಿಚಿತ್ರ 
ರೂಪ ಇತಿ ಫಪ್ಲುತಗುರು ಲಘುದ್ರುತಾತ್ಮೇತ್ಯುಕ್ತಂಭವತಿ 
(ನಾ, ಶಾ. ಅ 4೨) 


1 
p 

[x 
pS 
ಗೆ 

4 
$ | 


ತ 


ನಾಟ್ಕ ಶಾಸ್ತ್ರ ಹಾಗೂ ಸಂಸ್ಕೃತ ನಾಟಿಕಗಳು ತ್ಲ 


' ದೆಂದಾದರೆ ಆಗ ಹಾಡಲಿಕ್ಳಿರುವ ಧ್ರುವದಲ್ಲಿ ಗಂಡಾನೆಯೂ ಹೆಣ್ಣಾನೆಯೂ 


ಅನ್ಯೋನ್ಯಪ್ರೀತಿಯಿಂದ ಜೊತೆಯಾಗಿ ಕಾಡಿನಲ್ಲಿ ವಿಹರಿಸುತ್ತವೆ ಎಂಬ ಅರ್ಥವಿರು 
ವುದು. ಅಥವಾ ಹಂಸಮಿಥುನವು ಸರೋವರದಲ್ಲಿ ಕ್ರೀಡಾಸಕ್ತವಾಗಿದೆ ಎಂಬ 
ಅನ್ಯೋಕ್ತಿ ಇರುತ್ತದೆ. ಇನ್ನೊಂದು ಸಂದರ್ಭದಲ್ಲಿ, ಕೋಪೋದ್ರಿಕ್ತನಾದ ರಾಜನ 
ಪ್ರವೇಶವಿರುವುಜಿಂದಾದರೆ ಆಗ ಹಾಡತಕ್ಕ ಗೀತೆ, ಮದ್ದಾನೆಯೊಂದು ಗಿಡಮರ 
ಗಳನ್ನು ಸಿಟ್ಟಿನಿಂದ ಪುಡಿಮಾಡುತ್ತಾ ಭಯಂಕರವಾದ ಕಾನನವನ್ನು ಪ್ರವೇಶಿಸು 
ತ್ತದೆ ಎಂಬ ಅನ್ಯೋಕ್ತಿಯಲ್ಲಿರಬಹುದು. 


ಉದಾಹರಣೆ: 
1» ಮಾಹನ | ಮಾಸ | ಸೋಹಿತ ಸ | ಮಗ್ಗ | ಕೇ ಉವವ। ಣನ್ಮಿ ಘಳ್ಳಕುಸು | ಮೇ- 
' ಣಿಚ್ಚಪ | ಮತ್ತ | ಜುತ್ತಬಹು। ಪಪ್ಪಿ | ಸಂಘಪರಿ | ಘುಟ್ಟ | ಣಾದಮುಹ | ಳೇ... 
* ಫಳ್ಳಿದ | ಚೂಡ | ಸಂಡಸಹ | ಆರ | ಮಂಜರಿನಿ |! ಳೋಳ | ಣಾದಸನ | ಹೇ-- 


ಸ ಹಿಂಡದಿ | ಛಪ್ಪ | ದಾನುಗದ | ಮಗ್ಗ | ಓಪರಹು! ದೋಣಿ | ವಿಟ್ಕಿವ ಅ| ಣೋ 
(ನಾ. ಶಾ, ಅ ೩೨-೨೯೬) 
ಮಧುಮಾಸದಲ್ಲಿ ಅರಳಿದ ಕುಸುಮಗಳುಳ್ಳ ಉಪವನದಲ್ಲಿ ಪಕ್ಷಿರುತಗಳಿಂದ ಸದಾಮುಖ 
ರಿತವಾಗಿರಲು ಹಾಗೂ ಫಲಭರಿತವಾದ ಭೂತ ಮತ್ತು ಖಂಡ ಸಹಕಾರ ವೃಕ್ಷವಾಟಿಗಳಲ್ಲಿ 
ಬೀಸುವ ಗಾಳಿಯು ಮರ್ಮುರಿಸುತ್ತಿರಲು, ಕೋಗಿಲೆಯೊಂದು ಜೋಲುಮುಖಮಾಡಿಕೊಂಡು 
ತುಂಬಿಗಳು ಹಾರಾಡುವಲ್ಲಿ ಅವುಗಳ ಹಿಂಸೆ ಅಲೆದಾಡುತ್ತಿದ್ದ 


2' ವಣ | ಖಂಡ | ಕಂಜಹದಿ | ಕೋಸಿ | ಕೋವಾಯ | ಸಾಹ | ದೋ. 
* ಭಯ | ಭೀದ | ಓಭಅದಿ | ಪಾದ | ಪಂದೀಣ | ದೀಣ | ಓ.. 
> ತರು! ಕೋಟ | ರಂವಸದಿ | ಸಂಪ! ದಂಳೋಳ | ಣೇತ್ತ | ಓ- 
> ಸಮ! ಭಿದ್ವ | | ದೋಣಿ ಸಿಅ| ರೋಅ | ಅಂಪದಿನಿ | ಸೋಹಿ | ದೋ... 
(ನಾ. ಶಾ, ೩೨- ೨೮೨) 


ಕಾಗೆ ಬೆನ್ನಟ್ಟಿದ ಗೂಗೆಯೊಂದು ವನವನ್ನು ಬಿಟ್ಟೋಡಿ ಬಡವಾಗಿ ಒಂದು ಮರದ 
ಪೊಟರೆಯನ್ನು ಸೇರಿತ್ತು; ಅದೀಗ ಅಲ್ಲಿಂದಲೂ ಓಡಿಸಲ್ಪಟ್ಟು ಭಯಕಾತರದಿಂದ ಕಣ್ಣು 
ತಿರಿಗಿಸುತ್ತಾ ಈ ಕಡೆಗೆ ಬರುತ್ತಿದೆ, 


3 ಮೋಹಸ | ಮೂಹಂ | ಸೀಣಬ | ಳಾಕಂ | ಬಿಜ್ಜು ಸ | ಳೀಕಂ | 
ಪೇಖ್ವಿಅ | ಏಸೋ ॥ 
ಉಟ್ಮದ | ರೋಸೋ | ಭೀನುಣಿಣಾದೋ | ಧಾನದಿ | ಹತ್ಸೀ1 ರುಖ್ಬನ | ಇನ್ಮಿ 
॥ ೨೦೨ ॥ ನಾ.ಶಾ. 
ಮಿಂಚು ರುಳಸಿಸುತ್ತಿರುವ ಸಿಡಿನುಗಿಲುಗಳುಳ್ಳೆ ಮೇಘ ಸಂಘವನ್ನು ನೋಡಿ 
ಈ ಆನೆಯೊಂದು ರೋಷಾವೇಸದಿಂದ ಗರ್ಜಿಸುತ್ತಾ ಗೊಂಡಾರಣ್ಯದಲ್ಲಿ ಧಾವಿಸುತ್ತಿದೆ. 


4 ಕಾಳಿದಾಸನ ವಿಕ್ರಮೋರ್ವಶೀಯದಲ್ಲಿ ಪುರೂರವನ ಪ್ರವೇಶಕ್ಕಿರುವ ಅಕ್ಷಿಸ್ತಿಕೆ ' ಎಂಬ 
ಧ್ರುವಾಗೀತೆ ಕರದು 


೯೪ ಮಾನವಿಕ ಕರ್ಣಾಟಕ 


ಗಹಣಂಗಯಿಂದಣಾಹೋ ಸಿಅವಿರಹುಮ್ಮಾ ಅಸಅಅನಿಹಾರೋ | 

ವಿಸಈ ತರುಕುಸುಮಕಿಸಲ ಅ ಭೂಸಿ ಹ ದೇಹಪಬ್ಬಾ ರೋ ॥ 

ತಲೆಹೆಗಲುಗಳಲ್ಲಿ ಮರಗಳ ಹೂತಳಿರುಗಳನ್ನು ಹೇರಿಕೊಂಡು ವಿರಹವಿಕಾರವನ್ನು 
ಪ್ರಕಟಸುತ್ತಾ ಮದ್ದಾನೆಯು ಕಾನನವನ್ನು ಪ್ರವೇಶಿಸುತ್ತದೆ. 


ಸಂಸ್ಕೃತ ಪ್ರಾ ಕೃತ ಛಂದೋವೃತ್ತ ಗಳ ಪಾದಾಕ್ಷರ ಪ್ರಮಾಣದಲ್ಲಿ ಗುರುಲಘ್ಮು ಕ್ಷರೆಗಳ ವ್ಯ ತ್ಯಾಸ 
ದಿಂದ ದ ಧ್ರುವಾಗೀತೆಗಳನ್ನು ರಚಿಸುವ ವಿಧಾನವನ್ನು ಸೋದಾಹರಣವಾಗಿ ಒರೂಪಿಕೆ 
ಲಾಗಿದೆ, ಆ ಪ್ರಕಾರ ಗೀತಭೇದಗಳು ಅಸಂಖ್ಯ ವಾಗುತ್ತವೆ ಎಂಬುದನ್ನು ಅಭಿನವಗುಪ್ತನು 2 
ಹೀಗೆ ಹೇಳುತ್ತಾ ನೆ-_ ಗುರು ಲಘುಸನ್ನಿ ನೇಶೋ ಅಕ್ಷರಮಾತ್ರೆ ಯತ್ನಾ ರಸಭಾವಪ್ರಕೃ ತಿ 3 
ಭೇದಶ್ಚ | ತದಾಶ್ರಯೇಣ ಪ್ರಕಾರನಾನಾತ್ವಂ | ತಥಾಹಿ ಪ್ರಾವೇಶಿಕ್ಕಾ “ವ ಸಿ ತಾಕನರಾದಿ | 
ಭೇದಾಂತರಾತ್‌.. ವ ತ್ತ ಭೇದಾಚ್ಚಾ ಸಂಖ್ಯಾಭೇದಾಃ ಸ ೨ 4 
ಹೀಗೆ ನಾನಾ ರಸಭಾವ ಸಂದರ್ಭಗಳಿಗಿರುವ ಗೀತೆಗಳನ್ನು ಆಯಾ ಸಂದರ್ಭ $ 
ಗಳಿಗೆ ಉಚಿತವಾದ ಟಪಮ್ಯ ಗುಣದಲ್ಲಿ ರಚಿಸಬೇಕು ಎನ್ನುತ್ತಾನೆ. ನಾಟಕ 
ದಲ್ಲಿ ಬರುವ ನಾನಾ ಭೂಮಿಕೆಗಳ ಜಾತಿ, ಸ್ವಭಾವ, ಗುಣ, ಧರ್ಮ, ವಯಸ್ಸು 
ರೂಪಾದಿಗಳ ತಾರತಮ್ಯಕ್ಕನುಸಾರವಾಗಿ ಒಂದೊಂದಕ್ಕೂ: ಯಾವಯಾವ 
ಪ್ರಾಣಿಗಳು ಅಥವಾ ವಸ್ತುಗಳು ಉಪಮಾನವಾಗಿ ಸಲ್ಲುತ್ತವೆ ಎಂಬುದನ್ನೂ 
ಹೇಳುತ್ತಾನೆ.18 ಇಂಥ ನೂರಾರು ಗೀತೆಗಳನ್ನು ಭರತನು ತಾನೇ ಉದಾಹರಿಸಿರುವು 
ದಲ್ಲದೆ ನಾಟ್ಯಾಚಾರ್ಯನೇ ಮೊದಲಾದ 2 ಸ್ರಯೋಕ್ತೃಗಳು ಸಂದರ್ಭೊೋ 


18 ಅದಿತ್ಯ ಸೋಮಪವನಾ ದೇವಪಾರ್ಥಿವಯೋರ್ಮತಾಃ 
ದೈ ತ್ಯಾನಾಂ ರಾಕ್ಷಸಾನಾಂಚ ಮೇಘಪರ್ವತಸಾಗರಾಃ ll as4ql . 
ಸಿದ್ಧ ಗಂಧರ್ವಯಕ್ಷಾಣಾಂ ಗೃ ಗ್ಗಹೋರುವ ಕೈಷಭಾಮತಾಃ 

ತಪಃ ಸ್ಥಿ ತಾನಾಂ “EN ಸೂರ್ಯಾಗ್ನಿ ಪವನಾಮತಾಃ 
ಹವ್ಯವಾಹಸ್ತುನಿಪ್ರಾಣಾಂ ಏಚಾನ್ಯೇಚ ತಪಃಸ್ಥಿ ತಾಃ 
ಏತೇಷಾಮೇವಯಾ ನಾರ್ಯಾಸ್ತಾಸಾ ಮಾೌಷಪಮ್ಯ್ಮಸಂಶ್ರಯಾಃ 
ವಿದ್ಯುದುಲ್ಭ್ಯಾರ್ಕರಶ್ಶಾ $ದಿ ದಿವ್ಯಾನಾಮಪಿಚ ಸ್ಮೃತಾಃ ' 
ದೇವಾನಾಂತು ಪ್ರಯೋಜ್ಯಾಯೇ ನೃಪಾಣಾಮಸಿತೇ ಸ್ಮೃತಾಃ 
ಉತ್ತ ಮಾನಾಂಪ್ರಯೋಕ್ತವ್ಯಾ ನಾನಾ ರಸ ಸಮಾಶ್ರಯಾಃ 
ಮತ್ತಮಾತಂಗ ಸಹಿತಾ ರಾಜಹಂಸಾಶ್ಚಯೋಕ್ಷ ಭಿಃ 
ಕೋಕಿಲಂ ಷಟ್ಬಿದಂ ಧ್ವಾಂಕ್ಷಂ ಕುರರಂ ಕೌಶಿಕಂ ಬಕಂ 
ಪಾರಾವತಂ ಸಕಾದಂಬಮಧಮೇಷು ಪ್ರಯೋಜಯೇತ್‌ 
ಶರ್ವರೀಚ ಸುಧಾಜ್ಯೋತ್ಸ್ನ್ನಾ ನಲಿನೀ ಕರಿಣೀನದೀ 
ನೃಪಸ್ತ್ರೀಣಾಂ ಭನಂತ್ಯೇತಾ ಔಷಮ್ಯಗುಣಸಂಶ್ರಯಾಃ 

ಯದ್ದ )ವ್ಯಂ ವಸುಧಾಸಂಸ್ಥೃಂ ಯತೇೇ ದೈವತ ಮಾನುಷಾತ್‌ 
ತತ್ಸರ್ವಮುಪನೇಯಂತು ಗಾನಯುಕ್ತೊ $೪ ಪಮಾಶ್ರಯಂ 


ನಾಟ್ಕ ಶಾಸ್ತ್ರ ಹಾಗೂ ಸಂಸ್ಕ ನಾಟಿಕಗಳು ೯೫ 


ಕ 
'ಚಿತವಾಗಿ ಬೇಕಷ್ಟು ಗೀತೆಗಳ್ನು ರಚಿಸಿಕೊಳ್ಳಬೇಕೆಂದು ಹೇಳಿದ್ದಾನೆ. ಪ್ರತಿ 
ಯೊಂದು ಗೀತಕ್ಕೂ ಅದು ಪ್ರಯೋಗಿಸಲ್ಪಡುವ ಸಂದರ್ಭದ ರಸಭಾವಗಳಿಗನು 
ಗುಣವಾಗಿ ವಿಶಿಷ್ಟರೀತಿಯ ಬಂಧ, ವರ್ಣವಿನ್ಯಾಸ, ತಾಳ, ಲಯ್ಕ ಸ್ವರಾಲಂಕಾರ 
ಹಾಗೂ ರಾಗ ಜಾತಿಗಳು ಒಂದಕ್ಕೊಂದು ನಿಯತವಾದ ಸಂಬಂಧವನ್ನು ಹೊಂದಿ 
ಕೊಂಡಿರಬೇಕು ಎನ್ನುತ್ತಾನೆ... ವೀರೋತ್ಸಾಹಸಂದರ್ಭದಲ್ಲಿ ಉತ್ತಮ ಪುರುಷ 
ಪಾತ್ರವೊಂದು ರಂಗವನ್ನು ಪ್ರವೇಶಿಸುವಾಗ ಹಾಡತಕ್ಕ ಪ್ರಾವೇಶಿಕೀಧ್ರುವಾಗೀತ 
(ಆಕ್ಸಿಪಿ, ಕಾ, ಶೀರ್ಷಕಾ) ಒಂದರ ತಾಳಲಯಾದಿಗಳಾವುವೂ ಅದೇ ಪಾತ್ರದ ಶೋಕ 
ಶೃಂಗಾರಾದಿ ಇತರ ಭಾವ ಸಂದರ್ಭಗಳ ಪ್ರಾವೇಶಿಕಗೀತದಲ್ಲಿರತಕ್ಕದ್ದಲ್ಲ. 
ಅಥವಾ ಅದೀ ಸಂದರ್ಭದಲ್ಲಿಯಾದರೂ ಮಧ್ಯಮ ನೀಚಪಾತ್ರಗಳು ಪ್ರವೇಶಿಸುವು 
' ದಾದಲ್ಲಿ ಅದಕ್ಕೊಪ್ಪುವ ರಚನೆ ಬೇರೆ ವಿಧದಲ್ಲಿರುತ್ತದೆ. ಪ್ರತಿಯೊಂದು ಗೀತವನ್ನು 
' ಹಾಡುವಾಗಲೂ ಮೃದಂಗಾದಿ ವಾದ್ಯಗಳನ್ನು ಬಾರಿಸುವ ಹಾಗೂ ಪಾತ್ರಗಳು 
ಕುಣಿಯುವ ಕ್ರಮಗಳು ಬೇಕೆ ಬೇರೆ ಇರುತ್ತವೆ. ಎಲ್ಲ ಗೀತೆಗಳಿಗೂ ಹಿಂದೆ 
ಹೇಳಿದಂತೆ ತಾಳ ಲಯಾದಿ ಸಂಬಂಧಗಳು ಪ್ರತ್ಯೇಕ ಸ್ಥಿರವಾಗಿರುವುದರಿಂದ ಇವಕ್ಕೆ 
ಧ್ರುವಾಪದಗಳೆಂದು ಅನ್ವರ್ಥವಾಗಿ ಹೆಸರಾಗಿದೆ ಎನ್ನು ತ್ತಾ ನೆ.20 

ಹೀಗೆ ನಾಟಕ ಪ್ರಯೋಗದಲ್ಲಿಗೀತನೃತ್ತಗಳನ್ನು ಪ್ರಯೋಗಿಸುವ ಸ್ಥಾನಗಳು 
ಎಂದರೆ ಅವಕಾಶಗಳು ಇವು: ೧ ಪ್ರವೇಶಕಾಲ. ೨ ಹೊರಟುಹೋಗುವಕಾಲ. 
| ೩ ರಸಭಾವಗಳು ಬದಲಾಗುವ ಸಂದರ್ಭ ಎಂದರೆ ರಸಪ್ರವಾಹಕ್ಕೆ ಹಠಾತ್ತನೆ 
' ಆಕ್ಷೇಪ28 ಉಂಟಾಗುವ ಸಂದರ್ಭ. ಇದನ್ನು ಭಾವಸಂಕ್ರಮಣ ಎನ್ನಬಹುದು. 


19 ಏವಂ ಭಾವಾನ್‌ ವಿದಿತ್ವಾತು ಧ್ರುವಾಕಾರ್ಯಾ ಪ್ರಯೋಕ್ತೆ ಭಿಃ 
ವಸ್ತುಪ್ರಯೋಗಂ ಪ್ರಕೃತಿಂ ರಸಭಾವಾನ್ವಪುಂ ವಯಃ 
ದೇಶಂಕಾಲಮವನಸ್ಥಾಂತು ಜ್ಞಾ ತ್ವಾಯೋಜ್ಯಾ ಧ್ರುವಾಬುಧ್ಯಃ ॥ ೩೪೫ ॥ 
ವ್ಯಾ. ನಾಟ್ಯಾಚಾರ್ಯೊೋಇತ್ರ ಪ್ರಯೋಜಕ ; 


(ನಾ, ಶಾ. ಅ ೩೨) 


20 ಧ್ರುವಾ ನರ್ಣಾಹ್ಯಲಂಕಾರಾಯತಯಃ ಪಾಣಯೋಲಯಾಃ 
ಧ್ರುವಮನ್ಯೋನ್ಯ ಸಂಬಂಧಾಯಸ್ಮಾತ್ತಸ್ಮಾತ್‌ಧ್ರುವಾಸ್ಮೃೃತಾಃ ll ell 
ವ್ಯಾ" ಧ್ರುವಂಗೀಯಮಾನಂ ಪದಂ? 

| (ನಾ, ಶಾ. ಅ ೩೨) 


21 ಕ್ರಮಮುಲ್ಲಂಘ್ಯ ವಿಧಿಜ್ಞೈಃ ಕ್ರಿಯತೇಯಾ ದ್ರುತಲಯೇನ ನಾಟ್ಯನಿಧೌ 
ಅಕ್ಷೇಸಿಕೀ ಧ್ರುವಾಸಾೌ ದ್ರುತಾಸ್ಕಿ ತಾವಾಸಿ ವಿಚ್ಚೀಯಾ | ೩೧೩ ॥ 
ವ್ಯಾ. ಕ್ರಮಮುಲ್ಲಂಘ್ಯ ಪ್ರಸ್ತುತಂರಸಂ ಉಲ್ಲಂಘ್ಯ ತತ್ರಾಸ್ತಿ 
ಪ್ರಮಾಣರಸಸ್ಯದೀಪ್ತತಯಾ ರಸಾಕ್ಷೇಪಯೋಜನನಿಷಯಾ ಆಸ್ರೀನಿಕೇ 
(ನಾ, ಶಾ, ಅ ೩೨) 


೯೬ ಮಾನವಿಕ ಕರ್ಣಾಟಕ 


೪ ಹಾಗೆ ಬದಲಾದ ಭಾವಗಳು ಸಮಾಧಾನಕ್ಕೆ ಬರುವಾಗ.22 ೫ ಅಭಿನಯ. 
ಮಧ್ಯದಲ್ಲಿ ಕಾಲಯಾಪನೆ ಮಾಡುವ ಹಾಗೂ ದೋಷಪ್ರಚ್ಛಾದನೆ ಮಾಡತಕ್ಕ. 
ಸಂದರ್ಭಗಳು? ಬರುವಾಗ. ಈ ಸ್ಥಾನಗಳಲ್ಲಿ ಹಾಡುವ ಗೀತಗಳಿಗೆ ಕ್ರಮವಾಗಿ ' 
೧ ಪ್ರಾವೇಶಿಕೀಧ್ರುವಾ, ೨ ನೈಸ್ಕಾ)ನಿಕೀಥ್ರುವಾ, ೩ ಆಕ್ಲೇಪಿಕೀದ್ರುವಾಾ, ೪ 
ಪ್ರಾಸಾದಿಕೀದ್ರುವಾ, ೫ ಅಂತರಧ್ರುವಾ ಎಂಬ ಸಂಜ್ಞೆಗಳಿವೆ.24 ಇವುಗಳೊಳಗೂ | 
ಬಂಧಗೌರವಕ್ಕೆ ತಕ್ಕಂತೆ ಶೀರ್ಷಕಾ, ಆಕ್ಲಿಪ್ತಿಕಾ ಪುಟಿಚೂಲಿಕಾ, ಖಂಜಕ್ಕ 
ನರ್ಕುಟ, ದ್ವಿಪದೀಖಂಡ, ತ್ರಿಸದಿಕಿ ಚೌಪದೀ, ಷಟ್ಟದೀ, ಭ್ರಮರತಾ ಇತ್ಯಾದಿ 
ಅಂಕಿತಗಳು ಬೇರೆ ಇವೆ. ಇದಲ್ಲದೆ ಈ ಐದು ವಿಧದ ಧ್ರುವಗಳಲ್ಲಿಯೂ ಪ್ರಯೋಗಿಸ 
ತಕ್ಕ ರಸಭಾವಗಳನ್ನು ಹೊಂದಿಕೊಂಡು ಶೀರ್ಷಕಾ, ಉದ್ಧತಾ, ಅನುಬದ್ಧಾ, 
ವಿಲಂಬಿತಾ, ಅಡ್ಡಿತಾ, ಅಸಕೃಷ್ಟಾ ಎಂಬ ಆರು ಜಾತಿ ಭೇದಗಳಿವೆ. ಶೀರ್ಷಕಾ 


22 ಯಾಚ ರಸಾಂತರಮುಪಗತ ಮಾಕ್ಷೇಪವಶಾತ್‌ ಕೃತಂಪ್ರಸಾದಯತಿ 
ರಾಗಪ್ರಸಾದಜನನೀಂ ನಿದ್ಯಾತ್‌ಪ್ರಾಸಾದಿಕೀಂ ತಾಂ ತು ॥ 40೪ ॥ 
(ನಾ, ಶಾ, ಆ ೩೨) 
28 ವಿಷಣ್ಣೇ ಮೂರ್ಛಿತೇ ಭ್ರಾಂತೇ ನಸ್ತ್ರಾಭರಣ ಸಂಯಮೇ 
ದೋಷಪ್ರಚ್ಛಾ ದನಾಯಾಚ ಗೀಯತೇ ಸಾಂತರಾಧ್ರುವಾ | 
(ನಾ, ಶಾ ಆ ೩೨) 
24 ಪ್ರವೇಶಾಕ್ಷೇಪ ನಿಷ್ಕ್ರ್ರಾಮ ಪ್ರಾಸಾದಿಕ ಮಥಾಂತರಂ 
ಗಾನಂ ಪಂಚವಿಧಂ ವಿದ್ಯಾತ್‌ ಧ್ರುವಾಯೋಗ ಸಮನ್ವಿತಂ ॥ ೩೧೦ ॥ 
(ನಾ. ಶಾ. ಅ ೩೨) 
25 ಶೀರ್ಷಕಾಚೋದ್ಧತಾಚೈವ ಹೃನುಬದ್ಧಾವಿಲಂಬಿತಾ 
ಅಡ್ಡಿ ತಾಚ್ಯಾ ಪಕೃಷ್ಟಾ ಚ ಷಟ್‌ಪ್ರಕಾರಾಧ್ರುವಾಸ್ಕೃೃತಾ ॥ ೩೨೯॥ 
ಶಿರಃಸ್ಥಾನೀಯ ಮೇತದ್ಧಿಯಸ್ಮಾತ್ತಸ್ಮಾತ್ತುಶೀರ್ಷಕಂ 
ಉದ್ಭತಾತೂದ್ಧ ತಾಯಸ್ಮಾತ್ತಸ್ಮಾಜ್ಞೇಯಾಯಥಾಬುಧೈೈಃ 
* ಯತಿಂಲಯಾನ್‌ ವಾದ್ಯಗತಿಂ ಪದಂ ನರ್ಣಾನ್‌ ಸ್ವರಾಕ್ಷರಂ 
ಅನುಬದ್ದಾ ತಿ ಯತ್ರೆ ವಸರ ಅನುಬದ್ಧಾ ಭವೇತ್ತುಸಾ 
ಆಕ್ರೀಡಿತಪ್ರವೃತ್ತೊ ಯಶ್ಚ ರ್ಥ ಲಯಕಾರಕಃ 
ನಾಟ್ಯೋಪಚಾರಜನಿತಃ ಸೋನಬಂಧಃ ಪ್ರಕೀರ್ತಿತಃ | 
ಅಡ್ಡಿ ತಾತೂತ್ಮಟುಗುಣಾ ಶೃಂಗಾರರಸಸಂಭವಾ | 
ಅನ್ಯಭಾನೇಸು ಕೃಷ್ಟಾ ಚ ಕೃಷ್ಣ ಹೇತುಸುಗೀಯತೇೇ 
ಯಸ್ಮಾತ್‌ ಕಾರುಣ್ಯಸಂಯುಕ್ತಾಹ್ಯನಕೃಷ್ಣಾ ಭವೇತ್ತ ತಃ | ಎ೩೫ ॥ 
* ವ್ಯಾ--ಏತದ್ಯತ್ಯಾದ್ಯಕ್ಷರಾಂತಂ ಯಸ್ಕಾಂ ಧ್ರುವಾಯಾಮೇನಮಿತಿ 
ಪ್ರಯೋಗಾಚಿತ್ತೇನ ಕವಿರ್ನಾಟ್ಯಾಚಾರ್ಯೋ ವರ್ಣಕವಿ 
ರ್ಗಾತಾ ನಟೋವಾ ಯತ್ರಾನುಬದ್ದಾತಿ ಸಾಧ್ರುವಾ ಅನುಬದ್ಧಾ | 
ಯತ್ಯಾದೇರಕ್ಷರಾಂತಸ್ಯ ವ್ಯಾಮಿಶ್ರೀಕರಣಾತ್ಮಾ ವರ್ಣಕವೇಃ ಕ್ರಿಯಾನಿಶೇಷಃ ಹೀ 


ಡೆ 


ನಾಟಿ ಶಾಸ್ತ್ರ ಹಾಗೂ ಸಂಸ್ಕೃತ ನಾಟಕಗಳು | ೯೭ 


"ಎಂದರೆ ಇತರ ಎಲ್ಲವಕ್ಕಿಂತ ದೊಡ್ಡ ದಾದ ಹಾಗೂ ಪ್ರಥಮ ಪ್ರವೇಶದಲ್ಲಿ ಹಾಡತಕ್ಕ 
ಪ್ರಧಾನ ಕೃತಿ; ಶಿರಃಸ್ಥಾನದಲ್ಲಿರುವ ಗೀತೆ ಎಂಬ ಅರ್ಥವಾಗಿದೆ.ಉದ್ಧತಾ ಎಂಬುದು 
' ರೌದ್ರಾದ್ಭುತ ಸನ್ನಿವೇಶಗಳ ಉದ್ಧತ ನೃತ್ತಕ್ಕೆ ಉಚಿತವಾದುದು ಎಂಬ ಅರ್ಥದಲ್ಲಿ 
ಬಂದ ಹೆಸರು. ಅಡ್ಡಿತಾ ಎಂದಕಿ ಶ್ಫೃ ವಾಗ ಉತ್ಕೃಷ್ಟ ಗುಣ 
ವುಳ್ಳ ದ್ದು ಎಂದು ಅರ್ಥ, ಅಪಕ್ಕಷ್ಟಾ ಎಂದರೆ ದುಃಖ, ದುರ್ಗತಿ, ಕಷ್ಟ 
ಕಾರ್ಪಣ್ಯಾದಿ ಸಂದರ್ಭಕ್ಕೆ ಉಚಿತವಾದುದು ಎಂಬ ಅರ್ಥ. ವಿಲಂಬಿತಾ ಆಯ 
ದುಃಖಾತಿರೇಕ ವಿಪ್ರಲಂಭ ವಿಲಾಪಾದಿಸಂದರ್ಭಗಳಲ್ಲಿ ವಿಲಂಬಿತಲಯದಲ್ಲಿ ಹಾಡ 
ಬೇಕಾದ್ದು ಎಂಬರ್ಥ. ಅನುಬಂಧ ಎಂದರೆ ವಿಶೇಷ ಸಂದರ್ಭಗಳಲ್ಲಿ ಅಕಸ್ಮಾತ್‌ 
ಸಂಭವಿಸಬಹುದಾದ ಪ Le ತಕ್ಕಂತೆ ರಾಗತಾಳಲಯಾದಿಗಳಲ್ಲಿ ತತ್ಕಾಲೋಚಿತ 
ವಾದ ವ್ಯತ್ಯಾಸವನ್ನು ಮಾಡಿ ಪ್ರಸಂಗಾವಧಾನದಿಂದ ಪ ಕ್ರಯೋಗಿಸುವ ಪ 2 ಪ್ರತ್ಯುತ್ಸ NN 
ಸೈತಿ ಎಂಬ ಅರ್ಥವಿರುವುದು (ಆಫ್‌-ಹ್ಯಾಂಡ್‌ ಹ ನಂ) 

ಔಸಫಮ ್ಯಗುಣವನ್ನಾ ಶ್ರಯಿಸಿದ ಅನ್ಯೋಕ್ತಿ ರಚನೆಗಳಾಗಿರುವುದರಿಂದ ಇವನ್ನು 
ಯಾವ ನಾಟಕದಲ್ಲಿ ಬೇಕಿದ್ದರೂ ಪ್ರಯೋಗಿಸಬಹುದಾಗಿದೆ. ಹಾಗೆ ಸರ್ವ 
ಫ ಕ್ರಯೋಗಸಾಮಾನ್ಯವೆಂಬುದರಿಂದಲೂ ಇವಕ್ಕೆ ಧ್ರುವಗಳು ಎಂಬ ಹೆಸರು 
ಒಭಳಕವಾಗಿದೆ (ಧ್ರುವಾ, ಶ್ರೀಲಿಂಗ, ಗೀತೆ). ಈ ಗೀತೆಗಳನ್ನು ಹಾಡುವಾಗ 
ದುಃಖಾತಿರೇಕ, ತೀವ್ರ ಸಂತಾಪ, ವ್ಯಾಧಿ, ಮೂರ್ಛೆ, ಮೋಹ, ದೀರ್ಫಾಲೋಜಚನೆ, 
ನಿರ್ವೇದ, ದೈನ್ಯ ಇತ್ಯಾದಿ ಕೆಲವೊಂದು ಸಂದರ್ಭಗಳನ್ನು 26 ಬಿಟ್ಟು ಉಳಿದ 
ಸಂದರ್ಭಗಳಲ್ಲೆಲ್ಲ ಪಾತ್ರಗಳು ಕುಣಿಯಬೇಕು. ಆ ಕುಣಿತದಲ್ಲಿ ಸಾಮಾನ್ಯವಾಗಿ 
ಅಂಗವಿಕ್ಷೇಪಗಳು ಹೆಚ್ಚು ಗಡುಸಾಗಿರುವುದಿಲ್ಲ. ರೋಷಾನೇಶ, ರೌದಾ ್ರದ್ಭುತ 
ಸನ್ನಿವೇಶಗಳಲ್ಲಿ ಉದ್ದ ಹ! ತ್ತ ವಿದ್ದರೆ ಆಗ ಗೀತೆಗಳನ್ನು ಹಾಡುವುದಿಲ್ಲ. ಅಂಥಲ್ಲಿ 
ಹಾಳವಿಧಿಗನುಸಾರವಾದ ಬಾದ್ಯಘೋಷಗಳಿಂದ ಮಾತ್ರ ನಿರ್ವಹಿಸಬೇಕು. ಈ 


26 ಅಧ್ರು ವಾಸ್ತು ಪ ಪ್ರವೇಶಾಃಸ್ಯುಗಾ ರ್ಗಾಯತೋ ರುದತಸ್ತಥಾ 
ಸಂಧ್ರಮೇಪ್ರೇಷ ಸಹಣೇಚ್ಛೈ ನಹ್ಯುತ್ಸ್ನಾ ತ್ಪಾತೇ ವಿಸ್ಕ ಮಯೇತಥಾ ॥ 4೨೭ ॥ 


27 ಸಂಭ್ರ ಮಾವೇಗಹರ್ಷೇಷು ಪ್ರ ಪ,ವೇಶಾಯೇಭವಂತಿ ಹಿ 
ಗ್ರಹೋಗಾನ ಸಮೋಯತಕ್ರ, ಸೋದ್ಭಾ ತ್ಯಃ ಸಂಪ್ರ ಕೀರ್ತಿತಃ 
ಜಃ ಪತನೇ ವೈಕಲೈ ೯ ವಿಸ್ಟ ತೇ ಪರಿಶ್ರಾ ತೇ 
ಡೋಷಾಚಾ ಶದನಹೇತೋರುದ್ಧಾತ್ಯಃ $ ಸಂಪ ಯೋಜ್ಯ ಸ್ತು | ₹34 ॥ 
ವ್ಯಾ ಸಂಭ್ರಮಾದೌ ಉದ್ಭ್ರಾ ತ್ಯೇನ ಬ (ಕಕನನಾರ್ಹೇಣ " ಖಲಖಲೇನ 
(ನಾ, ಶಾ. ಆ ೩೨) 


ಸಂಭ )ಮಾವೇಗ ಹರ್ಷಾರ್ಥೇ ವಿಸ ಸ ಯೋತ್ಸಾಹಶೋಕಜೇ | 


ಗ, ಹೋಗಾನಸ್ಕಯದ್ವಾ ದೆ ಮುರ ಘಾತ್ಯಂ ಸಂಪ್ರ್ರಕೀರ್ತಿತಂ | 
ಎ (ಅ ೩೪-೨೪೯) 


೯೮ ಮಾನನಿಕ ಕರ್ಣಾಟಕ 


ಸಂದರ್ಭಗಳಲ್ಲಿ ಪಾತ್ರಗಳು ಅತಿ ಸಂಭ್ರಮದಿಂದ ಪ್ರವೇಶಿಸುವಾಗ ಹಾಗೂ 
ಹೊರಟುಹೋಗುವಾಗ ಸಹ ಧ್ರುವಗಳನ್ನು ಹಾಡುವುದಿಲ್ಲ. ವಾದ್ಯಗಳ 
ಛಂಥೋಗತಿಗನುಸಾರವಾದ ನೃತ್ತಗತಿಯಲ್ಲಿ ಅವುಗಳು ಪ್ರವೇಶಿಸುತ್ತವೆ. ಯುದ್ಧ 
ಮಾಡುತ್ತಿರುವಾಗಲೂ ವಾದ್ಯಗಳೇ ಹೊರತು ಗೀತಗಳಿಲ್ಲ. ಗೀತಸಹಿತವಾದ ಇತರ 
oJ ಸಾಮಾನ್ಯ ವಾಗಿ ಗೀತದುದ್ದಕ್ಕೂ ನರ್ತನವಿರುವುದಿಲ್ಲ. 
ಸ್ವಲ್ಪಾಂಶ ನಾಟ್ಯಾಭಿನಯ, ಸ್ವತ ೦ಶ ನೃತ್ತ, ಹೀಗೆ ಸಾಗುತ್ತದೆ. ಆದರೆ ಗೀತ 
ಕಾಲದಲ್ಲಿ ಪಾತ್ರಗಳು ಸುಮ್ಮನೇ ನಿಂತಿರುವಂತೆ ಇಲ್ಲ. ತಾಳಕ್ಕೆ ತಕ್ಕ ಹೆಜ್ಜೆ. 
ಇಟ್ಟುಕೊಂಡು ಭಾವಕ್ಕೆ ತಕ್ಕ ಅಂಗಚೇಷ್ಟೆಗಳಿಂದ. ರಂಗಕ್ಕೆ ಸುತ್ತಾಡುತ್ತಾ 
ಅಡ್ಡಾಡುತ್ತಾ ಇರುತ್ತವೆ. ಇದಕ್ಕೆ ಗತಿಪ್ರಚಾರ, ಪರಿವರ್ತನ, ಪರಿಕ್ರಮಣ 
ಎಂಬ ಸಂಜ್ಞೆಗಳಿವೆ. ಹೆಚ್ಚಿನ ಗೀತೆ ಸಂದರ್ಭಗಳಲ್ಲಿ, ಮುಖ್ಯವಾಗಿ ಪ್ರವೇಶ 
ಕಾಲದಲ್ಲಿ ಗೀತ ವಾದ್ಯ ನೃತ್ತಗಳು ಏಕಕಾಲದಲ್ಲಿ ಒಟ್ಟಿಗೇ ಸುರುವಾಗುವುದಿಲ್ಲ. 
ಗಾಯಕನು ಗೀತವನ್ನಾರಂಭಿಸಿ ಒಂದಿಷ್ಟು ಮುಂದುವರಿಯುವಾಗ ವಾದ್ಯಗಳು 
ತೊಡಗುತ್ತವೆ.30 ವಾದ್ಯಗಳಲ್ಲಿ ತಾಳದ ಒಂದೆರಡು ಆವರ್ತನಗಳಷ್ಟು ಮುಂದು 
ವರಿಯುವಾಗ ಪಾತ್ರಗಳು ಆ ತಾಳಗತಿಯಿಂದ ಪ್ರವೇಶಿಸಿ ಮುಂದೆ ವಾಚ್ಯವಾಗಿ 
ಹೇಳಲಿಕ್ಕಿರುವ ವಾಕ್ಯಾರ್ಥಗಳನ್ನು ಸೂಚಿಸುವ ಸೂಚೀ,3 ಅಂಕುರ ಮೊದಲಾದ 
ಅಭಿನಯಗಳೊಂದಿಗೆ ರಂಗಪರಿವರ್ತವನ್ನು ಮಾಡುತ್ತವೆ. ಕೊನೆಗೆ ಗೀತಾವಸಾನ 
ದಲ್ಲಿ "ಗೀತಮೋಕ್ಷ'ದ ವಾದ್ಯವಿಧಿಗೆ ಅನುಸಾರವಾಗಿ ಕುಣಿದು ನಿಲ್ಲುತ್ತವೆ. 
ಆಮೇಲೆ ನಾಟಕದ ಮಾತುಕಥೆ, ಅಭಿನಯ ಇತ್ಯಾದಿಗಳು ಕ್ರಮದಂತೆ 
ನಡೆಯುತ್ತವೆ. 
ಗೀತೆಗಳೂ ಉದ್ದುದ್ದವಾಗಿರುವುದಿಲ್ಲ. ಹಾಡುವ ಕ್ರಮದಲ್ಲಿಯೂ ಅರ್ಥಕ್ಕೆ 
ಕಷ್ಟವಾಗುವಂತೆ ಅಕ್ಷರಗಳನ್ನು ಎಳೆದೆಳೆದು ಉದ್ದ ಮಾಡಬಾರದು. ಹಾಡಿದ್ದ ನ್ನೇ, 


೩8 ಅಪಟಾಕ್ಷೇಪ ಕೃತಾಚೇದಾತ್ಯಯಿರೇ ಹರ್ಷರಾಗಶೋಕೋಭ್ಯೈಃ 
ವಿಚ್ಛೇದಸ್ತ ತ್ರಸಮಃ ಕಾರ್ಯಸ್ತಜ್ಜೆ $1 ಪ್ರವೇಶೇಷು 
ಬ ನಃ Nn J 


೫ ಗತ್ಯಾಶ್ರಯೇಣ ನಾಟ್ಯೆಜ್ಞೈಃ ಪಾದೆ ರನು ಗತೈಸ್ತಥಾ 
ಪರಿಕ್ರಮೇಣ ರಂಗಸ್ಯ ಗಾನೇನಾರ್ಥವಶೇ ನ ಚ॥ 


36 ಪೂರ್ವಂಗಾನಂ ತತೋವಾದ್ಯಂ ತತೋನೃತ್ತಂ ಪ್ರಯೋಜಯೇತ್‌ 


31 ನಿವೃತ್ತ ;೦ಕುರಸೂಚಾಸು ಕಾರ್ಯಸ್ತಭಿನಯಾನ್ವಿತಃ 
ತತ್ರಪ್ರಾಸಾದಿಕೀಯೋಜ್ಕಾ ಪ್ರಹರ್ಷಾರ್ಥಗುಣೋದ್ಭವಾ | 


ನಾಟ್ಯಶಾಸ್ತ್ರ ಹಾಗೂ ಸಂಸ್ಕೃತ ನಾಟಕಗಳು ೯೯ 


: ಪುನಃ ಬೇಕಿದ್ದರೆ ಹಾಡಬಹುದು. ರಾಗಲಾಪನದಿಂದ ಉದ್ದ ಮಾಡಬಾರದು. 

ಕಾಲಯಾಪನಕ್ಸಿರುವ ಅಂತರ ಧ್ರುವಗಳಲ್ಲಿ ಮಾತ್ರ ಸಂದರ್ಭಕ್ಕೆ ತಕ್ಕಂತೆ; ರಾಗಾ 
| ಲಾಪನಪೂರ್ವಕ ಗೀತೆಗಳನ್ನು ವಿಸ್ತರಿಸಬಹುದು ಹೊರತು ಇತರ ಸಂದರ್ಭಗಳಲ್ಲಿ 
ಯಥಾಕ್ಷರವಾಗಿಯೇ ಹಾಡಬೇಕು.38 ಈ ಗೀತೆಗಳೆಲ್ಲವೂ ಧ್ರುತ, ಅರ್ಥಧ್ರುತ್ಕ 
ಬಿಂದು ಇತ್ಯಾದಿ ಖಂಡಕಲಾ ಪ್ರಮಾಣದ ಭಂಗತಾಲಗಳಲ್ಲಿ ನಿಬದ ವಾಗು 
ವಂಥವು. ತಾಳದ ಘಾತಪಾತಗಳಿಗೆ ಸರಿಬೀಳುವಂತೆಯೇ ಗೀತಾಕ್ಷರಗಳ ಗುರು 
ಲಘು ವಿನ್ಯಾಸವಿರಬೇಕು.385 ತಾಳದ ಲಯಕ್ಕೆ ಸರಿಯಾದ ಯತಿ (ವಿರಾಮ), 
ತಾಳದ ಯತಿಗೆ (ಸ್ರೋತೋಗತಾದಿ) ಸರಿಯಾದ ಗತಿ, ತಾಳದ ಗುರುವಿಗೆ ಗೀತದ 
ಗುರ್ವಕ್ಷರ, ಲಘುವಿಗೆ ಲಘುವಕ್ಷರ, ಹೀಗೆಲ್ಲ ಕಟ್ಟುನಿಟ್ಟಾಗಿರುವ ಗೀತೆಗಳನ್ನು 
ತಾಳಕ್ಕೆ ವಿಷಮವಾಗಿ ಹಾಡುವಂತಿಲ್ಲ. ನರ್ತನದ ಹೆಜ್ಜೆಗಳೂ, ಅಂಗ ವಿಕ್ಸ್ಟೇಸ 
ಗಳೂ, ರೇಖೆಗಳೂ, ಶಾಖಾದ್ಯಭಿನಯಗಳೂ ತಾಳಕ್ಕೆ ಸರಿಯಾಗಿ ನಡೆಯುತ್ತವೆ. 


32 ನಹಿ ವರ್ಣಪ್ರಕರ್ಷಸ್ತು ಧ್ರುವಾಣಾಂ ಸಿದ್ಧಿರಿಷ್ಯತೇ 


ಯಸ್ಮಾದರ್ಥಾನುರೂಪಾಹಿ ಧ್ರುವಾಕಾರ್ಯಾಾರ್ಥದರ್ಶಿಕಾ ॥ ೨೬ | 
ಶ್ರೆ  ನೋವಾಪ್ಯಥವಾಬಿಂದುರ್ಯೇಚಾನ್ಯೆ ತು ಪ್ರಕರ್ಶಿಣಃ 
ತೇಧ್ರು ವಾಣಾಂ ಪ್ರಯೋಗೇಷು ನ ಕಾರ್ಯಾಸ್ವಪ್ರಮಾಣತಃ ॥ ೨೮ ॥ 


ೆ ಶೈ (ವ್ಯ ಜದ * ಎಂಬವು ಗಾನನಿಸ್ತಾರವನ್ನು ಮಾಡುವ ಸ್ವರಾಲಂಕಾರಗಳು) 
ಜಾ ನೃತ್ತಶೋಭಾರ್ಥಮಂಗಾನಾಂ ಪರಿವರ್ತನಂ 
ಸಂಗೀತಸ್ಕಪ್ರಕರ್ತವ್ಯಂ ಲಯುಸ್ಯ ಚ ವಿವರ್ತನಂ [ ೨೯॥ 


(ನಾ, ಶಾ, ಅ ೩೧) 
ವ್ಯಾ--ಪರಿವರ್ತನಂ ಕ್ವ ಚಿದನುಕ್ತಮಪಿ ನೃ ತ್ರೇ ಶೋಭಾರ್ಥಂ 


ಕ್ರಿಯತ ಇತಿ | ಅತ ಏನ ಸಕಲಸ್ಕಾಪಿ ಗೀತಸ್ಕ ತ್ವನಿಲಂಬಿ 
ಹಾಡೇಗ್ಗೀ ತತೋಭಾರ್ಶಂ ಧಣ ತಿ ೨ ರ್ಭವಸೀತಿ | 

33 ದ್ರುತಗಮನೇ ಲಘುವರ್ಣಾ ನಿಲಂಬಿತಗತೌಚ ದೀರ್ಥವರ್ಣಕೃತಃ ॥ 
ಗುರ್ವಾದಿಸ್ತು ಗುರುಃ ಕಾರ್ಯೋ ಲಘ್ವಾದಿಸ್ತು ಲಘುಸ್ತಥಾ 
ವ್ಯಾ--ನದ್‌ ವೃತ್ತ ಗುರುಲಘುಸ್ಥಾನೇ ಯಥಾಸಂಖ್ಕಂ 
ತಾಲೋಚಿತ ಗುರುಲಘುಯೋಜನಂ ಕಾರ್ಯನಿತಿ | 

34 ಸತಲಂಚಧುವ್ರಾರ್ಥೇಸಷುನಿಬದ್ಧ ೦ ಸರ್ವಸಾಧಕಂ 
ನಿಯತಾಕ್ಷರ ಸಂಬದ್ಧಂ ಛಂದೋಯತಿ ಸಮನ್ವಿತಂ 


ನಿಬದ ೦ಚ ಪದಂಜ್ನೇಯಂ ಸತಾಲಪತನಾಕ್ಷರಂ 
[4°] *ಬಗಿ 
(ನಾ. ಶಾ. ಅ ೩೧) 


ಯಂ ಯಂ ಗಾತಾ ಸ್ವರಂ ಗಚ್ಛೇತ್ತಮಾತೋದೈೈರ್ವಿನಿರ್ದಿಶೇತ್‌ 

ಯತಿಪಾಣಿ ಸಮಾಯುಕ್ತ ೦ ಗುರುಲಘ್ಯಕ್ಷರಾನ್ವಿತಂ Il 4೪ | 
35 ಮಾತ್ರಾಂಶಕ ವಿಕಲ್ಪಸ್ತು ಧ್ರುವಾಪಾದೇಷುಯೋಭನೇತ್‌ 

ಸತುಭಾಂಡೇನ ಕರ್ತವ್ಯಸ್ತ ಜ್ಞೈರ್ಗತಿಪರಿಕ್ರಮೇ 

ಏನಂಗತಿಪ್ರಚಾರೇಸು ಕಾರ್ಯಂ ವಾದ್ಯೆಂ ಪ್ರಯೋಕ್ತ ಎಬಿ | ೧೭೮ ॥ 


೧೦೦ ಮಾನವಿಕ ಕರ್ಣಾಟಕ 


ಎಲ್ಲವೂ ಒಟ್ಟಾಗಿ ಅಲಾತಚಕ್ರದಂತೆ ಏಕೀಭವಿಸಿ ರಸಭಾವಗಳಿಗೆ ದೀಫ್ರಿಯನ್ನು 
ಕೊಡುತ್ತವೆ. | 
ಇನ್ನು ನಾಟಿಕಾರಂಭಕ್ಕೆ ಪೂರ್ವರಂಗ ಪ್ರಯೋಗದಲ್ಲಿಯೂ ಹಾಡತಕ್ಕ ; 
ಕೆಲವು ಧ್ರುವಾ ಗೀತೆಗಳಿವೆ. ಸಂಸ್ಕೃತಪ್ರಾಯವಾದ್ಧ ಗೀತೆಗಳು ಅನ್ಯೋಕ್ತಿಯ 
ರಚನೆಗಳಲ್ಲ. ಅವುಗಳ ವರ್ಣಾಲಂಕಾರಾದಿ ವೈಶಿಷ್ಟ್ಯಗಳು ನಾಟಕಧ್ರುವದಲ್ಲಿರು ' 
ವುದಕ್ಕಿಂತ ಭಿನ್ನ ವಾದವು. ಎಲ್ಲವೂ ದೇವಸ್ತುತ್ಯಾಶ್ರಯವಾದ ಅರ್ಥವುಳ್ಳವು. " 
ಅವುಗಳ ಗಾನವು ನಾಟಕಥ್ರುವಾಗಾನದಂತೆ ಶ್ರೋತೃರಂಜನೆಯೇ ಮುಖ್ಯೋದ್ಹೇಶ ' 
ವಾಗಿರುವ ರಸಭಾವೋಚಿತವಾದ ಲೌಕಿಕ ಗಾನವಲ್ಲ. ಅದು ಅದೃಷ್ಟ ಫಲೋಜ್ಟೇಶ ' 
ವುಳ್ಳ ದೇವಪ್ರೀತ್ಯರ್ಥವಾದ ಗಾಂಧರ್ವಗಾನ.36 ತಾಳಗಳೂ (ಆಸಾರಿತ ' 
ವರ್ಧಮಾನಾದಿ) ಸುದೀರ್ಥಪ್ರಸ್ತಾರಗಳುಳ್ಳ ಮಾರ್ಗ ತಾಳಗಳೇ ಹೊರತು 
ನಾಟಕಥ್ರುವಕ್ಕೆ ಹೇಳಿದ ದ್ರುತಾದಿ ಖಂಡಕಾಲದ ತಾಲಪ್ರಭೇದಗಳಲ್ಲ. ಅಲ್ಲಿ | 
ನಡೆಯತಕ್ಕ ಲಾಸ್ಕತಾಂಡವ ನರ್ತನಗಳು ಕೇವಲದೇವತಾ ಪ್ರೀತೃರ್ಥವಾಗಿಯೇ 
ಇರುವಂಥವು.  ಲಾಸ್ಯವಿಧಿಯಲ್ಲಿ ನಡೆಯುವ ಹಾಸ್ಯವಿನೋದಗಳೂ ದೇವರ ' 
ಹೆಸರಲ್ಲೇ ನಡೆಯತಕ್ಕವು. ನಾಟ್ಯಶಾಸ್ತ್ರದಲ್ಲಿ ವಿಸ್ತಾರವಾಗಿ ವರ್ಣಿಸಿರುವ ಆ 4 
ಪೂರ್ವರಂಗದ ಸ್ವರೂಪವನ್ನು ಸಾಧಾರಣವಾಗಿ ಹೀಗೆ ತಿಳಿಯಬಹುದು : 
ಚತುರಸ್ರಾಕಾರದ ರಂಗಭೂಮಿಯ ಹಿಂಬದಿಯ ಅಗಲಕ್ಕೂ ಪರದೆ ಇಳಿ 
ಬಿಟ್ಟಿರುತ್ತದೆ. ಪರದೆಯ ಎಡಬಲಗಳ ತುದಿಭಾಗಗಳಲ್ಲಿ ಕ್ರಮವಾಗಿ ನಟರು ' 
ಹೋಗುವ ಮತ್ತು ಹೊರಡುವ ದ್ವಾರಗಳಿರುವುವು. ಇವಕ್ಕೆ ನೇಪಥ್ಯದ್ವಾರಗಳೆಂದು 
ಹೆಸರು. ದ್ವಾರದೇಶಗಳ ಮಧ್ಯಕ್ಕೆ ಪರದೆಯ ಹಿಂಭಾಗದಲ್ಲಿ ಸಾಕಷ್ಟು ವಿಶಾಲವಾದ , 
ಸ್ಕಳವಿರುತ್ತದೆ. ಇಲ್ಲಿ ಗಾಯಕವಾದಕರು ಕೂತಿರುತ್ತಾರೆ. ಆ ವಿಭಾಗಕ್ಕೆ ರಂಗ ' 
ಶೀರ್ಷಿಕೆ ಎಂದು ಹೆಸರು. ಇದಕ್ಕೆ ತಾಗಿ ಹಿಂದೆ ನೇಪಥ್ಯ ಗೃಹ (ಗ್ರೀನ್‌ ರೂಂ) 
ಇರುವುದರಿಂದ ಪರದೆಯ ಹಿಂದಿರುವ ಭಾಗಕ್ಕೆಲ್ಲ, ಗಾಯಕ ವಾದಕರು ಕೂತಿರುವ 
 ಯದ್‌ವೃತ್ತಂತು ಭನೇದ್ಧಾನೇತದ್‌ವೃತ್ತಂ ವಾದ್ಯಮಿಷೃತೇ 
ಗೀತವಾದ್ಯ ಪ್ರಮಾಣೇನ ಕುರ್ಯಾಚ್ಚಾಂಗವಿಚೇಸ್ಟಿ ತಂ Il ೧೭೩ 1 ' 
ಯೋವಿಧಿರ್ಗಾನವಾದ್ಯಾನಾಂ ಪದಾಕ್ಷರಲಯಾಸ್ವಿತಃ ॥ 
ಏತುನ್ನ ತ್ತಾ ಂಗಹಾರೇಷು ಕರ್ತವ್ಯೋ ನಾಟ್ಯಯೋಕ್ತೃಭಿಃ ॥ ೧೮೪ | | 
(ನಾ. ಶಾ, ಆ ೩೪) 
36 ನಾ, ಶಾ. ಅ ೩೩ ರ ಆರಂಭದ ವ್ಯಾಖ್ಯಾನ ನೋಡುವುದು: 
"" ಪೂರ್ನರಂಗೇ ಗಾಂಧರ್ನಮೇನಪ್ರಧಾನಂ” 
x- ನಾಃದೃಷ್ಟಾರ್ಥಂ ಧ್ರುವಾಪದಂ ಗಾಂಧರ್ವಪದನತ್‌ | ಅತ್ರಹಿ 
ಸಂಭನತ್‌ ಪದೇ ಸ್ತ್ರೋತ್ರಾಪೇಕ್ಸಾ | ಧ್ರುನಾಗಾನೇತುತದನಗಮಾಂ 
ಪ್ರಧಾನಂ ಸಾಮಾಜಿಕಂಪ್ರತಿ” 


ಟ್‌ 


ನಾಟ್ಯಶಾಸ್ತ್ರ ಹಾಗೂ ಸಂಸ್ಕೃತ ನಾಟಿಕಗಳು ೧೦೧ 


ಭಾಗ ಸಮೇತ, ನೇಪ ಪಥ್ಯನೆಂದೇ ನಾಟಕಗಳಲ್ಲಿ ವ್ಯವಹೆರಿಸಲಾಗಿದೆ. ಪಾತ್ರಗಳ 
ಪ್ರವೇಶ ನಿಷ್ಟಾ ಮಗಳಲ್ಲಿ ದ್ವಾರಭಾಗಗಳಷ್ಟು ಮಾತ್ರ ತೆರೆಯನ್ನು ಸಶಿಸಲ 
ಡದು. ಗಾಯಕವಾಸಕಂಕುವ ಮಧ್ಯಭಾಗವು ನಾಟಕ ಪ್ರಯೋಗಕಾಲದಲ್ಲಿ 
ತೆರೆಯೊಳಗೇ ಇರುತ್ತದೆ. (ಆಧುನಿಕ ನಾಟಕಗಳಲ್ಲಿ ಇರುವಂತೆ ದೃಶ್ಯ ಬದ 
ಲಾಯಿಸುವ ಬೇರೆ ಜೀಕಿ ಚಿತ್ರದ ಪರಜಿಗಳು ಆಗ ಇದ ಂತಿಲ್ಲ.) 

ಪೂರ್ವರಂಗದ ಆರಂಭಕ್ಕೆ ಗಾಯಕ ವಾದಕಕೀ ನಿರ್ವಹಿಸುವ ನಿರ್ಗೀತ 
ಸಂಗೀತಗಳೆಂಬ ವಾದ್ಯವಿಧಿಗಳು ಪರದೆಯ ಒಳಭಾಗದಲ್ಲಿ ನಡೆಯುವಂಥವು. ಆ 
“ ಅಂತರ್ಯವನಿತಾ' ಪ್ರಯೋಗಕ್ರಮದಲ್ಲಿ ಮೊದಲಾಗಿ ಗಾಯಕ ವಾದಕರು 
ವಾದ್ಯಗಳನ್ನು ತಂದಿಟ್ಟು ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಳ್ಳುತ್ತಾರೆ.3? 


| ಮೃದಂಗ ಪಣವ ದರ್ದರವೆಂಬ ಚರ್ಮವಾದ್ಯಗಳ ವಾದಕರು ರಂಗಕ್ಕೆ ಮುಖ 
: ಮಾಡಿ (ಮೂಡದಿಕ್ಳು) ಸಾಲಾಗಿ ಕುಳಿತುಕೊಳ್ಳುತ್ತಾರೆ. ಗಾಯಕ ಉತ್ತರಕ್ಕೆ 


ಮುಖಮಾಡಿ ಕುಳಿತುಕೊಳ್ಳುತ್ತಾನೆ. ಅವನ ಎಡಪಕ್ಕದಲ್ಲಿ ವೈಣಿಕನೂ ಬಲ 


| ಪಕ್ಕದಲ್ಲಿ ವೇಣುವಾದಕನೂ ಇರುತ್ತಾರೆ. ಗಾಯಕನಿಗೆ ಎದುರಾಗಿ ಗಾಯಕಿ 


ಕುಳಿತು ಕೊಳ್ಳುತ್ತಾಳೆ. ವಾದ್ಯಗಳನ್ನೆಲ್ಲಾ ಶ್ರತಿಮಾಡಿ ಆರಂಭದ ಶೃತಿ ಗೀತೆ 
ಗಳನ್ನು ಬಾರಿಸುತ್ತಾರೆ. ಮೊದಲು ಕೇವಲ ವಾದ್ಯಗಳಿಂದಲೂಕಿ ಆ ಮ್ಮ 
ಹಾಡಿನೊಂದಿಗೆಯೂ ಸ್ತುತಿಗೀತೆ ನಡೆಯುತ್ತದೆ. ಇದಾಯಿತೆಂದರೆ ಇಡೀ ಪರದೆ 
ಯನ್ನು ಎತ್ತುತ್ತಾರೆ3 ಒಂದು ಗಾಂಧರ್ವ ಸ್ತುತಿಗೀತೆಯನ್ನು ಗಾಯಕನು 
ಹಾಡುವಾಗ ನಾಟ್ಯಾ ಚಾರ್ಯ ರಂಗಮಧ್ಯಕ್ಕೆ ಬಂದು ನಮಸ್ಕರಿಸುತ್ತಾನೆ. ಆಮೇಲೆ 
Pu ಪ್ರಯೋಗಮಿದಾನೀಂ ವಕ್ಸ್ರ್ಯಾಮುಃ | ತತ್ರೋಸಪಿಷ್ಟೇ ಪ್ರಾಜ್ಮುಖೇ ರಗ ತತ್ರ 
ಪೂರ್ವೋಕ್ಕಯೋರ್ನೇಪಥ್ಯ ಗೃಹದ್ವಾರಯೋರ್ಮಧ್ಯೇ ರಂಗಾಭಿಮುಖೋಮಾೌ 
ರಜಿಕಸ್ತಸ್ಕಪಾಣವಿಕದರ್ದರಿಕೌವಾಮತಃ, ತತ್ರೋತ್ತರಾಭಿಮುಖೋಗಾಯಕ್ಕೂ 
ಗಾಯಕಸ್ಕತು ವಾಮಪಾರ್ಶೇ ವೈಣಿಕ, ವೈಣಿಕಸ್ಯದಕ್ಷಿಣೇನ ವಂಶವಾದಕೌ, ಗಾತುರಭಿ 
ಮುಖಂಗಾಯಿಕಾ ಇತಿ ಕುತಪನಿನ್ಯಾಸಃ ॥ ೨೧೫ ॥ 
ನಾ. ಶಾ.ಅ ೩೪) 
38 ಪೂರ್ವಂಹಿ ಭಾಂಡವಾದ್ಯೇನ ಸಿದ್ಧಿರುತ್ಬಾದನೀಯಾ | ಸ್ತ್ರೀಬಾಲ ಮೂರ್ಹಾವಕೀರ್ಣೇ 
ಚರಂಗೇ ಕುತೂಹಲಜನನ ಸಮರ್ಥಂ ವಾದ್ಯಮುಪಪನ್ನಂಭನತಿ ॥ ೨೨೨ ॥ 
(ನಾ. ಶಾ. ಅ ೩೪) 
39 ಏತಾನಿಚ ಬಹಿರ್ಗೀತಾನ್ಯ ೦ತರ್ಯನನಿರ್ಗಾತ್ವೆಃ 
ಪ್ರ ಯೋಕ್ತಭಿಃ ಪ್ರ ಯೋಜ್ಯಾ ನಿತಂತ್ರಿ (ಭಾಂಡಕೃ ತಾನಿತು ll ೧೧॥ 
ನಘಾಟ್ಕನ ''ಯವನಿಕಾಂನ ಇ ತ್ರ "ವಾದ್ಯ ಕೃ ತಾನಿಚ 
ಗೀತಾನಾಂ ' ಹುದ್ರಕಾದೀನಾಮೇಕಂಯೋಜ್ಯಂತು ಗೀತಕಂ 
ವರ್ಧಮಾನನುಥಾ ಪೀಹೆತಾಂಡನಂ ಯತ್ರಯುಜ್ಯತೇ ॥ ೧೩॥ 
(ನಾ, ಶಾ, ಅ ೫) 


೧೦೨ ಮಾನವಿಕ ಕರ್ಣಾಟಕ 


ಉತ್ಸಾ ಪನೀ40 ಎಂಬ ಧ್ರುವಾಗೀತೆಯನ್ನು ಹಾಡುವಾಗ ಸ ೂತ್ರಧಾರನೂ ಅವನ 
ಹಂದೆ. ಅಂಜಲಿಯಲ್ಲಿ ಹೂಗಳನ್ನು ಹಿಡಿದ ಮೂವರು Bik ಅವರ ಹಿಂಜೆ 
ಅಲಂಕರಿಸಿದ ಧ್ವಜವನ್ನು ಏಡಿಮಕೆೊಜು ಇಬ್ಬರು ಪಾರಿಪಾರ್ಶ್ವಕರೂ ಒಟ್ಟಿಗೆ 
ಪ್ರವೇಶಿಸಿ ನೃತ್ಯವಿಧಿಪ್ರಕಾರ ಲೆಕ್ಕಾಚಾರದ ಹೆಜ್ಜೆಗಳನ್ನಿಡುತ್ತಾ, ದಿಗ್ವಂದನೆ 
ಮಾಡುತ್ತಾ ರಂಗಭೂಮಿಯಲ್ಲಿ ಪ್ರದಕ್ಷಿಣೆ ಸುತ್ತುತ್ತಾರೆ"! ಹೀಗೆ ಮೂರು 
ಪ್ರದಕ್ಷಿಣೆಗಳನ್ನು ಮಾಡಿ ಸೂತ್ರಧಾರನು ಮಂತ್ರಪುರಸ್ಸರವಾಗಿ ಪಾರಿಪಾರ್ಶ್ವಕರ 
ಕೈಯಿಂದ ಧ್ವಜವನ್ನು ಸ್ವೀಕರಿಸುತ್ತಾನೆ. ಪುನಃ ಲಾಸ್ಯಗತಿಯಲ್ಲಿ ದಿಗ್ವಂದನೆ ' 
ಮಾಡಿ ನಾಂದೀ ಶ್ಲೋಕಗಳನ್ನು ಪಠಿಸುತ್ತಾನೆ.48 . ಆಗ ಮಧ್ಯಮಧ್ಯ ದಲ್ಲಿ ' 
ಪಾರಿಪಾರ್ಶ್ವಕರು " ಹಾಗೇ ಆಗಲಿ, ನಾಟ್ಯಕ್ಕೆ ಜಯವಾಗಲಿ, ದೇವತೆಗಳಿಗೆ" 
ಸಂತೋಷವಾಗಲಿ, ಲೋಕಕ್ಕೆ ಶುಭವಾಗಲಿ, ರಾಜನಿಗೆ ಜಯವಾಗಲಿ, ರಾಜ್ಯ ' 
ಸಂಪತ್ತು ವೃದ್ಧಿಯಾಗಲಿ, ನಾಟಕ ಆಡಿಸುವವರಿಗೂ ಅಡುವವರಿಗೂ ನಾಟಕ 
ವನ್ನು ರಚಿಸಿದ ಕವಿಗೂ ನಾಟ್ಯಪ ಶ್ರಯೋಗಕ್ಕೂ ಶುಭವಾಗಲಿ ಎಂಬ ನಾಂದೀ 
ಶ್ಲೋಕಗಳಲ್ಲಿ ಹೇಳಿದ ಅರ್ಥವನ್ನು ಮಾತುಗಳಿಂದ ಘೋಷಿಸುತ್ತಿರುತ್ತಾರೆ.43 


40 ಗೀತಕಾಂತೇ ತತಶ್ಚಾಪಿ ಕಾರ್ಯಾಹ್ಯುತ್ಥಾ ಪನೀಧ್ರುವಾ 
ಕಾರ್ಯಂ ಮಧ್ಯ ಲಯಂತಜ್ಞೆ ೈಃ ಸೂತ್ರಧಾರ ಪ್ರವೇಶನೆಂ | ೬೮ 8 
4: ಪುಷ್ಪಾಂಜಲೀಃ ಸಮಾಧಾಯ ರಕ್ಸಾಮಂಗಲ ಸಂಸ್ಕೃೃತಾಃ 
ಶುದ್ಧ ವರ್ಣಾಃ ಸುಮನಸಃ ತಥಾಚಾದ್ಭುತದೃಷ್ಟತಯಃ 
ಸ್ಥಾನಂತುವೈಷ್ಠವಂ ಕೃತ್ವಾ ಪ್ರವಿಶೇಯುಃ ಸಮಂತ್ರಯೆಃ | 
ಭೃಂಗಾರಜರ್ರುರಥರೌ ಭನೇತಾಂ ಪಾರಿಪಾರ್ಶ್ವಕೌ aol. 


ಅಕರ ಅಡೆ ಇಂ ಗಿಡದ ಹ ಬ್ರ ಇಯ ಮೆ 


ಇಸ ಮಟ. (. 


2 ಪ್ರಯತ್ನಕೃತಶೌಚೇನ ಸೂತ್ರಧಾರೇಣ ಯತ್ನತಃ 
ಸನ್ನಿಪಾತಸಮಗ್ರಾಹ್ಯೋ ಜರ್ದುರೋವಿಫ್ಲು ಜರ್ಜರಃ | 
ತತೋಭಿನಾದನಂಕುರ್ಯಾದ್ದೇನತಾನಾಂ ಯಥಾದಿಶಂ | 
ಸೂತ್ರಧಾರಃ ಸಪಠೇನ್ನಾ ೦ದೀಂ ಮಧ್ಯಮಂಸ್ಟರಮಾಶ್ರಿ ತಃ | 
(ಮಧ್ಯಮಸ್ವರೇಣ, ನಾತ್ಯುಜ್ಜೇನನಾತಿನೀಚೇನ ಮಧ್ಯಮಸ್ಥಾ ನೇನೇತ್ಯರ್ಥಃ) ' 


ನಮೋಸ್ತುದೇವದೇವೇಭ ಃ ದ್ವಿಜಾತಿಭ್ಯಃ ಶುಭಂತಥಾ ॥ ೧೦೭॥ ' 
ಜಂ ಯ ಸೂ ಪಜಸ | 
ರಾಜ್ಯಃ ಪ್ರವರ್ಧತಾಂಚೈವ ರಂಗಶ್ಚಾಯಂ ಸಮೃಧ್ಯತಾಂ ॥ ೧೦೯॥ | | 
ಪ್ರೇಕ್ಸಾಕರ್ತುರ್ಮಹಾನ್‌ಧರ್ಮೋ ಭವತುಬ್ರ ಹ್ಮಭಾವಿತಃ 
ಕಾನ್ಕಕರ್ತುರ್ಯಶಶ್ಚಾಸ್ತು ಧರ್ಮಶ್ಚಾ ಪಿಪ್ರನರ್ಧತಾಂ ॥ ೧೧೦ ॥ 


(ನಾ, ಶಾ. ಅ ೫) ' 
43 ನಾಂದೀಪದಾಂತರೇಶ್ವೇಷು ಏನಮಸ್ಸಿತಿ ನಿತ್ಯಶಃ ಕ್ಷ 
ವಂದೇತಾಂ ಸಮ್ಯಗುಕ್ತಾ ಭಿರ್ಗೀರ್ಭಿಸ್ಟೌ ಪಾರಿಪಾರ್ಶ್ವಕಾ loon 


ನಾಟ್ಯಶಾಸ್ತ್ರ ಹಾಗೂ ಸಂಸ್ಕೃತ ನಾಟಕಗಳು ೧೦ತ್ಲಿ 


' ಇದಾದ ಮೇಲೆ ಸೂತ್ರ ಧಾರನು ಧ್ವಜವನ್ನು ತನ್ನ ನಾಭಿಯಲ್ಲಿ:ನೆಟ್ಟು, ಸಮತೋಲ 


ವಾಗಿ! ನಿಲ್ಲಿಸಿ ಹಿಂದಕ್ಕೂ ಮುಂದಕ್ಕೂ ನಾಟ್ಯಮಾಡುತ್ತಾನೆ. ಆಮೇಲೆ 
ಅದನ್ನು ಪುನಃ ಪಾರಿಪಾರ್ಶ್ವಕರ ಕೈಯಲ್ಲಿ ಕೊಟ್ಟು ತಾನು ತಾಂಡವ ನರ್ತನಕ್ಕೆ 


ತೊಡಗುತ್ತಾನೆ. ಆಗ ಸ್ತ್ರೀಯರ ನರ್ತನವೂ ಪ್ರಾರಂಭವಾಗುತ್ತದೆ. ಭಾಗವತನು 


ಆಸಾಪಿತ ವರ್ಧಮಾನಾದಿ ತಾಳವಿಸ್ತಾರದಲ್ಲಿ ಧ್ರುವಾಗೀತೆಗಳನ್ನು ಹಾಡುತ್ತಾನೆ. 
ಅದಕ್ಕನುಗುಣವಾದ ವಾದ್ಯಘೋಷದೊಡನೆ ನಾಟ್ಯದ ಅದ್ಭುತ ಪ್ರಯೋಗ ಕೆಲ 
ಹೊತ್ತು ನಡೆಯುತ್ತದೆ. ಸೂತ್ರಧಾರ ಮಧ್ಯಮಧ್ಯ ನಾಂದೀಶ್ಲೋಕಗಳನ್ನು 
ಹೇಳುತ್ತಾನೆ. ನರ್ತಕಿಯರು ಪುಷ್ಪಾಂಜಲಿಯನ್ನು ಚೆಲ್ಲುತ್ತಿರುತ್ತಾಕೆ.4 ಒಬ್ಬೊಬ್ಬ 
ರಾಗಿಯೂ ಒಟ್ಟಾಗಿಯೂ ನಾನಾ ತಾಂಡವ ವಿಧಿಗಳಲ್ಲಿ ನರ್ತಿಸಿ “ ಪಿಂಡೀಬಂಧ ? 
ಗಳೆಂಬ ವಿಶಿಷ್ಟ ಸ್ಥಿರಭಂಗಿಗಳಲ್ಲಿ ನಾಟ್ಯವನ್ನು ಪೂರೈಸುತ್ತಾರೆ. ಈ ತಾಂಡವದ 


. ಅದ್ಭುತದರ್ಶನವಾದ ಮೇಲೆ. ಸುಕುಮಾರಪ್ರ ಯೋಗವಾದ ಲಾಸ್ಯವಿಧಿಯ 


ವಿನೋದನೃತ್ತ ಪ್ರಾರಂಭವಾಗುತ್ತದೆ. 

ಇದರಲ್ಲಿ ನರ್ತಕಿಯರೊಂದಿಗೆ ನಟರೂ ಭಾಗವಹಿಸುತ್ತಾರೆ. ದಂಪತಿಗಳ 
ಮದನಾವಸ್ಥೆ ಯನ್ನು ವರ್ಣಿಸುವ ಶೃಂಗಾರ ಗೀತೆಗಳೂ ಲಲಿತಭಾವದ ನರ್ತನಗಳೂ 
ಸಾಮಾನ್ಯವಾಗಿ ಕೀಳ್ಮಟ್ಟದಲ್ಲಿಯೇ ನಡೆಯುತ್ತವೆ. ಕಾಮೋತ್ಸುಂಕೆ, ಪ್ರಣಯ 
ಕಲಹ, ಅಶ್ಲೀಲಹಾಸ್ಯ, ಬೀದಿಯ ವಿನೋದ, ಇಂಥ ಪಾಮರರಂಜಕವಾದ 


6 ನಾಭಿಪ್ರದೇಶೇಖಿನ್ಮ ಸ್ಕ ಜರ್ಜರಂತುಲಯಾಧೃತಂ 
ವಾಮ ಪಲ್ಲನ ಹಸ್ತೇನ ಪಾದೈಸ್ತಾ ಲಾಂತರಸ್ಥಿ ತೈ 


ಗಚಿ «ತ್‌ ಸಂಚಪದೀಂಚೈವ ಸಮಿಸಾಲಾಸಾಂಗಚೇಷ್ಟಿ ತೈಃ | 
€ 


(ನಾ.ಶಾ.ಆ ೫) 
45 ಪಾರಿ ಪಾರ್ಶ್ವಕಯೋರ್ಹಸ್ತೇದತ್ವಾಜರ್ಜರಮುತ್ತಮಂ 
ಮಹಾಚಾರೀಂ ತತಶ್ಚೈೈವ ಪ್ರಯುಂಜೀತಯಥಾಮವಿಧಿ | ೧೨೭॥ 


ಅಲ್ಲಿ ಪ್ರಯೋಗಿಸುವ ತಾಂಡವಗೀತ: 
ಪಾದತಲಾಹತ ಪಾತಿತ ಶೈಲಂ | 
ಶೋಭಿತ ಭೂತ ಸಮಗ್ರ ಸಮುದ್ರಂ | 
ತಾಂಡವನೃತ್ತನಿದಂ ಪ್ರಲಯಾಂತೇ | 
ಪಾತುಹರಸ್ಯಸದಾಸುಖದಾಯಿ | ॥ ೨೯ | 


4 ಶುದ್ಧಾ: ಕುಸುಮ ಮೂಲಾಭಿರ್ವಿಕಿರೇಯು: ಸಮಂತತ: 
ಅಂಗಹಾರೈಶ್ಛದೇವ್ವಶ್ವನ್ಯಾಸಾಪನ್ಯಾಸ ಸಂಯುತಾ: 
ವ ಸ ಸ 
ಏನಂಕೃತ್ವಾಯಥಾನ್ಯಾಯೆಂ ಶುದ್ಧಂ ಚಿತ್ರಂ ಪ್ರಯತ್ನತಃ 
ತತಸ್ತ್ವಂತರ್ಹಿತಾ; ಸರ್ವಾಭನೇಯುರ್ದಿನ್ಯಯೋಹಿತಃ | ॥ ೧ಜ೯॥ 
(ನಾ.ಶಾ, ಅ ೫) 


೧೦೪ ಮಾನವಿಕ ಕರ್ಣಾಟಕ 


ವೀಥ್ಯಂಗಗಳು ಮಧ್ಯ ಮಧ್ಯ ದೇವರ ಸ್ತುತಿಯೊಂದಿಗೆ? ಪ್ರಯೋಗಿಸಲ್ಪಡುತ್ತವೆ 
ಇದಾದ ಮೇಲೆ ನಟನಟಿಯರು ರಂಗದಿಂದ ಹೊರಟುಹೋಗುತ್ತಾರೆ. ಇಲ್ಲಿಗೆ ದೇ 
ವಸ್ತುತ್ಯಾಶ್ರಯವಾದ ಪೂರ್ವರಂಗವಿಧಾನ ಕೊನೆಗೊಳ್ಳುತ್ತ ದೆ. ಇದರ ಉಪ: 
ಸಂಹಾರವಾಗಿ ಒಂದು ರೌದ್ರರಸದ ಶ್ಲೋಕವನ್ನು ma 48 ಆಮೇಲೆ: 
ಪಾರಿಪಾರ್ಶ್ವಕರು ಪ್ರವೇಶಿಸಿ ವ ಬಂದಿರುವ ಉದ್ದೆ ೇಶ, ಪ್ರಯೋಗಿಸುವ ನಾಟಕದ: 
ವಿಚಾರ, ಸಭಿಕರ ಬಾತ ಇತ್ಯಾದಿ ನಿಷಯಗಳನ್ನು ತನ್ಮೊಳಗಿನ ಸ ಸಂಭಾಷಣೆ. 
ಯಲ್ಲಿ ಪ್ರಸ್ತಾ ಫಿಸುತ್ತಾ ರೆ. ಆಗ ವಿದೂಷಕನು ಹಾಸ್ಯವೇಷದ ವಿಕೃ ತಗತಿಯಲ್ಲಿ ' 
ಪ್ರವೇಶಿಸಿ ಅಸಂಬದ್ಧ ಪ್ರಲಾಪಗಳಿಂದ ಸೂತ್ರಧಾರಾದಿಗಳನ್ನು ನಗಿಸುತ್ತಾನೆ.4 | 
ಹಾಸ್ಯಪ್ರ ಧಾನವಾದ ಈ ಪ್ರಯೋಗಕ್ಕೆ " ಪ್ರರೋಚನೆ' ಎಂದು ಹೆಸರು. ಇದರ 
ಕೊನೆಯಲ್ಲಿ ಎಲ್ಲರೂ ರಂಗದಿಂದ ಹೊರಟುಹೋಗುತ್ತಾರೆ. ಪರದೆ ಬೀಳುತ್ತದೆ. 
ತದನಂತರ ಪ್ರಸ್ತಾವಕನೆಂಬ ಬ್ರಾಹ್ಮಣನ ಪಾತ್ರದ ಪ್ರವೇಶ. ಅತ 
ಕವಿಕಾವ್ಯ89ಪ್ರಶಂಸಾಪೂರ್ವಕ ನಾಟಕದ ಕಥಾವಸ್ತುವನ್ನು ಧ್ರ 


Al ಅ 


ವರ್ಣಿಸಿ ಆರಂಭದ ಪಾತ್ರಪ್ರವೇಶವನ್ನು ಪ್ರಸ್ತಾಪಿಸಿ ಹೊರಟುಹೋದನ್ಲಿಗೆ ಗ 


4? ದೇವಸ್ತುತ್ಕಾ ಶ್ರಯಾಹ್ಕೆ €ತತ್‌ ಸುಕುಮಾರಂ ನಿಬೋಧತ 
ಸ್ತ್ರೀಪ್ರಂಸಯೋಸ್ತು ಸಂಲಾಪೋಯಸ್ತು ಕಾಮಸಮುದ್ಭ ವಃ 1] 
ತದ್‌ಜ್ಞೇಯಂ ಸ್ವಕೃತಾರಂಭಿ ಶೃಂಗಾರರಸ ಸಳವ ॥ ೩೦೪ ॥ 
ಯತ್ರಸಂದೃಶ್ಯತೇ ಕಿಂಚಿತ್‌ ದಂಪತ್ಯೋರ್ಮದನಾಶ್ರಯಂ | : 
ಖಂಡಿತಾ ವಿಪ್ರಲಬ್ಬಾವಾ ಕಲಹಾಂತರಿತಾಹಿವಾ | 
ಯಸ್ಮಿನ್ನಂಗೇತುಯುವತಿ ನ್ರತ್ತಂತರ್ತಪ್ರಯೋಜಯೇತ್‌ 


48 ತತೋತಾದ್ರ ರಸಂ ಶ್ಲೋಕಂ ಪದಸಂಹರಣಂ ಪಠೇತ್‌ | 
ತಸ್ಕಾಂತೇ ತು ತ್ರಿಪದ್ಯಾಥ ವ್ಯಾಹರೇತ್‌ ಪಾರಿಪಾರ್ಶ್ವಕಃ 
ತಯೋರಾಗ ಮನಂ ಕಾರ್ಯಂ ಗಾನಂ ನರ್ಕುಟಿಕೇಬುಧ್ಯೆಃ | 


49 ವಿದೂಷಕಸ್ಸ್ವೇಕ ಪದಾಂ ಸೂತ್ರ ಧಾರಸ್ಮಿತಾನಹಾಂ 
ಅಸಂಬದ್ಧ ಕಥಾಪ್ರಾಯಾಂ ಕುರ್ಯಾತ್‌ ಕಥನಿಕಾಂತತ: 
ವಿತಂಡಾಂ ಗಂಡಸಂಯುಕ್ತಾಂ ನಾಮಿಕಾಂಚ ಪ್ರಯೋಜಯೇರ್ತ ॥ 


50 ಸ್ಕಾ ಪಕಃ ಪ್ರನಿಶೇತ್ತತ್ರ ಸೂತ ತ್ರಧಾರಗುಣಾಕೃ ತಿಃ 
ಸುವಾಕ್ಯ ಮಧುರೈಃ ತ್ಲೋಕ್ಸರ್ನಾನಾ ಭಾವರಸಾಸ್ವಿತ್ರೆ : 
ಪ್ರಸಾದ್ಯ ರಂಗ ಇ ಕನೇರ್ನಾಮುಚಕೀರ್ತಯೇರ್ತ 
ಪ್ರಸ್ತಾನನಾಂತತ ; ಕುರ್ಯಾತ್‌ ಕಾವ್ಯ ಪ್ರಖ್ಯಾಸನಾಶ್ರಯಂ 


ಬಾ ೀ್‌ಾ್‌' 


ನಾಟ್ಕ ಶಾಸ್ತ್ರ ಹಾಗೂ ಸಂಸ್ಕೃತ ನಾಟಕಗಳು ೧೦೫ 


ಪ್ರಸ್ತಾವನೆ ಎಂಬ ವಿಧಿಯೂ ಕೊನೆಗೊಳ್ಳುವುದು. ಪೂರ್ವರಂಗದಲ್ಲಿ ಪ್ರಯೋಗಿಸ 
ತಕ್ಕು ಗೀತಗಳನ್ನೂ ನಾಟ್ಯಾಚಾರ್ಯನು ಅನನ ಸ್ವಬುದ್ಧಿ ಯಿಂದಲೇ ಯಥೋಚಿತ 
ವಾದ ತಾಳ ಲಯಗಳಲ್ಲಿ ರಚಿಸಿಕೊಳ್ಳ ಬೇಕಾದ್ದರಿಂದ ಅವುಗಳ ರಚನೆ ಹೀಗೆ 
ಇರಬೇಕೆಂದು ತಾನು ವಿಧಿಸುವುದಿಲ್ಲವೆಂದೇ ಭರತನು ಹೇಳುತ್ತಾನೆ: 


" ವಿತತ್‌ ಪ್ರಮಾಣಂನಿರ್ದಿಷ್ಟ ಮುಭಯೋಃ ಪೂರ್ವರಂಗಯೋಃ 
ಆಚಾರ್ಯಬುಧ್ಯಾ ಕರ್ತವ್ಯಸ್ತ್ರ್ಯ್ಯಶ್ರತಾಲ ಪ್ರಮಾಣತಃ। 
ತಸ್ಮಾನ್ನಲಕ್ಷಣಂಪ್ರೋಕ್ತಂ ಪುನುರಕ್ತಂ ಭವೇದ್ಯತಃ | 

(ನಾ. ಶಾ. ಅ ೫) 


ಈ ಪೂರ್ವರಂಗಪ್ರಯೋಗವೂ ಯಥಾವಿಧಿ ನಡೆಯುತ್ತಿತೆಂಬುದು ನಮ್ಮ 
ಸಂಸ್ಕೃತನಾಟಕಗಳ ಆರಂಭದಲ್ಲಿ ಬರುವ " ಅಲಮಲಮತಿ ಪ್ರಸಂಗೇಣ', 
" ಅಲಮನೇನ ಪರಿಸತ್ಯುತೂಹಲ ವಿಮರ್ದಕಾರಿಣಾ ಅತಿವಿಸ್ತರೇಣ' ಎಂಬ ಸೂತ್ರ 
ಧಾರನ ಮಾತುಗಳಿಂದ ವ್ಯಕ್ತವಾಗುವುದು. ಹೀಗೆ ಪೂರ್ವರಂಗಸಹಿತವಾದ 
ನಾಟಕಾಭಿನಯದಲ್ಲಿ ನೃತ್ತಗೀತಗಳು ರಸೋತ್ಕರ್ಷಕ್ಕೆ ಸಹಾಯವಾಗುವು 
ವೆಂದಷ್ಟೇ ಅಲ್ಲ. ಅವುಗಳಿಲ್ಲದೆ ನಾಟ್ಯದಲ್ಲಿ ರಸೋತ್ಪತ್ತಿಯಾಗುವುದಿಲ್ಲವೆಂದೇ ಭರತ 
ಹೇಳುತ್ತಾನೆ. ರಸವೆಂದರೆ ಒಂದು ಪ್ರತ್ಯೇಕ ವಸ್ತುವಲ್ಲ. ನಾಟ್ಯವೇ ರಸ 
ಎನ್ನುತ್ತಾನೆ. ಎಂದರೆ ನಾಟ್ಯವೆಂಬುದು ಅನುಭವೈಕಗಮ್ಯವಾದ ರಸದ ವ್ಯಕ್ತ 
ಸ್ವರೂಪ ಎಂಬ ತಾತ್ಸರ್ಯ. ಕೇವಲ ಅಭಿನಯವೊಂದೇ ನಾಟ್ಯವಲ್ಲ. ನರ್ತನ 
ವಿಲ್ಲದಿದ್ದರೆ ನಾಟ್ಯನೆಂಬ ಹೆಸರೇ ಹುಟ್ಟುವ ಕಾರಣವಿಲ್ಲ. ಹಾಗೆಂದು ನರ್ತನ 
ವೊಂದೇ ನಾಟ್ಯನಲ್ಲ. ಗೀತವಿಲ್ಲದೆ ನರ್ತನನಿಲ್ಲ. ಆದರೂ ಗೀತ ನರ್ತನ 
ಗಳಷ್ಟಕ್ಕೇ ನಾಟ್ಯವೆಂಬ ಸಂಜ್ಞೆ ಸಲ್ಲದು. ಗೀತ, ವಾದ್ಯ, ನರ್ತನ, ಅಭಿನಯ, 
ಮಾತು, ವೇಷ ಇವೆಲ್ಲವೂ ಸೇರಿರುವ ದೃಶ್ಯವೂ ಶ್ರವ್ಯವೂ ಆದ ನಾಟಕಾದಿ 
ರೂಪಕಪ್ರಯೋಗಕ್ಕೆ ನಾಟ್ಯ ಎಂಬ ಹೆಸರಿರುವುದು. ಆದುದರಿಂದಲೇ ಭರತನು 
ರಸಗಳನ್ನು ನಾಟ್ಯರಸಗಳೆಂದು ಹೇಳುತ್ತಾನೆಯೇ ಹೊರತು ಕಾವ್ಯರಸಗಳೆಂದು 
ಎಲ್ಲಿಯೂ ಹೇಳುವುದಿಲ್ಲ. ರೂಢಿಯಲ್ಲಿ. ಅಭಿನೇಯವಸ್ತುಗಳಲ್ಲದ ಗದ್ಯಸದ್ಯಾದಿ 
ರಚನೆಗಳಿಗೆ ಶ್ರವ್ಯಕಾವ್ಯಗಳೆಂಬ ಹೆಸರಿರುವುದಾದರೂ ನಾಟ್ಯಶಾಸ್ತ್ರದ ಪರಿಭಾಷೆ 
ಯಲ್ಲಿ "ಶ್ರವ್ಯ' ಎಂದರೆ "ಗೇಯ? ಎಂದೇ ಅರ್ಥನಿರುವುದಾಗಿದೆ. ಗದ್ಯ, 
ಶ್ಲೋಕ, ವೃತ್ತಾದಿ ರಚನೆಗಳನ್ನು ಭರತನು "ಸಾಠ್ಯ' ಎಂದೇ ಕರೆದಿರುವುದು ಹೊರತು 
ಶ್ರವ್ಯವೆಂದಲ್ಲ. ಹಾಗೆ ಪಾಠ್ಯ, ಗೇಯ, ನೃತ್ತ, ಅಭಿನಯ ಇವು ಸಮುಚಿತ 
ವಾಗಿ ಸೇರಿದ ಪಾಕವನ್ನೇ ರಸ ಎಂದಿರುವುದಾಗಿದೆ. 

ಈ ಗೇಯ ವಸ್ತುಗಳು, ಎಂದರೆ ಧ್ರುವಾಗೀತೆಗಳು ಅನ್ಯೋಕ್ತಿಯಲ್ಲಿರುವುದ 
ರಿಂದ ರಸೋತ್ಕರ್ಷಕ್ಕೆ ವಿಶೇಷ ಅನುಕೂಲವಾಗುವುದೆಂದೂ ಹೇಳುತ್ತಾನೆ. ಎಂದರೆ, 


೧೦೬ ಮಾನವಿಕ ಕರ್ಣಾಟಕ 


ನಾಟಕದ ಪಾಠ್ಯರಚನೆಯಲ್ಲಿ ಅಭಿನಯಯೋಗ್ಯವಲ್ಲದ ಎಷ್ಟೋ ವಿಷಯಗಳನ್ನು 
ವಾಚಿಕವಾಗಿ ವರ್ಣಿಸುವುದಕ್ಕಾಗುವುದಿಲ್ಲ. ಆಲಿಂಗನ, ಚುಂಬನಾದಿ ಅಶ್ಲೀಲ 
ಚೇಷ್ಟೆಗಳು, ಕೊಲೆ, ಅಂಗಚ್ಛೇದ, ಚಿತ್ರಹಿಂಸೆ ಮುಂತಾದ ಭೀಭತ್ಸದೃಶ್ಯಗಳು ' 
ಅಭಿನಯಕ್ಕೆ ನಿಷಿದ್ಧ ವಾದವು. ಅಂಥವನ್ನು ಗೀತಗಳಲ್ಲಾದರೆ ಅನ್ಯೋಕ್ತಿಯ 5 
ಮೂಲಕ ವರ್ಣಿಸಬಹುದಾಗಿದೆ. ಅದರಿಂದ ಶ್ರೋತ್ಸಗಳಲ್ಲಿ ಸಾನುಕೂಲವಾದ * 
ಪರಿಣಾಮವುಂಟಾಗುತ್ತದೆ. ಇದೂ ಅಲ್ಲದೆ ಆಯಾ ದೃಶ್ಯಗಳ ದೇಶಕಾಲಾದಿ " 
ಸನ್ನಿವೇಶಗಳ ಚಿತ್ರವನ್ನು ಶ್ರೋತೃಗಳ ಮನಸ್ಸಿನಲ್ಲಿ ಪ್ರತಿಬಿಂಬಿಸುವಂತೆ ಗೀತೆಗಳಲ್ಲಿ ಸ 
ವರ್ಣಿಸಬಹುದಾಗಿದೆ ಎನ್ನುತ್ತಾನೆ: 


" ಯಾನಿ ವಾಕ್ಯೈಸ್ತು ನಬ್ರೂಯತ್ತಾನಿಗೀತೈರುದಾಹರೇತ್‌ | 
ನತೈರೇವತಕಾವ್ಯಾರ್ಥ್ಸೈರನ್ಶೈರೌಸಮ್ಯಸಂಶ್ರಯೈೆಃ ||? 


ಆದ್ದರಿಂದ ಗೀತನೃತ್ತಗಳು ರಸಾನುಭವಕ್ಕೆ ಆತಂಕವೆಂದು ಅವನ್ನು 
ತೊಡೆದುಹಾಕಿರಬೇಕೆಂದೆಣಿಸುವುದು ಸಾಧುವಾಗಲಾರದು. ನಮ್ಮಲ್ಲಿ ಸಂಸ್ಕೃತ 
ನಾಟಕಗಳು ಎಂದಿನವರೆಗೆ ರಚನೆಯಾಗುತ್ತಿದ್ದುವೋ ಅಂದಿನವರೆಗೆ ನೃತ್ತಗೀತ : 
ಸಹಿತವಾಗಿಯೇ ಅವು ಪ್ರಯೋಗಿಸಲ್ಪಡುತ್ತಿದ್ದುವೆಂದು ತಿಳಿಯಬೇಕು. ಈ ಗೀತ ' 
ಗಳನ್ನು ಕವಿಗಳು ರಚಿಸುವುದಲ್ಲವಾದ್ದರಿಂದ ನಮ್ಮ ಸಂಸ್ಕೃತ ನಾಟಕಗಳಲ್ಲಿ ಅವು ' 
ಸೇರಿಕೊಂಡಿಲ್ಲದಿರುವುದು ಸಹಜವೇ ಆಗಿದೆ. ಕಾಳಿದಾಸನ " ವಿಕ್ರಮೋರ್ವಶೀಯ? 
ದಲ್ಲಿ ಕಾಣುವ ಗೀತಗಳು ಆತನ ರಚನೆಯಲ್ಲವೆಂದು ವಿದ್ವಾಂಸರು ಅಭಿಪ್ರಾಯ 
ಪಟ್ಟಿರುವುದು ನ್ಯಾಯವೇ ಸರಿ, ಅಂದು ಪ್ರಯೋಗದಲ್ಲಿದ್ದ ಕೆಲವೊಂದು ಗೀತ 
ಗಳು ಕೆಲವು ಹಸ್ತಪ್ರತಿಗಳಲ್ಲಿ ಉಳಿದುಬಂದಿವೆ. ಹಾಗೆ ಶ್ರೀಹರ್ಷ, ರಾಜ ' 
ಶೇಖರ, ಮುರಾರಿಮಿಶ್ರ, ಮುಂತಾದವರ ಕೆಲವು ನಾಟಕಗಳಲ್ಲಿಯೂ ಕೆಲವು 
ಗೀತೆಗಳು ಸೇರಿಕೊಂಡಿರುವುದನ್ನು ಕಾಣಬಹುದು. ಆ ನಾಟಕಗಳು ಸಗೀತವಾಗಿ ' 
ಪ್ರಯೋಗದಲ್ಲಿದ್ದು ವೆಂಬುದಕ್ಕೆ ಅವೇ ಸಾಕ್ಷಿಗಳಾಗಿವೆ. 

ಇದಕ್ಕೆ ಇನ್ನೂ ಒಂದು ಪ್ರಬಲವಾದ ಆಧಾರ ದೊರೆಯುವುದೇನೆಂದಕೆ 
ಶಾರ್ಜ್ಸದೇವನ ವರೆಗಿನ ನಮ್ಮ ಪ್ರಸಿದ್ಧ. ಸಂಗೀತ ಶಾಸ್ತ್ರ ಗ್ರಂಥಕರ್ತರು ರಾಗ 
ಲಕ್ಷಣಗಳನ್ನು ಕೊಡುವಾಗ ಇಂತಿಂಥ ರಾಗಗಳು ನಾಟಕದ ಇಂಥ ಸಂಧಿಗಳಲ್ಲಿ 
ಪ್ರಯೋಗಿಸಲ್ಪಡುತ್ತನೆ ಎಂದು ವಿನಿಯೋಗ ಲಕ್ಷಣಗಳನ್ನು ಹೇಳುತ್ತಾ ಬಂದಿರು 
ತ್ತಾರೆ. ನೃತ್ತಗೀತ ಸಹಿತವಾದ ನಾಟಕ ಪ್ರಯೋಗಗಳು ಕಳೆದ ಕ್ರಿ.ಶ. 
ಹದಿಮೂರನೆ ಶತಮಾನದ ವರೆಗೂ ನಮ್ಮಲ್ಲಿ ಪ್ರಯೋಗದಲ್ಲಿದ್ದುವೆಂಬುದಕ್ಕೆ ಇದು 
ಪ್ರಬಲವಾದ ಆಧಾರವಾಗಿ ಕಾಣುವುದು. ಉದಾಹರಣೆಗಾಗಿ ಸಂಗೀತರತ್ನಾಕರ 
ದಲ್ಲಿ " ಅಧುನಾಪ್ರಸಿದ್ಧ ' ವೆಂದೇ ಶಾರ್ಜ್ಗದೇವನು ಕೊಟ್ಟಿರುವ ಕೆಲವು ರಾಗ 
ಲಕ್ಷಣಗಳು ಹೀಗಿವೆ : 


( 
ಗೆ 
7 
ಕ್ಕ 


ನಾಟ್ಕ ಶಾಸ್ತ ಹಾಗೂ ಸಂಸ್ಕೃತ ನಾಟಕಗಳು ೧೦೭ 
ಮಧ್ಯಮ ಗ್ರಾಮ ರಾಗ-- 
ಲಕ್ಷ್ಮಾಧುನಾಪ್ರಸಿದ್ಧಾನಾಂ ಸಹೇತೂನಾಂಬ್ರುವೇಧುನಾ 
ಪ್ರಸನ್ನಾದ್ಯವರೋಹಿಭ್ಯಾಂ ಮುಖಸಂಧೌನಿಯುಜ್ಯತೇ 
ಮಧ್ಯಮಗ್ರಾಮರಾಗೋಯಂ ಹಾಸ್ಯಶೃಂಗಾರಕಾರಕಃ 
ಗ್ರೀಷ್ಮೇಹ್ನೇ ಪ್ರಥಮೇಯಾಮೇ ಧ್ರುವಶ್ರೀತ್ಯೈ 
ಬೋಟ್ಟ ರಾಗ-- 
ವಿಪ್ರಲಂಭೇ ಕಂಚುಕಿನಃ ಪ್ರವೇಶೇ ಕೇತುದೈವತಃ 
ಗೌಡಪಂಚಮ ರಾಗ_- 
ಭಯಾನಕೇಚ ಭೀಭತ್ಸೇ ವಿಪ್ರ ಲಂಭೇರಸೋಭವೇತ್‌ 
ಉದ್ಭಟೇ ನಟನೇ ಗೇಯೋ........ | 


ಶುದ್ದ ಪಂಚಮ ರಾಗ 


ಶೃಂಗಾರ ಹಾಸ್ಯಯೋಃ ಸಂಧಾವವಮರ್ಷೇ ಪ್ರಯುಜ್ಯತೇ | 
ಶುದ್ಧ ಷಾಡವ ರಾಗ--- 

ಪೂರ್ವರಂಗೇ ಪ್ರಯೋಕ್ತವ್ಯೋ ಹಾಸ್ಯಶೃಂಗಾರದೀಪಕಃ | 
ಭಿನ್ನ ಪಂಚಮ ರಾಗ-- 

ಭಯಾನಕೇ ಸಭೀಭತ್ಸೇ ಸೂತ್ರಧಾರಪ್ರವೇಶನೇ | 
ವರಾಟೀ ರಾಗ 


ವೀರರೌದ್ರಾದ್ಭುತರಸೇ ನಾರೀಹಾಸ್ಯೇ ನಿಯುಜ್ಯತೇ | 


ಗೌಡೀ ರಾಗ 
ಷಡ್ತಮಂದ್ರೇಪ್ರಯೋಕ್ತವ್ಯಾ ಪ್ರಿಯ ಸಂಭಾಷಣೇಬುಧೈಃ | 


ಕ್ರಿಸ್ತಶಕಾರಂಭದಲ್ಲಿಯೇ ದಕ್ಷಿಣಕ್ಕೆ ಕನ್ಯಾಕುಮಾರಿಯ ವರೆಗೂ ನಾಟ್ಯ 
ಶಾಸ್ತ್ರ ಹಾಗೂ ಅದರ ಪ್ರಯೋಗವು ಪ್ರಚಾರದಲ್ಲಿತ್ತೆಂಬುದನ್ನು ತಮಿಳರ " ಶಿಲಪ್ಪದಿ 
ಕಾರಂ' ಕಾವ್ಯದಲ್ಲಿ. ವರ್ಣಿಸಿರುವ ನಾಟ್ಯಸಂಗೀತಲಕ್ಷಣಗಳಿಂದ ಹಾಗೂ 
" ತೊಲ್‌ಕಾಪ್ಪಿಯಂ'” ಲಕ್ಷಣ ಗ್ರಂಥದಲ್ಲಿ ಕಾಣುವ ರಸಭಾವವಿವೇಕದಿಂದ 
ತಿಳಿಯಬಹುದಾಗಿದೆ. ಚಿದಂಬರದ ನಟರಾಜ ದೇವಾಲಯದಲ್ಲಿರುವ ನಾಟ್ಯ 
ಶಾಸ್ತ್ರೋಕ್ತ ಕರಣಾಂಗಹಾರಾದಿ ನೃತ್ತಭಂಗಿಗಳ ಯಥಾವತ್ತಾದ ಶಿಲ್ಪಕ್ಕೃತಿ 
ಗಳಂತೂ ಇದಕ್ಕೆ ಮೂರ್ತಿಮಂತ ಆಧಾರಗಳಾಗಿನೆಯಷ್ಟೆ? 

ಹೀಗೆ ದಕ್ಷಿಣದಲ್ಲಿ ಅಚಲಪ್ರತಿಷ್ಠೆಯನ್ನು ಪಡೆದ ಸಂಸ್ಕೃತ ನಾಟ್ಯ ಪ್ರಯೋಗವು 


೧೦೮ ಮಾನವಿಕ ಕರ್ಣಾಟಕ 


ಸಂಸ್ಕೃತವಿದ್ಯಾಭ್ಯಾಸವು ಸಾರ್ವಜನಿಕವಾಗಿ ವ್ಯಾಪಿಸಿದ್ದ ಕೇರಳದ ಪ್ರತಿ 


ದೇವಾಲಯದಲ್ಲಿಯೂ ಇತ್ತೀಚಿನವರೆಗೆ "ಚಕ್ಕಿಯಾರಕ್ಕೂತ್ತು' ಎಂಬ ಹೆಸರಿನಿಂದ 
ನಿಯತವಾಗಿ ನಡೆಯುತ್ತಿತ್ತೆಂಬುದನ್ನು ಕೇರಳದ ಚರಿತ್ರೆಯಿಂದ ತಿಳಿಯಬಹುದು. 
ಪ್ರತಿ ದೇವಾಲಯದಲ್ಲಿಯೂ ಇದಕ್ಕಾಗಿಯೇ ನಿರ್ಮಿಸಲ್ಪಟ್ಟರುವ ರಂಗಮಂಟಪ 
ಗಳನ್ನು ಅಲ್ಲಿ (ಕೂತ್ತಂಬಿಲಂ) ನೋಡಬಹುದು. ಕೇರಳದಲ್ಲಿರುವಷ್ಟು ಹಾಗೂ ' 
ಅಲ್ಲಿ ಇದುವರೆಗೆ ದೊರೆತಿರುವಷ್ಟು ಭಾಸಾದಿ ಪಾಚೀನ ಕವಿಗಳ ಸಂಸ್ಕೃತ ನಾಟಕ: 
ಗ್ರಂಥಗಳೂ ನಾಟ್ಯಶಾಸ್ತ್ರದ ಪ್ರತಿಗಳೂ ಇತರತ್ರ ದೊರೆತಿಲ್ಲವೆಂದು ಸಂಶೋಧಕರೇ ' 
ಹೇಳುತ್ತಾರೆ. ಈಗ ಸಮಗ್ರವಾಗಿ ಪ್ರಕಾಶಕ್ಕೆ ಬಂದಿರುವ ಅಭಿನವಗುಪ್ತನ ' 
ನಾಟ್ಯಶಾಸ್ರ್ರವ್ಯಾಖ್ಯಾನವಾದರೂ ಕೇರಳದಲ್ಲೇ ದೊರೆತಿರುವುದು. ಸಂಸ್ಕೃತ | 
ನಾಟಕಪ್ರಯೋಗದ ಆಂಶೋದ್ಧಾರದಿಂದಲೇ ಕೇರಳದ "ಕಥಕಳಿ' ರೂಪಿತವಾಗಿರು ' 
ವುದು. ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧವಾಗಿರುವ ಯಕ್ಷಗಾನದೃಶ್ಯಪ್ರಯೋಗಕ್ಕೆ ' 
ಶಾಸ್ತ್ರೀಯಸಂಸ್ಥಾರ ದೊರೆತಿರುವುದೂ ಕೇರಳದಿಂದಲೇ ಆಗಿದೆ. ಆದುದ ' 
ರಿಂದಲೇ ಅದು " ತೆಂಕಮಟ್ಟು > ಎಂದು ಹೆಸರಾಗಿರುವುದು. ಕೇರಳಕ್ಕೆ "ತೆಂಕ? 

ಎಂಬ ವ್ಯವಹಾರವು ದಕ್ಷಿಣಕನ್ನಡದಲ್ಲಿ ಚಿರಪ್ರಸಿದ್ಧವಾದುದೇ. " ತೆಂಕಮಟ್ಟಿ?ನ 

ಪ್ರಯೋಗಸಂಪ್ರದಾಯವು ನಾಟ್ಯ ಶಾಸ್ತ್ರೋಕ್ತ ಲಕ್ಷಣಗಳಿಗೆ ಅದೆಷ್ಟು ಸಮನ್ವಯ ' 
ವಾಗಿದೆ ಎಂಬುದಕ್ಕೆ ಈ ಮೊದಲು ನಾನು ಬರೆದಿರುವ ಲೇಖನಗಳಲ್ಲಿ ವಿವೇಚಿಸಿ 

ದ್ಹಾಗಿದೆ.53 


51 ೧೫ನೇ ವಾರ್ಷಿಕೋತ್ಸವದ ಪ್ರಕಾಶಿಕೆ. .ಯಕ್ಷಗಾನ ಕಲಾಕ್ಷೇತ್ರ (ರಿ), ಜಂಗಮರ 
ಮಠ ಉಡಿಸಿ ದ.ಕ, 


110.1 ಹ 


ಶ್ರೀನಿವಾಸರಾವ್‌ 


ಭಾರತೀಯ ತತ್ತ್ವಶಾಸ್ತ್ರ ಮತ್ತು ದೇವರು 


ಬಹಳ ಹಿಂದಿನಿಂದಲೂ ಮನುಷ್ಯ ತನಗಿಂತ ಭಿನ್ನವಾದ ಅತಿಮಾನುಷ ವ್ಯಕ್ತಿ 
. ಅಥವಾ ಶಕ್ತಿಯಲ್ಲಿ ನಂಬಿಕೆಯನ್ನಿಡುತ್ತ ಬಂದಿದ್ದಾನೆ. ಇಂಥ ನಂಬಿಕೆಯ 
ಸುತ್ತಲೂ ಬೆಳೆದುಬಂದ ಪರಂಪರೆಯನ್ನೇ ಧರ್ಮ ಅಥವಾ ಮತ ಎಂದು ಕರೆಯು 
ವುದು ವಾಡಿಕೆಯಲ್ಲಿದೆ. ಪೂಜೆಗೊಳಗಾದ ಅತಿಮಾನುಷ ವ್ಯಕ್ತಿ ಅಥವಾ ಶಕ್ತಿಯನ್ನು 
“ ದೇವರು” ಎಂದು ಹೆಸರಿಸುವುದು ರೂಢಿ. ದೇವರ ಬಗ್ಗೆ ಮನುಷ್ಯನ ಕಲ್ಪನೆ 
ಬದಲಾಗುತ್ತ, ವಿಕಾಸವಾಗುತ್ತ ಹೋದಾಗ ಧರ್ಮದಲ್ಲೂ ಗುರುತರವಾದ 
ಬದಲಾವಣೆಗಳಾಗಿವೆ. ಇಂಥ ಬದಲಾವಣೆಗಳಲ್ಲಿ ಧರ್ಮವಿಕಾಸದ ಬೇರೆ ಬೇಕೆ 
ಹಂತಗಳನ್ನು ಗುರುತಿಸಬಹುದು. 

ಜಗತ್ತಿನ ಪ್ರತಿಯೊಂದು ವಸ್ತುವೂ ತನ್ನಂತೆಯೇ ಜೀವಂದಿಂದೊಡಗೂಡಿದೆ 
ಯೆಂದು ಮನುಷ್ಯ ಭಾವಿಸಿದಾಗ ಮತ್ತು ಕಲ್ಲು, ಮರ ಮೊದಲಾದ ವಸ್ತುಗಳನ್ನು 
ಪೂಜಿಸತೊಡಗಿದಾಗ ಸರ್ವಚೇತನವಾದದ (ಆನಿಮಿಸಂ) ಉದಯವಾಯಿತು. 
ಅನಂತರ ಪ್ರಕೃತಿಯ ಅದ್ಭುತ ಶಕ್ತಿಗಳನ್ನು ಮೂರ್ತೀಕರಿಸಿ ಅವುಗಳನ್ನು ಸಂತೋಷ 
ಪಡಿಸುವುದರಲ್ಲೆ ತನ್ನ ಕ್ಷೇಮವಿರುವುದೆಂದು ಮನುಷ್ಯ ಭಾವಿಸಿದಾಗ ಇಂದ್ರ, 
ಅಗ್ನಿ, ವರುಣ ಮೊದಲಾದ ಅನೇಕ ದೇವತೆಗಳ ಕಲ್ಪನೆ ಹುಟ್ಟಿತು. ಇದರೊಂದಿಗೇ 
ಈ ದೇವತೆಗಳನ್ನು ತೃಪ್ತಿಪಡಿಸುವ ಸಲುವಾಗಿ ವಿಸ್ತಾರವಾದ ಯಜ್ಞಯಾಗಗಳನ್ನು 
ಆಚರಿಸುವುದೂ ಆರಂಭವಾಯಿತು. ಯಜ್ಞ ಯಾಗಗಳಿಂದ ದೇವತೆಗಳು ತೃಪ್ತರಾಗಿ 
ಮನುಷ್ಯನ ಇಷ್ಟಾರ್ಥಗಳು ಈಡೇರುವುವಲ್ಲದೆ ದೇವತೆಗಳ ಲೋಕವಾದ ಸ್ವರ್ಗಕ್ಕೂ 
ಪ್ರವೇಶ ಸಿಗುವುದೆಂದು ನಂಬಿದಾಗ ಆಸ್ತಿಕವಾದ ಇನ್ನೂ ಪ್ರಬಲವಾಯಿತು. ಈ 
ಬಹುದೇವತಾವಾದದಿದ ಸಹಜಕುತೂಹಲಿಯಾದ ಮನುಷ್ಯ ನಿಧಾನವಾಗಿ 
ಏಕದೇವತಾವಾದದ ಕಡೆಗೆ ಒಲಿಯಲಾರಂಭಿಸಿದ ದೇವತೆಗಳಿಗೆಲ್ಲ ಸಾಮಾನ್ಯ 
ವಾಗಿ ಇದ್ದ ವಿಶಿಷ್ಟ ಶಕ್ತಿಗಳನ್ನೇ ಮೂರ್ತೀಕರಿಸಿದಾಗ ಹೊಸ ದೇವರ ಕಲ್ಪನೆ 
ಹುಟ್ಟಿತು. ದೇವತೆಗಳ ಸರ್ವಶಕ್ತಿತ್ರ ‘ ವಿಶ್ವಕರ್ಮ'ನ ರೂಪ ತಾಳಿತು; ದೇವತೆ 
ಗಳ ವಿಶ್ವಕಾರಣತ್ವ " ಪ್ರಜಾಸತಿ'ಯ ಕಲ್ಪನೆಗೆ ಕಾರಣವಾಯಿತು. ಹೀಗೆಯೇ 


೧೧೦ ಮಾನವಿಕ ಕರ್ಣಾಟಕ 


ಜಗತ್ತಿನ ಸಮಸ್ತ ವ್ಯಾಪಾರಗಳಿಗೂ ಕಾರಣನಾದ ಒಬ್ಬನೇ ದೇವರು ಇದ್ದಾನೆಂಬ 
ಕಲ್ಪನೆ ನಿಧಾನವಾಗಿ ಬಲಿಯಿತು. ಈ ದೇವರು ಒಬ್ಬ ವ್ಯಕ್ತಿ ಎನ್ನುವ ಭಾವನೆಯೂ: | 
ಮಾಯವಾಗಿ ದೇವರು ಒಂದು ಶಕ್ತಿ, ಎಲ್ಲಕ್ಕೂ ಕಾರಣವಾದ ತತ್ತ್ವ, ನಿರ್ಗುಣವಾದ 

ನಿರಾಕಾರವಾದ ಹೆಸರಿಸಲಾಗದ “ ಅದು” ಎಂಬಲ್ಲಿಗೆ ಕಲ್ಪನೆ ಹೋಗಿ ಮುಚ್ಚಿತು. 
ಆದರೆ ಇಂಥ " ದೇವರು? ಅಥವಾ " ತತ್ತ್ವ? ಸಾಮಾನ್ಯಮನುಷ್ಯರಿಗೆ ಎಟುಕದೆ ! 
ಇದ್ದುದರಿಂದ ಪುರಾಣ-ಪುಣ್ಯಕಥೆಗಳಲ್ಲಿನ ವ್ಯಕ್ತಿರೂಪದ ಸಾಕಾರ ದೇವರ ಕಲ್ಪನೆಗೆ ' 
ಹೊಸ ಜೀವ ಸಿಕ್ಕಿ ರಾಮಾಯಣ, ಭಾರತ, ಭಾಗವತಗಳ ಉದಯವಾಗಿ ವೈಷ್ಣವ, ಸ 
ಕೈವ ಮತ್ತಿತರ ಪರಂಪರೆಗಳು ಪ್ರಾರಂಭವಾಗಿ ತಡೆಯಿಲ್ಲದೆ ಭಾರತದಲ್ಲಿ ಬೆಳೆದು ' 


ಬಂದುವು. 

ಬೌದ್ಧ ಮತ್ತು ಜೈನ ಧರ್ಮಗಳನ್ನು ನಾಸ್ತಿಕವೆಂದು ಕರೆಯುವುದು 
ವೈದಿಕರಲ್ಲಿ ವಾಡಿಕೆ. ನಾಸ್ತಿಕರೆಂದರೆ ವೇದಗಳಲ್ಲಿ ಮತ್ತು ದೇವರಲ್ಲಿ 
ನಂಬಿಕೆಯನ್ನಿಡದವರೆಂದು ಸಾಮಾನ್ಯವಾದ ಅರ್ಥ. ಆದರೆ ಈ ಧರ್ಮಗಳಲ್ಲಿ 


ಬುಳು? 


ವೇದೋಕ್ತ ಪುರಾಣೋಕ್ತ ದೇವತೆಗಳು ಕಾಣದಿದ್ದರೂ ಬೇಕೆ ರೀತಿಯ ' 


ದೈವಕಲ್ಪನೆ ಇದ್ದೇ ಇದೆ. ಬೌದ್ಧ ರಿಗೆ ಬುದ್ಧನೇ ದೇವರು. ಹಿಂದೂಗಳ ದೇವರಿಗೆ 


ಸಲ್ಲುವ ಎಲ್ಲ ಗೌರವಗಳೂ ಅವನಿಗೆ ಸಲ್ಲುತ್ತವೆ. ಜೈನರು " ದೀವರ'ನ್ನು ನಂಬ | 
ದಿದ್ದರೂ ದೈವತ್ವಕ್ಕೆ ಅತ್ಯಂತ ಸಮೀಪಸ್ಥಿತಿಯನ್ನು ಹೊಂದಿದ ತೀರ್ಥಂಕರರನ್ನು, ' 


ಇತರರು ದೇವರನ್ನು ಪೂಜಿಸುವಂತೆಯೇ, ಪೂಜಿಸುತ್ತಾರೆ. ಮನುಷ್ಯ ತನಗಿಂತ 


ಭಿನ್ನವಾದ, ಉತ್ತಮವಾದ, ಶ್ರೇಷ್ಠವಾದ ಏನನ್ನೇ ಒಪ್ಪಿಕೊಂಡರೂ ಅದು ಅವನ ' 


ದೇವರಾಗುತ್ತದೆ. ಹೀಗೆ ದೇವರು ಎಲ್ಲ ಧರ್ಮಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ 
ಕಂಡುಬರುವ ವಸ್ತು. 

ಧರ್ಮದಲ್ಲಿ ದೇವರು ನಂಬಿಕೆಯ ವಸ್ತು; ಜಿಜ್ಞಾಸೆಯ ವಸ್ತುವಲ್ಲ. 
ಧರ್ಮದಲ್ಲಿ " ದೇವರಿದ್ದಾನೆಯೆ?' ಎಂಬ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಅವನು 
ನಾನು ಮತ್ತು ನೀವು ಇರುವಷ್ಟೇ ಖಂಡಿತವಾಗಿ--ಏಕೆ, ಅದಕ್ಕಿಂತಲೂ ಹೆಚ್ಚು 
ಖಂಡಿತವಾಗಿ--ಇದ್ದಾನೆ. ಅವನನ್ನು ಹೋಗಿ ಕಾಣುವ ಮಾರ್ಗವೂ ಇದೆ. 
ಅದನ್ನು ಹಿಡಿದು ಪ್ರಯಾಣ ಮಾಡುವುದಷ್ಟೇ ನಮ್ಮ ಕೆಲಸ. ಸ್ವರ್ಗವಷ್ಟೇ ಏಕೆ, 
ಮೋಕ್ಷಪ್ರಾಪ್ತಿಗೂ ಅವನೇ ಕಾರಣ. ಅವನನ್ನು ತ್ಯಜಿಸಿದರೆ ಶಾಶ್ವತ ದುಃಖ 
ಅಂಧಕಾರಗಳೇ ಗತಿ. 

ಮನುಷ್ಯನಿಗೆ ಕುತೂಹಲ ಹೇಗೆ ಸಹಜವಾದುದೋ, ಅದು ಬಹಳ ಬೇಗ 
ಶಾಂತವಾಗುವುದೂ ಅಷ್ಟೇ ಸಹಜವಾದುದು. ಸಾಮಾನ್ಯ ಮನುಷ್ಯನ ಜೀವನದಲ್ಲಿ 
ಕುತೂಹಲ ಮಿಂಚಿನಂತೆ; ಒಂದು ಕ್ಷಣ ಕೋರೈಸಿ ಮಾಯವಾಗುತ್ತದೆ. ಆ ಕ್ಷಣ 
ದಲ್ಲಿ ಹುಡುಕಿ ತಿಳಿದುಕೊಂಡಷ್ಟರಿಂದಲೇ ಅವನು ತೃಪ್ತನಾಗುತ್ತಾನೆ. ಆದರೆ ಅಷ್ಟ 
ರಿಂದಲೇ ತೃಪ್ತರಾಗದವರೂ ಇರುತ್ತಾರೆ. ಅವರ ಕುತೂಹಲ ದೀಪದಂತೆ, ಸೂರ್ಯ 


ವಸತ 


ಭಾರತೀಯ ತತ್ತ್ವಶಾಸ್ತ್ರ ಮತ್ತು ದೇವರು ೧೧೧ 


: ನಂತೆ ಬಹಳ ಕಾಲದ ವರೆಗೂ ಬೆಳಗುವಂಥದು. ಅವರ ಜ್ಞಾ ನತೃಷೆ ಎಂದೆಂದೂ 


ತಣಿಯದಂಥದು. ಅವರು ತತ್‌ಕ್ಷಣ ಸಿಗುವ ಮಿಂಚಿನಂಥ ಉತ್ತರಗಳಿಂದ 
ತೃಪ್ತರಾಗುವುದಿಲ್ಲ. ಅವರಿಗೆ ಅನೇಕ ವೇಳೆ ಉತ್ತರ ಹೇಳುವುದಕ್ಕಿಂತ ಪ್ರಶ್ನೆಗಳನ್ನು 
ಕೇಳುವುದರಲ್ಲೇ ತೀವ್ರ ಆಸಕ್ತಿ. ಹೀಗೆ ಪ್ರಶ್ನೆ ಕೇಳುವವರ ಕುತೂಹಲದಿಂದ 
ಎರಡು ಪ್ರಕಾರದ ಜ್ಞಾನ ಹುಟ್ಟುತ್ತದೆ. ಒಂದು ವಿಜ್ಞಾನ; ಮತ್ತೊಂದು 
ತತ್ತ್ವಜ್ಞಾನ ಅಥವಾ ತತ್ತ್ವಶಾಸ್ತ್ರ. ಈ ಎರಡು ಪ್ರಕಾರಗಳಲ್ಲೂ ಪ್ರಶ್ನೆಗಳನ್ನು 
ಕೇಳುತ್ತ ಹೋಗುವುದೇ ಪ್ರಗತಿಯ ಜೀವಾಳ. ಈ ಎರಡು ಕ್ಷೇತ್ರಗಳಲ್ಲೂ ಅನೇಕ 
ಪ್ರಶ್ನೆ ಗಳಿಗೆ ಅನೇಕರು ಅನೇಕ ವಿಧವಾದ ಉತ್ತರಗಳನ್ನಿ ತ್ತಿದ್ದರೂ--ಬಹಳ ಪ್ರಗತಿ 
ಆಗಿದೆಯೆಂದು ನಾವು ಭಾವಿಸಿದರೂ--ಯಾವುದೇ ಮುಖ್ಯವಾದ ಪ್ರಶ್ನೆಗೂ ಅವರು 
ಸಮಂಜಸವಾದ ಉತ್ತರಗಳನ್ನು ಕೊಟ್ಟಿಲ್ಲ. " ಜೀವ, ಜಡವಸ್ತುಗಳೆಂದರೇನು?? 
" ಅವುಗಳ ಉತ್ಪತ್ತಿ ಹೇಗೆ? " ಆತ್ಮ, ದೇವರು--ಇವು ಇವೆಯೆ? ? ಇತ್ಯಾದಿ 
ಪ್ರಶ್ನೆಗಳನ್ನೇ -ಸಾವಿರಾರು ವರ್ಷಗಳ ಹಿಂದಿನ ಜನಾಂಗಗಳವರು ಕೇಳಿದ ಪ್ರಶ್ನೆ 
ಗಳನ್ನೇ--ನಾವೂ ಇಂದು ಪುನಃ ಕೇಳುತ್ತಿದ್ದೇವೆ. ನಾವು ಇದುವರೆಗೂ ಪಡೆದಿರುವ 
ಜ್ಞಾನ ಅನೇಕ ವೇಳೆ ಹೆಚ್ಚು ಮಾರ್ಮಿಕವಾದ ಪ್ರಶ್ನೆಗಳನ್ನು ಕೇಳಲು ಸಹಾಯಕ 
ವಾಗಿದೆಯೇ ಹೊರತು ಹೆಚ್ಚು ನಿಷ್ಕೃಷ್ಟವಾದ ಉತ್ತರಗಳನ್ನು ನೀಡಲು ಸಹಾಯಕ 
ವಾಗಿಲ್ಲ. ಹಿಂದೆ ಪ್ರಶ್ನೆ ಸರಳವಾಗಿದ್ದಾಗ ಉತ್ತರವೂ ಸರಳವಾಗಿತ್ತು. ಈಗ 
ನಮ್ಮ ಪ್ರಶ್ನೆಗಳು ಗಹನವಾದಂತೆಲ್ಲ ಉತ್ತರಗಳೂ ಗೂಢವಾಗುತ್ತ ನಡೆದಿವೆ. 
ಇದಕ್ಕೆ ಬೆದರದೆ, ಜಗತ್ತಿಗೆ ತಮ್ಮಿಂದ ಉಪಯೋಗವುಂಟೀ ಇಲ್ಲವೇ ಎಂಬುದನ್ನೂ 
ಲಕ್ಷಿಸದೆ ವಿಜ್ಞಾನಿಗಳೂ ತತ್ತ್ವಜ್ಞಾನಿಗಳೂ ಪ್ರಶ್ನೆಗಳನ್ನು ಕೇಳುತ್ತಲೂ ಉತ್ತರ 
ಗಳನ್ನು ಹುಡುಕುತ್ತಲೂ ಸಾಗಿದ್ದಾರೆ. 

ವಿಜ್ಞಾ ನದಲ್ಲಿ ವ್ಯವಸ್ಥಿತ ರೀತಿಯಲ್ಲಿ--ಸಾಧ್ಯವಾದಾಗ ಪ್ರಯೋಗಾತ್ಮಕ 
ವಾಗಿ--ಇಂದ್ರಿಯಗೋ ಚರವಾದ ವಸ್ತುಗಳ ಅಭ್ಯಾಸ ನಡೆದರೆ ತತ್ತ್ವಜ್ಞಾ ನದಲ್ಲಿ 
ಮನುಷ್ಯನ ಬುದ್ಧಿಗೆ ಸವಾಲು ಹಾಕುವ ಎಲ್ಲ ಬಗೆಯ ಕ್ಲಿಷ್ಟ ಸಮಸ್ಯೆಗಳ ಮಥನ 
ನಡೆಯುತ್ತದೆ. ವಿಜ್ಞಾನದಲ್ಲಿ ಮೂಲಭೂತ ಪ್ರಶ್ನೆಗಳನ್ನುಳಿದು ಇತರ ಅನೇಕ 
ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ದೊರೆತಿದೆ. ಆದರೆ ತತ್ತ್ವಶಾಸ್ತ್ರದಲ್ಲಿ ಹೀಗಿಲ್ಲ. 
ಅದು ಸಮಸ್ಯೆಗಳ ಸಮುದ್ರ ; ನಮ್ಮನ್ನು ಕಾಡುವ ಮೂಲಪ್ರಶ್ನೆಗಳ ತವರುಮನೆ. 
ಇಲ್ಲಿನ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಸಿಕ್ಕಿದ್ದೇ ಆದರೆ ಆ ಕ್ಷಣದಲ್ಲೇ ಆ 
ಪ್ರಶ್ನೋತ್ತರಗಳು ಗರಿಬಲಿತ ಮರಿ ತಾಯಿಹಕ್ಕಿಯನ್ನು ಬಿಟ್ಟು ಹಾರಿಹೋಗುವಂತೆ 
ಪಾರಾಗಿ ವಿಜ್ಞಾನದ ಯಾವುದೋ ಭಾಗವನ್ನು ಸೇರಿಕೊಳ್ಳುತ್ತವೆ. 

ತತ್ತ್ವಜ್ಞಾನದಲ್ಲಿ ಪ್ರತಿಯೊಂದು ನಂಜಿಕೆಯನ್ನೂ ಪ್ರಶ್ನಿಸುವುದು ಸಾಧ್ಯ 
ವಿದೆ. ಯಾವುದೇ ನಂಬಿಕೆಯನ್ನೂ ಸಾಕಷ್ಟು ಪ್ರಶ್ನಿಸದೆ, ಪರೀಕ್ಷಿಸದೆ ಒಪ್ಪುವುದು 
ಸರಿಯಾದ ತತ್ತ್ವಜ್ಞಾನಿಯ ಲಕ್ಷಣವಲ್ಲ. ಆದ್ದರಿಂದ ಸಾಮಾನ್ಯ ಮನುಷ್ಯರ 


೧೧೨ ಮಾನವಿಕ ಕರ್ಣಾಟಕ 


ಜೀವನದಲ್ಲಿ ದೃಢವಾದ ನಂಬಿಕೆಗಳಾದ ಆಈ ಮೇಜು ಗುಂಡಾಗಿದೆ?, “ ಬೆಳು 
ದಿಂಗಳು ಸ (ಗಾಗಿದೆ “ ದುಷ್ಕೃತ್ಯಗಳನ್ನು ಎಸಗಬಾರದು? ಮುಂತಾದವು 
ಕೂಡ ಬಹಳ ಸಮಸ್ಯಾತ್ಮ] ಕವಾದ ನಂಬಿಕೆಗಳಾಗುತ್ತವೆ--ಆಲೋಚಿಸುವ ತತ್ತ್ವ 
ಜ್ಞಾ ನಿಗೆ ಮಾತ್ರ. ಹೀಗಿರುವಾಗ “ದೇವರ ಬಳಿಗೆ ಹೋಗುವ ಮಾರ್ಗ ಯಾವುದ್‌ ನ 
ಎಂಬ ಧರ್ಮದ ಪ್ರಶ್ನೆ ಮತ್ತು ಧರ್ಮಗಳು ಅದಕ್ಕೆ ಕೊಡುವ ಉತ್ತರಗಳು: 
ತತ್ತ್ವಜ್ಞಾ ನಿಗೆ ವಿಚಿತ್ರವಾಗಿ ಕಾಣಿಸಬಹುದು. "ಈ “ ದೇವರು” ಇದ್ದಾನೆಯೆ? 
ಡು ಅವನಿಗೆ ತ ್ರಶ್ಲಿ. ಅದಕ್ಕೆ ಸಂಬಂಧಿಸಿದಂತೆ--ಆ ಪ್ರಶ್ನೆಗೆ ಹೌಜಿಂದು | 
ಉತ್ತರಕೊಟ್ಟು ಸಿದ್ಧಾಂತ ” ಮಾಡಿದರೂ-ಇನ್ನೂ ಅನೇಕ ಉಪಸಮಸ್ಯೆಗಳು 
ಅವನಿಗೆ ಗೋಚರಿಸುತ್ತವೆ. ಹೀಗೆ ಧರ್ಮದಲ್ಲಿ ಅಚಲವಾದ ಶ್ರದ್ಧೆ ನಂಬಿಕೆಗಳಿಗೆ " 
ಆಧಾರವಾದ " ದೇವರು? ತತ್ತ್ವಜ್ಞಾನಿಗೆ ಜಿಜ್ಞಾಸೆಯ ವಸ್ತುವಾಗುತ್ತಾನೆ. 
ಧರ್ಮದ ಅತಿ ಸರಳವಾದ ನಂಬಿಕೆ ತತ್ತ್ವಜ್ಞಾನದ ಅತ್ಯಂತ ಗಂಭೀರವಾದ 
ಸಮಸ್ಯೆಗಳಲ್ಲೊಂದಾಗುತ್ತದೆ. 

ಈಗ ಭಾರತೀಯ ತತ್ತ್ವಶಾಸ್ತ್ರದಲ್ಲಿ ದೇವರ ಸಮಸ್ಯೆಯನ್ನು ಕುರಿತು 
ವಿಚಾರ ಮಾಡೋಣ. ಈ ಸಮಸ್ಯೆ ಅತ್ಯಂತ ಗಂಭೀರವಾದ ತಾತ್ತ್ವಿಕ ಸಮಸ್ಯೆ 
ಯಾಗದಿರಲು ಒಂದು ಮುಖ್ಯವಾದ ಕಾರಣವೆಂದರೆ ಭಾರತದಲ್ಲಿ ರ್ಮ ಮತ್ತು 
ತತ್ತ್ಯಜ್ಞಾನಗಳು i ಭೌದ್ಧ ಮತ ಧರ್ಮವೂ ಹೌದು; 
ದರ್ಶನವೂ ಹೌದು. ಜೈನಮತವೂ ಅಷ್ಟೇ. ವೈಷ್ಣವ ಹಾಗೂ ಶೈವ ಮತಗಳೂ 
ಏಕಕಾಲದಲ್ಲಿ ಳೂ ದರ್ಶಕ ಆಗಿವೆ. ಇದರಿಂದಾಗಿ ದೇವರ ಬಗ್ಗೆ ' 
ಶುದ್ಧವಾದ ತಾತ್ತ್ವಿಕ ದೃಷ್ಟಿಯಿಂದ ವಿಚಾರಮಾಡಿರುವುದು. ಕಡಿಮೆ" 
ಎನ್ನಬಹುದು. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಧರ್ಮ ಮತ್ತು ತತ್ತ್ವ್ವಶಾಸ್ತ್ರಗಳು ' 
ಕೆಲವು ಕಾಲದಿಂದಾದರೂ ಬೇರೆಯಾಗಿ ಬೆಳೆದದ್ದರಿಂದ ಈಶ್ವರಸಮಸ್ಥೆ ಸ್ಕೈಯ ಬಗ್ಗೆ 
ಅವರ ಆಲೋಚನೆಗಳು ಭಿನ್ನವಾಗಿವೆ. ಉದಾಹರಣೆಗೆ, ದೇವರು ಇದ್ದಾನೆಂದು 
ಸಿದ್ಧಾಂತ ಮಾಡುವ ಅನೇಕ ರೀತಿಯ ವಾದಗಳ ಸರಣಿ ತತ್ತ್ವಜ್ಞಾನದ ಸವಾಲಿ ' 
ನಿಂದಾಗಿ ಪಶ್ಚಿಮದಲ್ಲಿ ಬೆಳೆದಷ್ಟು ವಿಸ್ತಾರವಾಗಿ ಭಾರತದಲ್ಲಿ ಬೆಳೆಯಲೇ ಇಲ್ಲ!. 

ಭಾರತದಲ್ಲಿ ಮೊಟ್ಟಮೊದಲಿನ ದೇವರ ಕಲ್ಪನೆ ವೇದಗಳಲ್ಲಿ ಕಂಡುಬರುತ್ತದೆ. 
ವೇದಗಳ ಆಧಿಭಾಗದಲ್ಲಿರುವುದು ವಿಶೇಷವಾಗಿ ಬಹುದೇವತಾವಾದ. ಈ ದೇವಕೆ 
ಗಳನೇಕರು ಪ್ರಾಕೃತಿಕ ಶಕ್ತಿಗಳಿಗೆ ಸಂಬಂಧಿಸಿದವರು. ಮಳೆಗೆ, ಯುದ್ದ ಕ್ಕೆ ಅಧಿ 
ಯಾ ಇಂದ್ರ, ದೇವತೆಗಳಿಗೂ ಮನುಷ್ಯರಿಗೂ ಸಂಪರ್ಕಕ್ಕೆ ಕಾರಣನಾದ 

, ಜಗತ್ತಿನ ಸಕಲವ್ಯಾಪಾರಗಳೂ ವ್ಯವಸ್ಥಿ ಚಕ ನಡೆಯಲು ಕಾರಣವಾದ 


ಎತ ಸಸಿ ಆಘಾತ in ಕಾ6 


ಕ ೫ ್ಟ್‌ತ್‌ಕಕರ್ಕೆ್ಕೃ್ಕ 


1 ಈ ಬೆಳವಣಿಗೆ ವೇದಾಂತದ ಉದಯಕಾಲದ ವರೆಗೆ ಮಾತ್ರ ಚೆನ್ನಾಗಿ ಆಗಿರುವಂತೆ 
ಈ ಲೇಖಕನಿಗೆ ಕಂಡುಬಂದಿರುವುದನ್ನೆ ₹ ದೃಷ್ಟಿಯನ್ಲಟ್ಟು ಕೊಂಡು ಈ ಮಾತನ್ನು ಹೇಳಿದೆ, 


ಭಾರತೀಯ ತತ್ತ್ವಶಾಸ್ತ್ರ ಮತ್ತು ದೇವರು ೧ಿ೧ತ್ಲಿ 


" ಖುತ'ಕ್ಕೆ ಒಡೆಯನಾದ ವರುಣ--ಇವರು ಈ ದೇವತೆಗಳಲ್ಲಿ ಮುಖ್ಯರು. ವೇದ 
ಮಂತ್ರಗಳಲ್ಲಿನ ದೇವರ ಕಲ್ಪನೆ ಧಾರ್ನಿಕವಾದುದು. ಆದರೆ ಬ್ರಾಹ್ಮಣಗಳಲ್ಲಿ 
ಸ್ವಲ್ಪಮಟ್ಟಿಗೆ ತಾತ್ತ್ವಿಕವಾದ ಕಲ್ಪನೆಗಳು ಕಾಣಿಸುತ್ತವೆ. ವಿಶ್ವಕರ್ಮ, ಹಿರಣ್ಯ 
ಗರ್ಭ, ಪ್ರಜಾಪತಿ ಇವರು ಜಗತ್ತಿನ ವಿವಿಧ ಸಾಮಾನ್ಯ ವ್ಯಾಪಾರಗಳ ದೃಷ್ಟಿ 
ಯಿಂದ ಕಲ್ಪಿಸಲಾದ ದೇವತೆಗಳು. ದೇವತೆಗಳು ನಮ್ಮಂತೆಯೇ ಇರುವರೆಂಬ 
ಮಂತ್ರಭಾಗದ ಕಲ್ಪನೆಗಳ್ಳು ತ್ಯಜಿಸಿ ಅವರನ್ನು ಆದಷ್ಟು ಅಮೂರ್ತವಾಗಿ 
ಮಾಡುವ ಯತ್ನವೂ ಇಲ್ಲಿ ನಡೆದಿದೆ. 

ಈ ಚಿಂತನೆ ಹೀಗೆಯೇ ಮುಂದುವರಿದು ಕೊನೆಗೆ ಉಪನಿಷತ್ತುಗಳಲ್ಲಿ ದೇವತೆ 
ಗಳು, ಸ್ವರ್ಗಕಾಮನೆ, ಯಜ್ಞಯಾಗಗಳು ಇವೆಲ್ಲಾ ತಿರಸ್ಕರಿಸಲ್ಪಟ್ಟುವು. 


ಆಲೋಚನೆಯ ದಿಕ್ಕನ್ನೇ ಕರ್ಮವಾದ ಬದಲಿಸಿ ಹೊಸಹೊಸ ಸಮಸ್ಯೆಗಳನ್ನು 


. ಸೃಷ್ಟಿಸಿತು. ಆತ್ಮದ ಅಮೃತತ್ತ್ವ, ಪುನರ್ಜನ್ಮದ ನಂಬಿಕೆಗಳು, ಜೀವನ 


ಮರಣಗಳ ರಹಸ್ಯ, " ಸ್ವರ್ಗದ ಶಾಶ್ವತತೆ” ಪ್ರಿಯವಾದುದಕ್ಕಿಂತಲೂ (ಪ್ರೇಯಸ್‌) 
ಉತ್ತಮವಾದದ್ದು ಇದೆಯೇ ಎಂಬುದರ ಅನ್ವೇಷಣೆ, ಸುಖ-ದುಃಖಗಳಿಗೆ ಏಕೈಕ 


' ಕಾರಣವಾದ ಕರ್ಮಬಂಧನದಿಂದ ಬಿಡುಗಡೆಹೊಂದುವ ಸಾಧ್ಯತೆ--ಇವೇ 


ಮೊದಲಾದ ಹೊಸ ಸಮಸ್ಯೆಗಳು ಹುಟ್ಟಿಕೊಂಡುವು. ಆಗ ತತ್ತ್ವಶಾಸ್ತ್ರದ ಕೆಲವು 
ಮೂಲ ಸಮಸ್ಯೆಗಳ ಹಾಗೂ ಮಾನವಜೀವನದ ಕೆಲವು ಕ್ಲಿಷ್ಟ ಸಮಸ್ಯೆಗಳ 
ವಿಶ್ಲೇಷಣೆ ತಾತ್ತ್ವಿಕ ರೀತಿಯಲ್ಲಿ ಪ್ರಾರಂಭವಾಯಿತು. “ನಾನು” ಎಂದರೇನು? 
ಯಾವುದನ್ನು ತಿಳಿಯುವುದರಿಂದ ಇದೆಲ್ಲವೂ (ನಾನು ಮತ್ತು ಜಗತ್ತು) ತಿಳಿಯು 


ತ್ರೃಜಿ?--ಇವಕ್ಕೆ ಹುಡುಕಿ ತೆಗೆದ ಉತ್ತರ ಏಕೈಕ “ತತ್ತ್ವ'ವಾದ" ಬ್ರಹ್ಮನ್‌” 


ಅಥವಾ “ಆತ್ಮನ್‌”. ಸರ್ವಕಾಲಗಳಲ್ಲಿಯೂ ಎಲ್ಲೆಡೆಗಳಲ್ಲಿಯೂ ತಾನೇ 
ತಾನಾಗಿರುವ, ಸರ್ವಕಾರಣವಾದ ಈ ತತ್ತ್ವವೇ ಆತ್ಮವೂ ಜಗತ್ತೂ ಈಶ್ವರನೂ 
ಎಲ್ಲವೂ ಆಗಿದೆ. ಇದನ್ನು ಸಾಕ್ಷಾತೃರಿಸಿಕೊಳ್ಳುವುದೇ ಜೀವನದ ಪರಮ ಗುರಿ; 


ಇದೇ ಮೋಕ್ಷ. ಈ ಬ್ರಹ್ಮ ಸಾಕಾರನೂ ಹೌದು, ನಿರಾಕಾರನೂ ಹೌದು; 


ಸಗುಣನೂ ಹೌದು; ನಿರ್ಗುಣನೂ ಹೌದು; ಕಾರಣವೂ ಹೌದು, ಕಾರ್ಯವೂ 


' ಹೌದು. ಇದೆಲ್ಲದರ ತಾತ್ತ್ವಿಕ ಅರ್ಥ, ಈ ವಸ್ತು ಇಂಥ ಎಲ್ಲ ತಾಂತ್ರಿಕ ಭೇದಭಾವ 
ತ ಗಳನ್ನೂ ಮೀರಿ ವಿಂತಿರುವಂಥದು ಎಂದು ಆಗುತ್ತದೆ. ಇದು ನೀತಿ ಧರ್ಮಗಳನ್ನು 


ಸಂಪೂರ್ಣವಾಗಿ ಮೀರಿ ನಿಲ್ಲುವ ಕಲ್ಪನೆ. ಈ ವಸ್ತುವನ್ನು ದೇವರು ಎಂದು ಕರೆದರೆ 
ವಿಚಿತ್ರವಾದೀತು. '೫ದೊಂದು ಅದ್ವಿತೀಯವಾದ ನಿರಪೇಕ್ರವಾದ ತತ್ತ್ವ 
ಷಡ್ಡರ್ಶನಗಳಿಗೆ ಮುಂಚೆ ದೇವರ ಬಗ್ಗೆ ಅನೇಕ ತಾತ್ತ್ವಿಕ ಕಲ್ಪನೆಗಳಿದ್ದರೂ 


. ತಾತ್ತ್ವಿಕ ಜಿಜ್ಞಾಸೆ ಕಂಡುಬರುವುದಿಲ್ಲ. ಇಂಥ ಜಿಜ್ಞಾಸೆ ಪ್ರಾರಂಭವಾಗುವುದು 
' ದೇವರ ಅಸ್ತಿತ್ವ ಇತ್ಯಾದಿಗಳನ್ನು ಪ್ರಶ್ನಿಸಿದಾಗ. ಆದ್ದರಿಂದ ಭಾರತೀಯರಲ್ಲಿ 
4 4 ಬ 

ಜೀವರ ಬಗ್ಗೆ ನಡೆದ ತಾತ್ತ್ವಿಕ ಜೆಜ್ಞ್ಯಾಸ ಈ ಕಾಲದ್ದು. ಜೈನರಾಗಲಿ ಬೆ ದ್ಧ 


೧೧೪ ಮಾನವಿಕ ಕರ್ಣಾಟಕ 


ರಾಗಲಿ ತಾತ್ತ್ವಿಕವಾಗಿ ದೇವರ ಕಲ್ಪನೆಯನ್ನೇ ಒಪ್ಪಿಕೊಳ್ಳದಿದ್ದುದರಿಂದ ಅವರಿಗೆ 


ಇಂಥ ಜಿಜ್ಞಾಸೆಯ ತೀವ್ರತೆ ಕಾಣಿಸಲಿಲ್ಲ. ಚಾರ್ವಾಕರು ಪ್ರತ್ಯಕ್ಷ ಗೋಚರ ' 


ವಾದದ್ದನ್ನು ಮಾತ್ರ ಇದೆಯೆಂದು ಒಪ್ಪುವುದರಿಂದ ಪ್ರತ್ಯಕ್ಷ ಗೋಚರವಲ್ಲದ 


ಶಾಶ್ವತ ಆತ್ಮ, ದೇವರ ಪ್ರಶ್ನೆ--ಇವು ಅವರ ಸಿದ್ಧಾಂತದಲ್ಲಿ ಉದ್ಗವಿಸುವುದಿಲ್ಲ. ' 
ಇನ್ನು ಉಳಿದ ಆರು ದರ್ಶನಗಳನ್ನು ಅವುಗಳ ಮೂಲದಲ್ಲಿ ಮಾತ್ರ ಗಮನಿಸುವು ' 


ದಾದರೆ ಅಲ್ಲಿಯೂ ದೇವರ ಕಲ್ಪನೆಗೆ ಸಿಕ್ಕುವ ಆಸರೆ ಅತ್ಯಲ್ಪ.  ನ್ಯಾಯ- 
ವೈಶೇಷಿಕ, ಸಾಂಖ್ಯ, ಮೀಮಾಂಸಾ ದರ್ಶನಗಳ ಬೆಳೆವಣಿಗೆಯಲ್ಲಿ ದೇವರ 
ಕಲ್ಪನೆ, ಮತ್ತು ಅವನ ಅಸ್ತಿತ್ವವನ್ನು ಕುರಿತ ಸಿದ್ಧಾಂತಗಳು ಮೊದಲಿನಲ್ಲಿ ಕಾಣಿಸಜಿ 
ಅನಂತರದಲ್ಲಿ ಕಾಣಿಸುತ್ತವೆ. ಮೀಮಾಂಸಾ ದರ್ಶನದಲ್ಲಂತೂ ಆದಿಯಲ್ಲಿ ಇದ್ದ 
ನಾಸ್ತಿಕತೆ ಮಾಯವಾಗಿ ಆಸ್ತಿಕತೆ ಬಂದುಬಿಡುತ್ತದೆ. ಷಡ್ಬರ್ಶನದಲ್ಲಿ ದೇವರ 
ಅಸ್ತಿತ್ವವನ್ನು ಅಲ್ಲಗಳೆಯುವುದರಲ್ಲಿ ಮೀಮಾಂಸಕರೂ ಸಿದ್ಧಪಡಿಸುವುದರಲ್ಲಿ 
ನೈಯಾಯಿಕರೂ ವಿಶೇಷ ಆಸಕ್ತಿ ವಹಿಸಿರುವುದು ಕಂಡುಬರುತ್ತದೆ. 
ವೈಶೇಷಿಕದರ್ಶನದ ಮೂಲಗ್ರಂಥವಾದ ಕಣಾದರ ವೈಶೇಷಿಕ ಸೂತ್ರ 
ದಲ್ಲಿರುವ ಸೂಚನೆ ಜೀವರನ್ನು ಕುರಿತದ್ದಲ್ಲವೆಂದು ಹೇಳಬಹುದು.? ಅವರು 
ಖಯಸಿಗಳು ತಮ್ಮ ತಪಃಪ್ರಭಾವದಿಂದ ಸಂಪಾದಿಸಿದ ಆರ್ಷಜ್ಞಾ ನದಿಂದ ವೇದ 
ಪ್ರಾಮಾಣ್ಯವನ್ನು ಪ್ರತಿಪಾದಿಸುತ್ತಾರೆ. ಅವರ ಪ್ರಕಾರ ಅಣುಗಳಲ್ಲಿ ಉಂಟಾಗುವ 
ಪ್ರಥಮ ಚಲನೆಯೇ ಸೃಷ್ಟಿಗೆ ಕಾರಣ. ಈ ಚಲನೆಗೆ ಜೀವಗಳ ಪಾಪಪುಣ್ಯಗಳು 
ಮತ್ತು “ ಅದೃಷ್ಟ” ಕಾರಣವೇ ಹೊರತು ದೇವರಲ್ಲ. ಶಂಕರರ ಬ್ರಹ್ಮಸೂತ್ರ 
ಭಾಷ್ಯದಲ್ಲೂ ಇದಕ್ಕೆ ಸಮರ್ಥನೆ ಇದೆ. ವೇದಗಳಿಗೆ ಜನಕರು ಖುಹಿಗಳು, ದೇವರಲ್ಲ 


ಎನ್ನುವ ಅಭಿಪ್ರಾಯ ಸೂತ್ರಭಾಷ್ಯಕಾರರಾದ . ಪ್ರಶಸ್ತಪಾದರಲ್ಲೂ ಕಂಡು ' 
ಬರುತ್ತದೆ; ಆದರೆ ಜಗತ್ತಿನ ಸೃಷ್ಟಿ ಮಾತ್ರ ದೇವರಿಂದಲೇ ಆದದ್ದೆಂದು ಅವರು ' 
ನಂಬುತ್ತಾರೆ. ದೇವರ ಇಚ್ಛೆಗನುಗುಣವಾಗಿ ಕಾಲಕಾಲಕ್ಕೆ ಸೃಷ್ಟಿ ಪ್ರಳಯಗಳು : 


ಆಗುತ್ತವೆ.5  ಧರ್ಮದಿಂದುಂಟಾಗುವ ಮೋಕ್ಷವೂ ಈಕ್ರರನಿಂದಾಗಿಯೇ.4 
ಈಶ್ವರ ಜಗತ್ತಿಗೆ ನಿಮಿತ್ತಕಾರಣ, ಅಣುಗಳು ಉಪಾದಾನಕಾರಣ. ಹೀಗೆ 
ಪ್ರಾರಂಭದಲ್ಲಿ ನಾಸ್ತಿಕವಾಗಿದ್ದ ವೈಶೇಹಿಕದರ್ಶನ ಕೊನೆಗೆ ಆಸ್ತಿಕವಾಗುತ್ತದೆ. 


2" ತದ್ವಚನಾದಾಮ್ನಾಯಸ್ಕ ಪ್ರಾಮಾಣ್ಯಂ,? ವೈಶೇಷಿಕ ಸೂತ್ರ, 1, 1.3; ೫೩666808 | 


ಅನರ Vaisesika Systemನ ೩೫೪ನೆಯ ಪುಟಿನನ್ನೂ ನೋಡಿ, 

ಕ ಬ್ರಹ್ಮಸೂತ್ರ ಶಾಂಕರಭಾಷ್ಯ (ಮೋತೀಲಾಲ್‌ ; ದೆಹಲಿ), 11. ೨.೧೧ ; ಪುಟ ೧೮೨ 

4 ಪ್ರಶಸ್ತಪಾದಭಾಷ್ಕ, ಸಂ; ಗೋಪೀನಾಥ ಕವಿರಾಜ್‌ (ಚೌಖಾಂಬಾ ; ೧೯೩೦), ಪುಟ 
೬೨೧-೬೨೨, ಇದರ ಮೇಲಿನ ವ್ಯೋಮಶಿನನ ಭಾಷ್ಯನನ್ನೂ ಅಲ್ಲೇ ನೋಡಿ. 

5 ಹಿಂದಿನ ಪುಸ್ತಕದಲ್ಲೇ, ಪುಟ ೨೭೮ ; Faddegon : ಪುಟಿ ೧೬೩ 

6 ಪ್ರಶಸ್ತ ಪಾದರ " ಪದಾರ್ಥ ಧರ್ಮ ಸಂಗ್ರಹ” ಅನು: ಗಂಗಾನಾಥ ರೂ, ಪುಟ ೧೭ 


pee 2 02 rs  . (ಟು [ಶೆಟ್ಟ ದೃ 6 


ಭಾರತೀಯ ತತ್ತ್ವಶಾಸ್ತ್ರ ಮತ್ತು ದೇವರು ೧೧೫ 


, ವ್ಯೋಮಶಿವ,? ಶ್ರೀಧರ, ಉದಯನ, ಪದ್ಮನಾಭಮಿಶ್ರ, ಜಗದೀಶ, ಮಾಧವ 
ಸರಸ್ವತಿ, ಶಂಕರ ಮಿಶ್ರ? ಮೊದಲಾದವರು ಈಶ್ವರನ ಅಸ್ತಿತ್ವವನ್ನು ಪ್ರತಿಪಾದಿ 
ಸುವ ವಿವಿಧ ವಾದಗಳನ್ನು ಮಂಡಿಸುತ್ತಾರೆ. 

ಅಣುಗಳೇ ಜಗತ್ತಿಗೆ ಉಪಾದಾನಕಾರಣ, ಸಮವಾಯಿಕಾರಣ,;, ಈ 
ಅಣುಗಳ ಸಂಯೋಗ ಅಸಮವಾಯಿಕಾರಣ; ಜೀವಗಳ ಪಾಪ ಪುಣ್ಯಗಳು 
ಸಹಕಾರೀಕಾರಣ; ದೇವರೇ ನಿಮಿತ್ತಕಾರಣ.1 ದೇವರು ತನ್ನ ಜ್ಞಾನದಿಂದ 
ಅಣುಗಳನ್ನೂ ಸಮಸ್ತ ಜೀವಗಳ ಪಾಪಪುಣ್ಯಗಳನ್ನೂ ಗ್ರಹಿಸುತ್ತಾನೆ; ತನ್ನ 
ವೈರಾಗ್ಯದಿಂದ ಕರ್ಮನಿಯಮಕ್ಕನುಸಾರವಾಗಿ ಜೀವಿಗಳಿಗೋಸ್ಫರ ವೈವಿಧ್ಯಮಯ 
ವಾದ ಜಗತ್ತನ್ನು ಪಕ್ಷಪಾತವಿಲ್ಲದೆ ಸೃಷ್ಟಿಸುತ್ತಾನೆ; ತನ್ನ ಮಹಿಮೆಯಿಂದಾಗಿ 

ಐಶ್ವರ್ಯ?) ಜೀವಿಗಳ ಪಾಸಪುಣ್ಯಗಳು ಪಕ್ಚವಾದಾಗ ಯೋಗ್ಯ ಫಲವನ್ನೇ 
ಕೊಡುವಂತೆ ನಿಯಂತ್ರಿಸುತ್ತಾನೆ. ಅವನು ಕಾರುಣ್ಯಮಯ. ಏಕೆಂದರೆ ಅವನು 
ಸೃಷ್ಟಿಸಿದ ಜಗತ್ತಿನಲ್ಲಿ ಕರ್ಮಕ್ಕೆ ಯೋಗ್ಯಫಲನನ್ನು ಅನುಭವಿಸುತ್ತಾ ಜೀವಿಗಳು 
ಪರಿಶುದ್ಧರೂ, ವೈರಾಗ್ಯಪೂರ್ಣರೂ ಆಗುತ್ತಾರೆ. ಕರ್ಮನಿಯಮಕ್ಕನುಸಾರವಾಗಿ 
ಅವನು ನಡೆದುಕೊಳ್ಳುವುದರಿಂದ ಅವನ ಕಾರುಣ್ಯಕ್ಕಾಗಲಿ ಸರ್ವಶಕ್ಷಿತ್ವಕ್ಕಾಗಲಿ 
ಸಾರ್ವಭೌಮ ಸ್ವಾತಂತ್ರ್ಯಕ್ಕಾಗಲಿ ಚ್ಯುತಿ ಬರುವುದಿಲ್ಲ.38 

ಆದರೆ ಅಣುಗಳ ಸಂಯೋಗದಿಂದ ಜಗತ್ತಿನ ಸೃಸ್ಟಿಯಾಗುತ್ತದೆಂದು ಒಪ್ಪಿ 
ಕೊಂಡರೂ ಅದಕ್ಕೆ ಜೈತನ್ಯಮಯವಾದ ನಿಮಿತ್ತಕಾರಣವೇ ಇದೆಯೆಂದು 
(ಅಂದರೆ ದೇವರೇ ಕರ್ತನೆಂದು) ಏಕೆ ತಿಳಿಯಬೇಕು? ಮಡಕೆಗೆ ಕುಂಬಾರ 
ಕಾರಣನಾದರೂ ಬೀಜಗಳು ಮೊಳೆಯಲು ಯಾವನೂ ನಿಮಿತ್ತ ನಲ್ಲವಷ್ಟೆ. 
ಯಾವ ತೋಟಗಾರನೂ ಇಲ್ಲದ ಅರಣ್ಯದಲ್ಲೂ ಬೀಜಗಳು ಮೊಳೆತು ಮರವಾಗು 


7 ಪ್ರಶಸ್ತಪಾದಭಾಷ್ಯ, ಸಂ: ಗೋಪೀನಾಥ ಕವಿರಾಜ್‌, ಪುಟ ೩೦೧ 
8 ಪ್ರಶಸ್ತಪಾದಭಾಸ್ಕ. ಜಗದೀಶನ " ಸೂಕ್ತಿ 'ಯೊಂದಿಗ್ಗೆ, ಸಂ: ಕಾಲೀಪಾದ 
ತರ್ಕಾಚಾರ್ಯ (ಕಲ್ಕತ್ತ) ಪುಟ ೬--೭ 
9 ಕಣಾದರ ವೈಶೇಷಿಕಸೂತ್ರ (ಶಂಕರಮಿಶ್ರ ಹಾಗೂ ಜಯನಾರಾಯಣರ ಭಾಷ್ಯ 
ದೊಂದಿಗೆ), Sacred Books of thefHindus Series, ಸಂ: ಮೇಜರ್‌ ಬಸು 
ಅಲಹಾಬಾದ್‌, ೧೯೧೧, ಪು ೭-೮ 
F; 104 ಮಹೇಶ್ವರೇಚ್ಛಾ ನಿಮಿತ್ತ ಕಾರಣಮಾತ್ಮಾನಾಮಣುಭಿ: ಸಂಯೋಗಾಶ್ಚಾ ಸಮ 
' ವಾಯಿಕಾರೆಣಂ ಅಣನಸ್ತು ಸಮವಾಯಿನ ಇತ್ಯಣುಷು ಕರ್ಮಾಣ್ಯುತ್ಸದ್ಯಂತೇ' ; ಪ್ರಶಸ್ತ 
 ಪಾಡೆಭಾಷ್ಯ, ಸಂ: ಗೋಪೀನಾಥ ಕವಿರಾಜ್‌, ಪುಟಿ ೨೯೮ 
114 ನಚ್ಚೆವಂ ಸತಿ ಕರುಣಾವಿರೋಧೋ ದುಃಖೋತ್ಪಾದಸ್ಯ ವೈರಾಗ್ಯಜನನದ್ವಾರೇಣ 
ಷರಮಪುರುಷಾರ್ಥ ಹೇತುತ್ತಾತ್‌': ಶ್ರೀಧರರ " ನ್ಯಾಯಕಂದಲೀ,* ಸಂ: ನಿ.ಪಿ.ದ್ವಿನೇದಿನ್‌, 
Vizianagaram Sanskrit Series, ನಂ. ೬ (೧೮೯೫), ಪುಟ ೫೩ 


೧೧೬ ಮಾನವಿಕ ಕರ್ಣಾಟಕ 


ತ್ತವೆ. ಆದ್ದರಿಂದ ಪರಿಣಾಮಗಳಿಗೂ ಕರ್ತೃಗಳಿಗೂ ಅನಿವಾರ್ಯವಾದ ವ್ಯಾಪ್ತಿ 
ಸಂಬಂಧವೇನೂ ಇಲ್ಲ. ಈಶ್ವರನೇ ಕರ್ತೃವಿದ್ದರೂ ಸರ್ವದಾ ಅಗೋಚರನಾದ್ದ 
ರಿಂದ ಅಂತಹ ಕರ್ತನಿರಬಹುದೇ ಎಂದು ಶಂಕಿಸಬಹುದು. ಇದಕ್ಕೆ ಉತ್ತರವಾಗಿ 
ಶ್ರೀಧರರು ಸಾಮಾನ್ಯತೋದೃಷ್ಟ ಅನುಮಾನದಿಂದ ಅಗೋಚರ ಕರ್ತ್ಯವಿನ 
ಅಸ್ತಿತ್ವವನ್ನು ಸಿದ್ಧ ಪಡಿಸ ಗು ವಾದಿಸುತ್ತಾರೆ. | 
“ಘಟ ಮೂತಾ ವಸ್ತುಗಳು ಕತೃ ೯ವಿಲ್ಲದೆ ಹೇಗೆ ಉಂಟಾಗಲಾರವ. 
ಹಾಗೆಯೇ ಈ ಜಗತ್ತೂ ಒಬ್ಬ ಬುದ್ಧಿ ವತ ಕರ್ತೃವಿಲ್ಲದೆ ಆಗಲಾ ರದೆಂದು 
ಒಪ್ಪಿಕೊಂಡರೂ ಈ ಕರ್ತೃ ಘಟಾ ದಿಗಳ ಕತ್ಛ ೯ವಿನಂತೆಯೇ ಸಶರೀರಿಯಾಗಿರ 
ಬೇಕಲ್ಲವೆ ? ಆದರೆ ಶಿ ಶ್ರೀಧರರು ಕರ್ತ್ಯೃತ್ವಕ್ಕೂ ಸಶರೀರತ ಕ್ಕೂ ಮಧ್ಯೆ ಅನಿವಾರ್ಯ. 
ವಾದ ವ್ಯಾಪ್ತಿ ಸಂಬಧ ೧ Soa ವಾದಿಸುತ್ತಾರೆ. ಸಶರೀರತ್ವವಿರುವಲ್ಲೆ ಲ್ಲ 
ಕರ್ತೃತ್ವ ವಿರುವುದಾದರೆ ನಿದ್ರಾವಶನಾಗಿರುವವರೂ ಉದಾಸೀನರಾಗಿಗು ಹ 
ಇಚ್ಛಾಪ್ರು ಯತ್ನ ವಿಲ್ಲದವರೂ ಸಶರೀರಿಗಳಾಗಿರುವುದರಿಂದ ಕರ್ತೃಗಳೇ ಆಗಬೇಕಾ. 
ಗುತ್ತದೆ. ಆದ್ದರಿಂದ ಕರ್ತೃತ್ವವಿರುವುದು ಸಶರೀರತ್ನ ನಲ ಅದಿರುವುದು. 
ಉಪಾದಾನಕಾರಣಗಳು ಪರಿಣಾಮಗಳನ್ನುಂಟುಮಾಡುವಂತೆ ಪ್ರೇರೇಪಿಸ ಸುವುದ 
ರಲ್ಲಿ.38 ಈ ರೀತಿ ಪ್ರೇರೇಪಣೆ ಮಾಡುವ ಶಕ್ತಿ ಕರ್ತೃವಿಗೆ ಅವಶ್ಯಕವೇ ಹೊರತು 
ಶರೀರವಲ್ಲ. ಆದ್ದರಿಂದ ಕರ್ತೃ ಸಶರೀರಿಯಾಗಿರಬಹುದು; ಶರೀರರಹಿತನ್ನೂ[ 
ಆಗಿರಬಹುದು. kl ಓಡ ಆತ್ಮ ದೃಗ್ಗೋಚರವಾದ ದೇಹಾದಿ ಪದಾರ್ಥ ' 
ಗಳನ್ನು ಪ್ರೇರೇಪಿಸುವಂತೆ ಈಶ್ವ ಜೂ ಅಕರ SR ಅಣುಗಳಲ್ಲಿ ಚಲನೆ | 
ಇತ್ಯಾದಿಗಳನ್ನು ಉಂ ಬಲ್ಲ 14 K 
ಜಗತ್ತಿನ ಉತ್ತ ಶೃತ್ತಿಗೆ ಪ್ರೆ ಪ್ರೇರಣೆ ಬೇಕೆಂದು ಒನ್ಬಿದರೂ ಜೀವಗಳೇ ಏಕೆ 
ಅಣುಗಳನ್ನು ಸೃಷ್ಟಿಗೆ ಪ್ರೇರೀನಿಸಬಾರದು? ಇದು ಅಸಾಧ್ಯವೆಂದು ಶ್ರೀಧರರು 
ವಾದಿಸುತ್ತಾರೆ. ನೆಂದರೆ ಜೀವಗಳು Wh: ಕಾರ್ಯಪ್ರವೃತ್ತವಾಗಲಾರವು. 
ಅಲ್ಲದೆ ಜೀವಗಳ ಜ್ಞಾನ ಇಂದ್ರಿಯಗಳನ್ನೆ Ee ದೆ. ಸೃಷ್ಟಿಗೆ 
ಮುಂಚೆ ಈ ಇಂದ್ರಿ ಯಃ ಮತ್ತು ಶರನ... ಚಃ ಎಲ್ಲಿ? ಜತ್ರಿಯ, 
3. 1ಹಾದ ಜೀವಗಳ ಜ್ಞಾನನಿಹೀನವೂ ಆಗಿರುವುದರಿಂದ ಅವು ಸೃಷ್ಟಿ 
ಕಾರ್ಯವನ್ನು ನಿರ್ದೇಶಿಸಲು 'ಅಸಮರ್ಥವಾಗಿರುತ್ತ ವೆ. ಅಣುಗಳು ಸ್ವ ಟ್ಟ 
ಅಜೇತನವಸು. ಗಳಾದ್ದರಿಂದ ಜೀವಿಗಳಿಂದ ಭಿನ್ನ ವಾದ ಈಶ ಸರನೆ ಸೃ ಬ್ವಕೌರ್ಯತ 


12 ನ್ಯಾಯಕಂದಲೀ, ಪುಟಿ ೫೪ 

28 « ಕರ್ತೃತ್ವಂ ಪರಿದೃಷ್ಟ ಸಾಮರ್ಥ್ಯ ಕಾರಕಪ್ರಯೋಜಕತ್ವಂ '» ನ್ಯಾಯಕಂದಲೀ, ' 
ಪುಟ ೫೬ 

34 " ತಚ್ಚ ಅಶರೀರಸ್ಕಾಸಿ ನಿರ್ನಹತಿ ಯಥಾ ಸ್ವಶರೀರಪ್ರೇರಣಾಯಾಂ ಆತ್ಮನಃ? 
ನ್ಯಾಯಕಂದಲ್ಲಿ ಪುಟ ೫೬ | 


ಭಾರತೀಯ ತತ್ತ್ವಶಾಸ್ತ್ರ ಮತ್ತು ದೇವರು ೧೧೭ 


' ನಿರ್ದೇಶಕನಾಗಿರಬೇಕೆಂದು ನಿರ್ಣಯಿಸಬೇಕಾಗುತ್ತದೆ18 ಈ ಈಶ್ವರ ಕ್ಲೇಶ, 
' ಕರ್ಮಫಲಾನುಭವ ಇತ್ಯಾದಿಗಳನ್ನು ಮೀರಿದ ವಿಶಿಷ್ಟ ಪುರುಷ.3 
ಗೌತಮರ ನ್ಯಾಯಸೂತ್ರದಲ್ಲಿ ದೇವರ ಬಗ್ಗೆ ಹಿ ಸೂಚನೆಗಳ ವ್ಯಾಖ್ಯಾನ 
' ಬೇರೆಬೇರೆ ನೈಯಾಯಿಕರಿಂದ ಬೇರೆಬೇರೆ "ರೀತಿಯಲ್ಲ ಆಗಿದೆ. ಆದರೂ 
ವಾತ್ಸಾಯನ, EE (ತಕಾರ ಮತ್ತು ವಾಚಸ್ಪತಿ ಇವರ ಅಭಿಪ್ರಾಯದಲ್ಲಿ ಈ 
' ದರ್ಶನದಲ್ಲಿ ದೇವರು ಮ. ದೇವರು ಅಸಂಖ್ಯ ಆತ್ಮಗಳಲ್ಲಿ ವಿಶಿಷ್ಟವಾದ 
ಗುಣಗಳನ್ನು ಪಡೆದವನು.!? 
: ಉದ್ಯೋತಕಾರರು ಈಶ್ವರ ಇದ್ದಾನೆಂದು ಈ ಕೆಳಕಂಡಂತೆ ವಾದಿಸುತ್ತಾರೆ. 
. ಅಚೀತನವಾದ ಅಣುಗಳು ಸ್ವಯಂ ಪ್ರವರ್ತನಶಕ್ತಿಯನ್ನು ಹೊಂದದೆ ಇರುವುದ 
“ ರಿಂದ ಅವುಗಳ ಸಂಯೋಗ ಇತ್ಯಾದಿಗಳಿಗೆ ಕಾರಣನಾದ ಈಶ್ವರ ಇರಬೇಕು.38 
' ಪುಣ್ಯ ಪಾಪಗಳ ಜ್ಞಾನವಿಲ್ಲದ ಜೀವಗಳು ಅವುಗಳಿಗನುಗುಣವಾಗಿ ಸುಖ 
ದುಃಖಗಳನ್ನು ಉತ್ಪತ್ತಿ ಮಾಡಲು ಅಶಕ್ತವಾದ್ದರಿಂದ ಈ ಮೇಲ್ವಿಚಾರಣೆಯನ್ನು 
ನೋಡಿಕೊಳ್ಳುವ ಈಶ್ವರನೊಬ್ಬ ಇರಬೇಕು. 
; ಯಾವ ವಸ್ತುವೇ ಆಗಲಿ ಅದು ಒಂದು ಕಾರ್ಯವಾಗಿದ್ದರೆ ಅಥವಾ 
' ಅಜೇತನ ಪದಾರ್ಥದಿಂದ ಮಾಡಲ್ಪಟ್ಟಿದ್ದರೆ ಅದಕ್ಕೆ ನಿಮಿತ್ತವಾದ ಜೈತನ್ಯಪೂರ್ಣ 
ಕರ್ತೃ ಇರಲೇಬೇಕೆಂದು ವಾಚಸ್ಪತಿಯ ವಾದ. ಜಯಂತಭಟ್ಟರಲ್ಲಿ ಉದ್ಯೋತ 


15 4 ತೇಭ್ಯಃ ಪರಃ ಸರ್ವಾರ್ಥದರ್ಶಿಸಹಜಜ್ಞಾನಮಯಃ ಕರ್ತ ಸ್ವಭಾನಃ 
ಕೋಸಿ ಅಧಿಷ್ಕಾತಾ ಕಲ್ಪ ನೀಯಃ ಚೇತನಂ ಅಧಿಷ್ಕಾತಾರಂ 
ಅಂತರೇಣಾಃಚೇತನಾನಾಂ ಪ್ರವೃತ್ತ್ಯಭಾವಾತ್‌, ಚ ನ್ಯಾಯಕಂದಲೀ, ಪುಟಿ ೫೭ 


16 «ಕ್ಷೆ ೀಶಕರ್ಮವಿಪಾಕಾಶಯ್ಯೆರಪ್ರ ಸೆ ಸ್ಟಃ ಪುರುಷವಿಶೇಷ ಈಶ್ವರಃ,' ನ್ಯಾಯ 
ಕಂಡಲ, ಪುಟ, ೫೮ 


೫ 17 ¢ ಗುಣವಿಶಿಷ್ಟ ಮಾತ್ಮಾ ೦ತರಮೀಶ್ವರಃ' ವಾತ್ಸಾ $ಯೆನರ ನ್ಯಾಯಭಾಷ್ಕ್ಯ IV, ೧.೨೧ 
ಡೆ ನ್ಶಾ ಯಸೂತ್ರ ೦, ಸಂ: ಗಂಗಾನಾಥ ರೂ (ಪೊನಾ, ನಳ, ನ ಪುಟ ಗ 

ಸ ಸೋಡಿ, 
1 186 ಕ್ಷಃ ಪುನರೀಶ್ವರಸ್ಯ ಕಾರಣತ್ವೇ ನ್ಯಾಯಃ ಆಯಃ ನ್ಯಾಯೊೋಭಿಧೀಯತೇ. 

ಧ್ಯ: ಪ್ರಧಾನಸರನಾಜುಕರ್ಮಾಣಿ. ಪ್ರಾ ಕ್ಟ್ರನ ತ್ತೆ ೀರ್ಬುದ್ಧಿ ಮತ್ಯಾ ರಣಾಧಿಸ್ಮಿತಾನಿ 

2 ಪ್ರವರ್ತಂತೇ 
4 ಅಚೇತನತ್ವಾತ್‌ ವಾಸ್ಕಾ ದಿವದಿಶಿ,' ನ್ಯಾ ಯೆವಾರ್ತಿಕಂ, 1V, ೧.೨೧ ಪು ಪ್ರಟಿ ೪೬೧ 
ೀಗಂ ಕುರುತಃ 


19 4 ಧರ್ಮಾ ಧರ್ಮ್‌ ಬುದ್ಧಿ ಮತ್ಕಾ ರಣಾಧಿಸ್ಕಿ ತೌ ಪುರುಷಸ್ಕೊ (ಪಚೊ 


ಕರಣತ್ವಾತ್‌ ವಾಸ್ಕಾದಿನದಿತಿ, ಬೆ ನ್ಯಾ ಯವಾರ್ತಿಕಂ, IV, ಸೆ ೨೧. ಪುಟಿ ೪೬೩ 
20 4 ತರುನುಹೀಧರಾದಯ ಹ0ಕದಾನಾಳಿದ್ದ. ಕರ್ತ ಎಕ ಉತ್ಪತ್ತಿ ಮತ್ತಾ 38 
pe 


ಇತ್‌ ವಾ? ವಾಚಸ್ಪತಿ ಮಿಶ್ರ ರನ್ಯಾ ಯವಾರ್ತಿಕತಾತ್ಚರ್ಯಹೀಕ್ಕಾ 


ಪಾದಾನತ್ವಾ 
೮೯೮), ಪುಟ ೪೨೧ 


IV, ೧, ೨೧, Vizianagaram 58851511 Series (೧ 


೧೧೮ ಮಾನವಿಕ ಕರ್ಣಾಟಕ 


ಕಾರರಲ್ಲಿರುವಂತೆಯೆ ಎರಡು ವಿಧವಾದ ವಾದಗಳೂ ಕಂಡುಬರುತ್ತವೆ. ಜೊತೆಗೆ 
ಜಗತ್ತಿನಲ್ಲಿ ಕಂಡುಬರುವ ಕ್ರಮಪ ರ್ರಕಾರವಾದ ಜೋಡಣೆ ಬುದ್ಧಿ ಪೂರ್ವಕ 
ವಾದ ಜೈತನ್ಯದ ತನೆ a ಇದೆ.೨1 ಮನುಷ್ಯ ನಿರ್ಮಿತವಾದ 
ಜೋಡಣೆಗೂ ಪ್ರಾಕೃತಿಕವಾದ ಕ್ರಮಬದ್ಧ ತೆಗೂ ವ್ಯತ್ಯಾಸವಿರುವುಜಿಂದು ಇದಕ್ಕೆ 
ಯಾರಾದರೂ ಆಕೆ TRE: ಆದಕಿ ಜೋಡಣೆ ಯಾವ ವಿಧವಾದ್ದೇ' 
ಆಗಿರಲಿ ಅದು ಒಬ್ಬ ಕರ್ತೃವಿಗೆ ಅನಿವಾರ್ಯವಾಗಿ ಸಂಬಂಧಿಸಿರಲೇಬೇಕೆಂದು 
ಜದ ಸುತ್ತಾ H ಪಾಕಶಾಲೆಯಲ್ಲಿ ಬೆಂಕಿಯಿಂದ ಹೊಗೆ ಬರುವುದಕ್ಕೂ 

ಚ್ಚಿನಿಂದ ಬರುವುದಕ್ಕೂ ಎಷ್ಟೇ ವ್ಯತ್ಯಾಸವಿದ್ದ ರೂ ಬೆಂಕಿಗೂ ಹೊಗೆಗೂ 
ಹ ವ್ಯಾಪ್ತಿಸಂಬಂಧದಿಂದಾಗಿ 'ನಮಗೆ ತೀರ್ಮಾನಕ್ಕೆ ಬರಲು ತೊಂದರೆ ' 
ಯಾಗುವುದಿಲ್ಲ. ಜೋಡಣೆ ಯಾವುದೇ ವಿಧವಾಗಿದ್ದರೂ ಅದಕ್ಕೂ ಅದರ. 
ಕರ್ತೃನಿಗೂ ಇರುವ ಸಂಬಂಧ ಇಂಥದೇ.22 


ಉದಯನಾಚಾರ್ಯರು ಕೊಡುವ ಕಾರಣಗಳು ಹೀಗಿವೆ : ಜಗತ್ತು ಒಂದು 
ಕಾರ್ಯವಾದ್ದರಿಂದ ಅದಕ್ಕೆ ಕಾರಣವಾದ ಈಶ್ವರ ಇರಬೇಕು. ಅಜೀತನವಾಡ' 
ಅಣುಗಳ ಸಂಯೋಗಕ್ಕೂ ಈ ಸಂಯೋಗದಿಂದ ಸೃಷ್ಟಿಯಾದ ಜಗತ್ತಿನ ಧಾರಣೆ," 
ಸಂಹಾರಗಳಿಗೂ ಪದ, ವಿಧಿ, ಪ್ರತ್ಯಯ, ಶ್ರುತಿ, ವಾಕ್ಯ, ಸಂಖ್ಯಾವಿಶೇಷಗಳಿಗೂ 
ಕಾರಣನಾದ ಈಶ್ವರ ಇರಬೇಕು. | 

ದೇವರೇ ಸಕಲ ಕುಶಲಕಲೆಗಳಿಗೂ ಭಾಷೆಗೂ ಜನ್ಮದಾತ. ಇವುಗಳನ್ನು 
ನಾವು ಹಿರಿಯರಿಂದ ಕಲಿಯಬಹುದು. ಆದರೆ ಇವುಗಳ ಮೂಲ ಕತ್ಛ ೯ ಈಶ ರೇ 
ವೇದಗಳಿಗೂ ಅವುಗಳಲ್ಲಿ ಹೇಳಿರುವ ನಾವು ಅನುಸರಿಸಬೇಕಾದ ವಿಧಿಗಳಿಗೂ! 
ಈಶ್ವರನೇ ಕರ್ತೃ. ನಾಸ್ತಿಕರ ಅನೇಕ ಆಕ್ಷೇಪಣೆಗಳಿಗೆ ಉದಯನರು ಕೊಟ್ಟಿರುವ 
ಉತ್ತರಗಳಲ್ಲಿ ಒಂದು ಸ್ವಾರಸ್ಯವಾದ ಉತ್ತರವನ್ನು ಇಲ್ಲಿ ತಿಳಿಸಬಹುದು. 
" ದೇವರು ಗೋಚರನಲ್ಲವಾದ್ದರಿಂದ ಇಲ್ಲ) ಇದು ಆಕ್ಷೇಪಣೆ. "ಗೋಚರಿಸ 
ಬಹುದಾದ (ಅಂದರೆ ಇಂದ್ರಿಯಗೋಚರವಾದ)ವಸ್ತುಗಳು ಗೋಚರಿಸದೆ ಇದ್ದಕೆ 


21 « ಯದೃತ್‌ ಸನ್ನಿ ವೇಶವಿಶಿಸ್ಟಂ ತತ್ತದ್‌ ಬುದ್ಧಿ ಮತ್ಕರ್ತ ಕವರ್‌ ೨, ನ್ಯಾಯಮಂಜರಿ, | 
ಸಂ: ಸೂರ್ಯನಾರಾಯಣ ಶರ್ಮಶುಕ್ಸ, (ಕಾಶೀ, ಶಕ ೧೯೯೩), ಪುಟ ೧೮೧ 
೩೩ « ಅಥ ವಿಶೇಸರಹಿತಂ ಧೂಮಮಾತ್ರಮಗ್ಗಿ ಮಾತ್ರೇಣ ವ್ಯಾಪ್ತಂ ಅನಗತಮಿತಿ | 
ತತಸ್ಮದನುಮಾನಂ ಇಹಾಪಿ ಸನ್ನಿವೇಶಮಾತ್ರಂ ಕರ್ತ)ಮಾತ್ರೇಣ ವ್ಯಾಪ್ತ ಮಿತಿ 

ತತೊೋಕನಿ ತದನುಮೀಯತಂ ನ್ಯಾಯನುಂಜರಿ, ಪುಟ ೧೭೯ 
23 « ಕಾರ್ಯಾಯೋಜನಧೃತ್ಯಾದೇಃ ಪದಾತ್‌ ಪ್ರತ್ಯಯತಃ ಶ್ರುತೇಃ 
ವಾಕ್ಯಾತ್‌ ಸಂಖ್ಯಾ ನಿಶೇಷಾಚ್ಚ ಸಾಧ್ಯೋ ವಿಶ್ವನಿದನವ್ಯಯಃ ॥? 
ನ್ಯಾಯಕುಸುಮಾಂಜಲಿ (ಚೌಖಾಂಬಾ), ೪, ೧. ಪುಟ ೪೬೯ 


ಜಫರ್‌ KN 


ಭಾರತೀಯ ತತ್ತ ಶಾಸ್ತ್ರ ಮತ್ತು ದೇವರು ೧೧೯ 


ಅವು ಇಲ್ಲವೆಂದು ತಿಳಿಯಬಹುದು.3 ಆದರೆ ಈಶ್ವರ ಸ್ವಭಾವತಃ ಇಂದ್ರಿಯಗಳಿಗೆ 
ಅಗೋಚರನಾದ್ದರಿಂದ ಅವನು ಇಲ್ಲವೆಂದು ತರ್ಕಿಸುವುದು ತಪ್ಪಾಗುತ್ತದೆ. 

ಈ ಜಗತ್ತು ಒಂದು ಪರಿಣಾಮ ಎಂದಾದರೂ ಏಕೆ ಒಪ್ಪಿಕೊಳ್ಳಬೇಕು? 
ಇದು ಸಿದ್ಧಾಂತವಾಗದೆ ಈಶ್ವರ ಜಗತ್ಕಾರಣನೆಂದು ಹೇಗೆ ಒಪ್ಪಲು ಸಾಧ್ಯ? 
ಇದಕ್ಕೆ ಜಯಂತಭಟ್ಟರು ಉತ್ತರ ನೀಡಿದ್ದಾರೆ. ಚಾರ್ವಾಕರೂ ವೇದಗಳೂ ಕುಟಲ 
ಬುದ್ಧಿಯ ಪುರೋಹಿತರ ಕಾರ್ಯವೆಂದು ಹೇಳುತ್ತಾರೆ. ಹೀಗಿರುವಾಗ ಜಗತ್ತಿ 
ನಲ್ಲಿರುವ ವಸ್ತುಗಳೂ ಇದೇ ಸ್ವಭಾವದನೆಂದು ಅವರು ಒಪ್ಪದಿರುವುದು ಹೇಗೆ 
ಸಾಧ್ಯ? ಸೃಷ್ಟಿಯಾದದ್ದೆಲ್ಲವೂ ನಾಶವಾಗಬೇಕೆಂದು ಮೀಮಾಂಸಕರೂ ಹೇಳು 
ತ್ತಾರೆ. ಆದ್ದರಿಂದ ಸೃಷ್ಟಿಯಾಗಿ ಅನಂತರ ನಾಶವಾಗುವ ಈ ಪ್ರಪಂಚದಲ್ಲಿನ 
ವಸ್ತುಗಳು ಪರಿಣಾಮಗಳೇ (ಕಾರ್ಯ) ಅಲ್ಲವೆ? ಬೌದ್ಧರೂ ಎಲ್ಲ ವಸ್ತುಗಳೂ 
ಕ್ಷಣಿಕವೆಂದು ಹೇಳುವಾಗ ಅವು ಸೃಷ್ಟಿಯಾಗಿ ನಾಶವಾಗುತ್ತವೆಂದು ನಂಬುತ್ತಾರೆ. 
ಆದ್ದರಿಂದ ಅವರೂ ಈ ಜಗತ್ತು ಒಂದು ಪರಿಣಾಮವೆಂದು ಒಪ್ಪಿದಂತಾಯಿತು. 
ಪರಿಣಾಮಗಳಿಗೆ ಕಾರಣ ಇರಲೇಬೇಕು ಮತ್ತು ಈ ಕಾರಣ ಜೈತನ್ಯಸ್ವರೂಸವೂ 
ಅಶರೀರಿಯೂ ಆಗಿರಬೇಕು ಎಂಬ ವಾದವನ್ನು ಆಗಲೇ ಗಮನಿಸಿದ್ದೇವೆ.25 

ಯೋಗದರ್ಶನದ ಪ್ರವರ್ತಕರಾದ ಸತಂಜಲಿಗಳು ದೇವರು ಇದ್ದಾನೆಂದು = 
ರೀತಿಯಲ್ಲಿ ವಾದಿಸುತ್ತಾರೆ: ಜ್ಞಾನದಲ್ಲಿ ವಿವಿಧ ಮಟ್ಟಗಳಿನೆ. ಕೆಲವರು ಹೆಚ್ಚು 
ಜ್ಞಾನಿಗಳೂ ಕೆಲವರು ಕಡಿಮೆ ಜ್ಞಾನಿಗಳೂ ಇನ್ನು ಕೆಲವರು ಅಜ್ಞಾನಿಗಳೂ 


ಆಗಿರುತ್ತಾರೆ. ಸರ್ವಜ್ಞ ತ್ರವನ್ನುಳ್ಳಿ ವ್ಯಕ್ತಿಯೇ ಈಶ್ವರ.26 ಭಾಷ್ಯಕಾರರಾದ 


ವ್ಯಾಸರು ಈಶ್ವರ ವೇದಗಳ ಸೃಷ್ಟಿ ಕರ್ತನಾದ್ದರಿಂದ ಅವನು ಇರಲೇಬೇಕೆಂದು 
ವಾದಿಸುತ್ತಾರೆ. ಯೋಗದಲ್ಲಿ ದೇವರು ಪ್ರಕೃತಿಯ ಸಮಸ್ಥಿತಿಯನ್ನು ಭಂಗಪಡಿಸಿ 
ಸೃಷ್ಟಿಗೆ ಕಾರಣನಾಗುತ್ತಾನೆ. ಆದರೆ ಈ ಕೆಲಸದಲ್ಲಿ ಅವನ ಪಾತ್ರ ಸಕ್ರಿಯ. 
ಪ್ರಕೃತಿ ತಾನಾಗಿಯೇ ವಿಕಾಸವಾಗುತ್ತ ಹೋಗುತ್ತದೆ. ಅದಕ್ಕೆ ಇರುವ ಪ್ರತಿಬಂಧಕ 
ಗಳನ್ನು ನಿವಾರಿಸುವುದಷ್ಟೇ ಈಶ್ವರನ ಕೆಲಸ (ಪ್ರತಿಬಂಧಾಸನಯನ). ಪಾಪ 
ಪುಣ್ಯಗಳಾಗಲಿ ಪುರುಷಾರ್ಥವಾಗಲಿ ಪ್ರಕೃತಿಯ ವಿಕಾಸಕ್ಕೆ ನಿಮಿತ್ತ ಕಾರಣ 


_ ಗಳಾಗಲು ಅಸಾಧ್ಯವಾದ್ದರಿಂದ ವ್ಯಾಸ ಮತ್ತು ಭೋಜರು ಒಪ್ಪದೆ ಇದ್ದ ಈಶ್ವರ 


24 4,,,ದೃಶ್ಯಮಾತ್ರನಿಯತತ್ವಾತ್‌ ಪ್ರತ್ಯಕ್ಷಬಾಧಸ್ಯ)” ಉದಯೆನರ ಆತ್ಮತತ್ತ್ವವಿವೇಕ್ಕ 
ಚತುರ್ಥ ಪರಿಚ್ಛೇದ (ಚೌಖಾಂಬಾ), ೧೯೪೦ 
25 ಮೇಲೆ ೧೪ ನೋಡಿ. ನ್ಯಾಯಮಂಜರಿಯಲ್ಲಿನ 4 ಈಶ್ವರಸ್ಕಾಶರೀರತ್ವಂ? ಎಂಬ 


ಭಾಗವನ್ನೂ (ಪುಟ ೧೮೫-೧೮೮) ನೋಡಿ. 
26 « ತತ್ರ ನಿರತಿಶಯಂ ಸರ್ವಜ್ಞಬೀಜನರ್‌,?* ಯೋಗಸೂತ್ರ, 1, ೨೫, Woods ಅನರ 


Yoga System of Patanjali ಯ (Harvard Oriental Series) ಸಖ ೫೫- 
೫೯ನ್ನೂ ನೋಡಿ, 


೧೨೦ ಮಾನವಿಕ ಕರ್ಣಾಟಕ 


ನಿಮಿತ್ತತ್ವವನ್ನು ವಾಚಸ್ಪತಿಗಳು ಒದ್ಬಿಕೊಳ್ಳುತ್ತಾರೆ.2? ಈಶ್ವರ ತಡೆಗಳನ್ನು 
ನಿವಾರಿಸಿ (ಅಖಿಲಾವರಣಭಂಗ) ಪ್ರಕೃತಿಯ ವಿಕಾಸಕ್ಕೆ ನೆರವಾಗುತ್ತಾನೆಂದು 
ವಿಜ್ಞಾ ನಭಿಶ್ಚುವೂ ನಂಬುತ್ತಾರೆ. | 

ಯೋಗವನ್ನು ಸೇಶ್ವರಸಾಂಖ್ಯವೆಂದೂ ಕರೆಯುತ್ತಾರೆ. ಸರ್ವದರ್ಶನ 
ಸಂಗ್ರಹದಲ್ಲಿ ಸತಂಜಲಿಗಳನ್ನು ಸೇಶ್ವರಸಾಂಖ್ಯಪ್ರ ವರ್ತಕರೆಂದು ಕರೆಯಲಾಗಿದೆ.23 
ನಿರೀಶ್ವರಸಾಂಖ್ಯದಲ್ಲಿ ಒಪ್ಪಿರುವ ಪ್ರಕೃತಿ ಅಜೇತನವಾದುದರಿಂದಲೂ ಪುರುಷ 
ನಿಷ್ಠ _ಯನಾದ್ದರಿಂದಲೂ ಸೃಷ್ಟಿ ಕಾರ್ಯಕ್ಕೆ ನಿಮಿತ್ತವಾಗಿ ಇಲ್ಲಿ ಈಶ್ವರನನ್ನು 
ಒಪ್ಪಿದಂತೆ ಕಂಡುಬರುತ್ತದೆ. ಆದರೆ ಸಾಂಖ್ಯದರ್ಶನದಲ್ಲಿ ಈಶ್ವರನ ಅಸ್ತಿತ್ವವನ್ನು 
ಒಪ್ಪದೆ ಸೃಷ್ಟಿ ಇತ್ಯಾದಿ ವ್ಯಾಪಾರಗಳನ್ನು ವಿವರಿಸುವ ಯತ್ನವಿದೆ. 

ಸಾಂಖ್ಯದಲ್ಲಿ ಈ ಜಗತ್ತು ಒಂದು ಪರಿಣಾಮ ಎಂಬ ವಾದವನ್ನು ಒಪ್ಪಿ 
ಇದಕ್ಕೆ ನಿಮಿತ್ತವಾದ ಚೈತನ್ಯವೊಂದು ಇರಬೇಕೆಂಬ ವಾದವನ್ನು ನಿರಾಕರಿಸ 
ಲಾಗಿದೆ. ಪ್ರಕೃತಿಯೇ ಜಗತ್ತಿನ ಮೂಲ. ಸತ್ವ, ರಜಸ್‌, ತಮಸ್‌ಗಳಿಂದೊಡ 
ಗೂಡಿದ ಪ್ರಕೃತಿ ಸಂಪೂರ್ಣವಾಗಿ ಅಚೇತನ, ಸ್ವಯಂಚಾಲಿತ ಪದಾರ್ಥ. 
ಇದರಲ್ಲಿ ಯಾರೂ ಚಲನೆಯನ್ನು ಉಂಟುಮಾಡುವುದಿಲ್ಲ. ಚೇತನಸ್ತರೂಪರಾದ 
ಪುರುಷರನ್ನು ಸಾಂಖ್ಯ ಒಪ್ಪಿಕೊಂಡರೂ ಅವರೆಲ್ಲ ಸಂಪೂರ್ಣರಾಗಿ ನಿಷ್ಟಿ ಯರು. 
ಅವರ ಸಾನ್ನಿಧ್ಯದಲ್ಲಿ ಪ್ರಕೃತಿಯಲ್ಲಿ ತುಮುಲವೆದ್ದು ಸೃಷ್ಟಿಕಾರ್ಯ ಪ್ರಾರಂಭ 
ವಾದರೂ ಪುರುಷರು ಮಾತ್ರ ಇದಕ್ಕೆ ಕಾರಣರಲ್ಲ. ಪ್ರಕೃತಿ ವಿಕಾಸಹೊಂದುವುದು 
ಪುರುಷರ ಭೋಗ ಮತ್ತು ಮೋಕ್ಷಾರ್ಥವಾಗಿ. ಆದರೆ ಪ್ರಕೃತಿ ಅಚೇತನವಾದ್ದರಿಂದ 
ಅದಕ್ಕೆ ಇದರ ಪರಿವೆಯೇ ಇಲ್ಲ, ಅಷ್ಟೆ. ಒಂದು ವೇಳೆ ದೇವರೇ ಸೃಷ್ಟಿಕರ್ತ 
ನಾದರೂ ಅವನ ಈ ಕಾರ್ಯಕ್ಕೆ ಸ್ವಾರ್ಥವೋ ಕಾರುಣ್ಯವೋ ಕಾರಣವಾಗಿರ 
ಬೇಕು. ಸದಾ ಪರಿಪೂರ್ಣನಾದ ಈಶ್ವರನಲ್ಲಿ ಅಪೂರ್ಣ ಕಾಮನೆಗಳಿರಲು ಸಾಧ್ಯ 
ವಿಲ್ಲವಾದ್ದರಿಂದ ಸ್ವಾರ್ಥವೂ ಸೃಷ್ಟಿಗೆ ಮುಂಚೆ ಜೀವಿಗಳೇ ಇರುವುದಿಲ್ಲವಾದ್ದರಿಂದ 
ಕಾರುಣ್ಯವೂ ಅಸಾಧ್ಯವಾಗುತ್ತವೆ. 

ಆದರೆ ಜೀವಿಗಳ ಪಾಪಪುಣ್ಯಗಳಿಂದಾಗಿ ಸೃಷ್ಟಿ ಆವಶ್ಯಕವಾಗುವುದಿಲ್ಲವೆ? 
ಅನಿರುದ್ಧರ ಪ್ರಕಾರ ಇದು ಸರಿಯಾದ ವಾದವಲ್ಲ, ಪಾಪಪುಣ್ಯಗಳಿಗಾಗಿಯೇ 
ಸೃಷ್ಟಿಯೆಂದಾದರೆ ಅವುಗಳೇ ಸೃಷ್ಟಿಗೆ ಕಾರಣ; ದೇವರಲ್ಲ. ಅಲ್ಲದೆ ದೇವರು 
ಸ್ವತಂತ್ರ ಕರ್ತನೇ ಆಗಿದ್ದಲ್ಲಿ ಅವನು ಪಾಪಪುಣ್ಯಗಳ ನೆರವಿಲ್ಲದೆ ಸ್ಪಷ್ಟಿಸಲು 


27 ತತ್ತ್ವವೈಶಾರದೀ, IV, ೩, Woodsರ ಪುಸ್ತಕದ ಪುಟ ೩೦೨ ನೋಡಿ, 
28 « ಈಶ್ವರಸ್ತು ಸಾನ್ಯುಪರಿಣಾಮಾದಿರೂಪಾಖಿಲಾನರಣ ಭಂಗೇನೋದ್ಫೋದಕ್ಕ,* 
ಯೋಗವಾರ್ತಿಕಂ, IV, 4 (ಕಾಶಿ, ೧೮೮೪) ಪುಟ ೨೬೧ 


೬ ಸರ್ವದರ್ಶನಸಂಗ್ರಹ, ಇಂಗ್ಲಿಷ್‌ ಅನು; Cowell and Gough (London, 
೧೯೧೪) ಪುಟ ೨೩೧ 


ಭಾರತೀಯ ತತ್ತ್ವಶಾಸ್ತ್ರ ಮತ್ತು ದೇನರು ೧೨೧ 


ಶಕ್ತ ನಾಗಿರಬೇಕು. ದೇವರ ಅಸ್ತಿತ್ವ ಪ್ರ ಪ್ರತ್ಯಕ್ಷ, ಅನುಮಾನ ಅಥವಾ ಶಬ್ದದಿಂದ 


ಸಿದ ವಾಗುವುದಿಲ್ಲ. ವೇದದಲ್ಲಿರುವ ವರ್ಣನೆಗಳು ಅಲೌಕಿಕ ಶಕ್ತಿಗಳಿರುವ 


ತ ಮುಕ್ತಾತ ತ್ಮಗಳ ಪ್ರಶಂಸೆಯೇ ಹೊಳ್ಳ ಈಶ್ರ ಶ್ರರವರ್ಣನೆಯಲ್ಲ. 30 


ನಿಜ್ಞಾ ನಭಿಕ್ಷುಗಳ ಪ್ರಕಾರ ಸಾಂಖ್ಯ ಈಶ ಶೈರನನ್ನು ನಿರಾಕರಿಸುವುದಿಲ್ಲ. 
ಸಾಂಖ್ಯಸೂತ್ರ ಈಶ್ವರನ ನೋ: ಸತ್ವಕ್ಕೆ ಸಿದ್ಧಾ ಂತದ ಧಾ (ಈಶ್ವ ರಾಸಿದ್ಧೇೇ [) 
ಎನ್ನುವುದೇ ರತು ಈಶ್ವರನ ಅಭಾವವನ್ನು ಹೇಳುವುದಿಲ್ಲ.33 
ಮೀಮಾಂಸಾ ಚರ್ಚಿನ ಕತ್ಛ ೯ವಾದ ಜೈಮಿನಿಗಳು ದೇವರ ಬಗ್ಗೆ ಏನನ್ನೂ 
ಹೇಳುವುದಿಲ್ಲ. ಕುಮಾರಿಲ ಕ ಪಾ. ದೇವರ ಬಗ್ಗೆ 


' ಮಾರ್ದವತೆ ಇಲ್ಲ. ಅವರ ಪ್ರಕಾರ ದೇವರು ಸೃಷ್ಟಿ ಸ್ಥ ಸ್ಥಿತಿ ಲಯಗಳಿಗೆ ಕಾರಣನಲ್ಲ. 


ಪಾಪ ಪುಣ್ಯಗಳಿಗೆ ತಕ್ಕ ಫಲಗಳನ್ನು ನಿಯಂತ್ರಿಸಿ * ನೀಡುವವನು ಈಶ ರನಲ್ಲ. 
: ವೇದಗಳ, ವಿಧಿನಿಯಮಗಳ ಸೃಷ್ಟಿಕರ್ತನಂತೂ ಅಲ್ಲವೇ ಅಲ್ಲ. 


ದೇವರ ಅಸ್ತಿತ್ವ ಆಸಾ ಕುಮಾರಿಲರು ಹೀಗೆ ವಾದಿಸುತ್ತಾರೆ : 


ದೇವರು ಸೃ ಸ್ಟಿಕರ್ತನಾಗಿದ್ದರೆ ಅವನು ಸಶರೀರಿಯಾಗಿರಬೇಕು. ಮನಸು 


| 


- ಆದರೆ ಸಸಿಸಲು ಆ ಇನ್ನೊಬ್ಬ 


ಇಂದ್ರಿಯಗಳೊಂದಿಗೆ ಆತ್ಮ ಸಂಪರ್ಕಕ್ಕೆ ಬಾರದಿದ್ದರೆ ಇಚ್ಛೆ ಅಸಾಧ್ಯವಾದ್ದರಿಂದ 
ಸೃಷ್ಟಿಸುವ ಇಚ್ಛೆಯಿರುವ ಈಶ್ವರ ಕಾಗದ ಆದ್ದ ಸೃಷ್ಟಿಗೆ 
ಮುಂಚೆಯೇ ಈಶ್ವರನ ಶರೀರ. ಇರಬೇಕಾಗುತ್ತದೆ. ಈ ಶರೀರವನ್ನು ಅವನೇ 
ಸೃ ಸ್ಟಿಸಿಕೊಳ್ಳ ಲು ಅಸಾಧ್ಯ. ಅದನ್ನು ಇನ್ನೊಬ್ಬ ಈಶ್ವರ ಸಷ್ಟಿಸಿರಬೇಕು. 

ಸೃಷ್ಟಿ ಬ್ಬ ಈಶ್ವರನಿಗೂ ಶರೀರ ಬೇಕಷ್ಟೆ? ಅದನ್ನು 
ಮತ್ತೊಬ್ಬ ಈಶ್ವರ ಸೃಸ್ಟಿಸಿರಬೇಕು. ಈ ತರ್ಕ ಕೊನೆಮುಟ್ಟುವುದಿಲ್ಲವಾದ್ದರಿಂದ 
ಅನವಸ್ಥಾಜೋಷಕ್ಕೆ ಈಡಾಗುತ್ತದೆ. ಆದರೆ ದೇವರ ಶರೀರ ಸೃಷ್ಟಿತವಾಗದೆ 
ನಿತ್ಯವಾದದ್ದೇ ಆಗಿರಬಹುದಲ್ಲ? ಆಗ ಅದು ಜಡವಾಗಿರಲು ಸಾಧ್ಯವಿಲ್ಲ. ಏಕೆಂದರೆ 
ಸೃಷ್ಟಿಗೆ ಮುಂಜೆ ಪೃಥ್ವಿ ಮುಂತಾದ ತತ್ತ್ವಗಳು (ಶರೀರ ಮಾಡಲು ಬೇಕಾದವು) 
ಇರುವುದಿಲ್ಲ. ಅಲ್ಲದೆ ಅವನ ಶರೀರ ಜಡವಾಗಿದ್ದರೆ ಅದು ನಿತ್ಯವಾಗಿರಲು 
ಸಾಧ್ಯವಿಲ್ಲ. ಏಕೆಂದರೆ ಆಗ ನಮ್ಮ ದೇಹಗಳೂ ಜಡವಾದ್ದರಿಂದ ಅವೂ ನಿತ್ಯ 
ವಸ್ತುಗಳೇ ಆಗಬೇಕಾಗುತ್ತದೆ. ದೇವರು ತನ್ನ ದೇಹವನ್ನು ತಾನೇ ಸೃಷ್ಟಿಸಿ 
ಕೊಂಡನೆಂದರೆ ಅವನು ನಿಶ್ಶರೀರಿಯಾಗಿಯೇ ಆ ಕೆಲಸವನ್ನು ಮಾಡಿರಬೇಕು. 
ಆದರೆ ನಿಶ್ಶರೀರಿಯಾದ ಜೀವರು ಫಿಶ್ಶರೀರಿಯಾದ ಆತ್ಮ (ಮುಕ್ತ ಆತ್ಮ)ದಂತೆಯೇ 


39 Sgnkhya Sutras with Aniruddha’s Commentary, Ir: 


Richard Garbe (Calcutta ೧೮೯೨), 1, ೯೫; ಪುಟ ೫೪-೫೫ 
3: 4 ಈಶ್ವ ರೇಪ್ರ ಮಾಣಾಭಾನಾನ್ನ ದೋಷ ಇತ್ಯನುವರ್ತತೇ,? ಸಾಂಖ್ಯಸ ಪ್ರವಚನಭಾಷ್ಕ, 


I, ೯೩ 0೦೫5 Oriental Series, ೧೯೪೩), ಪುಬಿ ೪೬ 


ಇಂ ಮಾನವಿಕ ಕರ್ಣಾಟಕ 


ಇರುವುದರಿಂದ ಮುಕ್ತ ಆತ್ಮದಂತೆಯೇ ಅವನಿಗೂ ದೇಹಾಧಿಪತ್ಯ ಸಾಧ್ಯ 
ದೇಹವಿಲ್ಲದೆ ಈಶ್ವರ ತನ್ನ ಇಚ್ಛೆ ಯಿಂದ ಅಜೇತನ ಅಣುಗಳು ಸೃಷ್ಟಿ | 
ಪ್ರಳಯದಲ್ಲಿ ತೊಡಗುವಂತೆ ಮು ಸಾಧ್ಯವಿಲ್ಲ... ಆದರೆ ಈಶ್ವರನಿಗೆ 
ಡೇಹವಿರುವುದೂ ಸಾಧ್ಯವಿಲ್ಲ. ಆದ್ದರಿಂದ ಸೃಷ್ಟಿ ಮೊದಲಾದ ಘಟನೆಗಳಿಗೆ. 
ಈಶ್ವರ ಕಾರಣನಲ್ಲ.33 4 
ದೇವರು ಜೀವಿಗಳ ಪಾಪ ಪುಣ್ಯಗಳಿಗನುಸಾರವಾಗಿ ಯೋಗ್ಯ ಜಗತ್ತೊಂದನ್ನು ಕ 
ನಿರ್ಮಿಸುತ್ತಾನೆ ಎಂಬ ವಾದಕ್ಕೂ ಕುಮಾರಿಲರ ಆಕ್ಸೇಪವಿದೆ. ಪ್ರಳಯವೆಂದರೆ ' 
ಸರ್ವನಾಶವಾದ್ದರಿಂದ ಆ ಸಂದರ್ಭದಲ್ಲಿ ಕರ್ಮ ಪುಣ್ಯ ಪಾಪಾದಿಗಳೆಲ್ಲವೂ ' 
ನಾಶವಾಗಬೇಕು. ಹೀಗೆ ನಾಶವಾದದ್ದರ ಪುನರುತ್ಪತ್ತಿ ಸಾಧ್ಯವಿಲ್ಲ. ಅಲ್ಲದೆ" 
ದೇವರು ನಿಜವಾಗಿಯೂ ಸರ್ವಜ್ಞನೂ ಸರ್ವಶಕ್ಕನೂ ಆಗಿದ್ದರೆ ಕರ್ಮಾದಿಗಳ | 
ನೆರವು ಇಲ್ಲದೆಯೇ ಸೃಷ್ಟಿಸಬೇಕು. ಅವುಗಳ ನೆರವನ್ನು ಅಪೇಕ್ಷಿಸಿದರೆ ಅವನ ' 
ಸರ್ವಜ್ಞತ್ವ, ಸರ್ವಶಕ್ತಿತ ಗಳಿಗೆ ಬಾಧೆಬರುತ್ತದೆ. ಅಲ್ಲದೆ ಜೀವರು ಸ ಸೃಷ್ಟಿ ಅಥವಾ ' 
ಬಯಕ. ಟಬು ಆಧಾರಗಳಿಲ್ಲ. ಈ ವಿಷಯದಲ್ಲಿ ದೇವರು ಹೇಳುವುದನ್ನು 
ನಂಬಲು ಆಗುವುದಿಲ್ಲ. ಏಕೆಂದರೆ ಅವನು ಸುಳ್ಳಾ ಡಬಹುದು. ಸೃಷ್ಟಿ ಅಥವಾ ' 
ಪ್ರಳಯ ಕಾರ್ಯವನ್ನು ನೋಡುವ ಸಾಕ್ಷಿದಾರರು ಯಾರೂ ಇಲ್ಲದಿರುವುದರಿಂದ 
ದೇವರೇ ಇದನ್ನು ಮಾಡುತ್ತಾನೆಂದು ನಂಬಲು ಆಗುವುದಿಲ್ಲ. ಸೃಷ್ಟಿಗೆ ಕಾರುಣ್ಯ. 
ಕಾರಣವೆಂದರೆ ಸೃಷ್ಟಿಗೆ ಮುಂಚೆ ಜೀವಿಗಳೇ ಇರುವುದಿಲ್ಲವಾದ್ದರಿಂದ ಅವುಗಳ ಬಗ್ಗೆ | 
ಕಾರುಣ್ಯ ಸಾಧ್ಯವಿಲ್ಲ. ಅಲ್ಲದೆ ಈಶ್ವರ ಕರುಣಾಮಯನಾಗಿದ್ದರೆ ಇಷ್ಟೊಂದು 
ದುಃಖದಿಂದ ತುಂಬಿದ ಜಗತ್ತನ್ನು "ಎಕೆ ಸೃಷ್ಟಿಸುತ್ತಿದ್ದ? ದುಃಖರಹಿತವಾದ 
ಜಗತ್ತನ್ನು ಸೃಷ್ಟಿಸದಿದ್ದರೆ ಅವನು ಕರುಣಾಳುವಲ್ಲ. ಸೃಷ್ಟಿಸಲಾರನೆಂದರೆ ಸರ್ವ" 
ಶಕ್ತನಲ್ಲ.. ಕರ್ಮನಿಯಮ, ಸ ಸ್ವಾಭಾರಿಕ ನಿಯಮಗಳಿಗನುಸಾರವಾಗಿ ಸೃ ಸಿಸಿದರೆ ' 
ಸ್ವತಂತ್ರನಲ್ಲ. ಉದ್ದೇಶವೇ ಇಲ್ಲದೆ ಸ್ಥ ಸೃಷ್ಟಿ ಸಿದ್ದರೆ ಬುದ್ಧಿ ಹೀನ; ಉದ್ದೆ ವಿದ್ದರೆ. 
ಗತಾ ಕ್ರೀಡಾರ್ಥವಾಗಿ ಸ ಸೃಷ್ಟಿಸಿದರೂ ಅಪರಿಪೂರ್ಣ. 33” 
ಮೀಮಾಂಸಕರ ಪ್ರಕಾರ ದೇವರು ವೇದಗಳ ಸೃಷ್ಟಿ ಕರ್ತನಲ್ಲ. ನ. 
ಕರು ಹೇಳುವಂತೆ oa ಮೂಲವಾದ ಸಂಕೇತಗಳ ಸೃಷ್ಟಿ ದೇವರಿಂದ ' 
ಆದುದಲ್ಲ.84 ಅಕ್ಷರಗಳು ವರ್ಣಗಳು ಮತ್ತು ವೇದಗಳಲ್ಲಿ ಇವುಗಳ ವಿಶಿಷ್ಟ 
ಜೋಡಣೆ, ಶಬ್ದ ಮತ್ತು ಅರ್ಥಗಳ ಸಂಬಂಧ "ಇವೆಲ್ಲವೂ ಸ್ವಾಭಾವಿಕ ಹಾಗೂ . 


323: ಕಿತ ಶ್ಲೊ €ಕವಾರ್ತಿಕಂ (ಇಂಗ್ಲಿಷ್‌ ಅನು ; ಗಂಗಾನಾಥ ರೂ) ೧೬ನೆಯ ಪರಿಚ್ಚೆ «ದ; 
ಇಂಬಂಧಾಕ್ಷ ೫ 0 ಸಾ ಪುಟ ೩೫೫-೩೬೮ 

34 « ತೇನಾನಾದಿರೇವ ನೃದ್ಧ ಸರಂಸರಾಶಬ್ಲಾರ್ಥಾನಗಮೆ, ಹೇತುರ್ನ ಸೃಷ್ಟಾ ಕಿದ್ಯಾ 
ನೀಶ್ವರಕೃತಃ ಸಂಕೇತಃ' ಶಾಲಿಕನಾಥರ " ಪ್ರಕರಣಪಂಚಿಕ್ಕಾ' ಪುಟ ೧೩೯ | 


ಮಹದ Sea i ace ML 


ಭಾರತೀಯ ತತ್ತ್ವಶಾಸ್ತ್ರ ಮತ್ತು ದೇವರು ೧೨ತ್ಕಿ 


ನಿತ್ಯ. ವೇದಗಳು ಅಪೌರುಷೇಯ ಮತ್ತು ನಿತ್ಯ. ಕರ್ಮನಿಯಮವೇ ಸೃಷ್ಟಿಸಿ 
ಸಮರ್ಪಕ ವಿವರಣೆ ನೀಡಬಲ್ಲದು. ಕರ್ಮ ಮಾಡಿದಾಗ ಅದರೊಂದಿಗೇ 
“ ಅಪೂರ್ವ'ವೆಂಬ ಅದೃಷ್ಟ (ಕಾಣಿಸದ) ವಸ್ತು ಉತ್ಪತ್ತಿಯಾಗಿ ಕಾಲಾಂತರದಲ್ಲಿ 
ಫಲಾನುಭವಕ್ಕೆ ಕಾರಣವಾಗುವುದು.8* ಆದ್ದರಿಂದ ಕರ್ಮಫಲನಿಯಂತ್ರಣ 
ಮಾಡುವ ಈಶ್ವರನ ಆವಶ್ಯಕತೆ ಇಲ್ಲ. ಪಾಪಪುಣ್ಯಗಳೇ ಕಾರಣಗಳೆಂದು ಇಟ್ಟು 
ಕೊಂಡರೂ ಇವಕ್ಕೂ ಈಶ್ವರನಿಗೂ ಸಂಬಂಧವಿರಬೇಕು. ಈ ಸಂಬಂಧ 
ಸಂಯೋಗ ಅಥವಾ ಸಮವಾಯವಾಗಿರಬೇಕು.. ಸಂಯೋಗವೂ ದ್ರವ್ಯಗಳಲ್ಲಿ 
ಮಾತ್ರ ಸಾಧ್ಯ. ಪಾಪ ಪುಣ್ಯಗಳು ಜೀವಿಗಳ ಗುಣಗಳು. ಆದ್ದರಿಂದ ದ್ರವ್ಯವಾದ 
ಈಶ್ವರನ ಸಂಬಂಧ ಇವುಗಳೊಂದಿಗೆ ಸಾಧ್ಯವಿಲ್ಲ. ಧರ್ಮಾಧರ್ಮಗಳಿಗೆ ಜೀವಿ 
ಗಳೊಂದಿಗೆ ಮಾತ್ರ ಸಮವಾಯ ಸಂಬಂಧ ಸಾಧ್ಯವೇ ಹೊರತು ಈಶ್ವರ 
ನೊಂದಿಗಲ್ಲ. ಈಶ್ವರೇಜ್ಛೆಯಿಂದ ಅಣುಗಳು ಒಟ್ಟುಗೂಡಿ ಸೃಷ್ಟಿ ಸಾಧ್ಯವಾಗು 
ತ್ತದೆಂದರೆ ನಿತ್ಯನಾದ ಈಶ್ವರನ ಇಚ್ಛೆಯೂ ನಿತ್ಯವೇ ಆದುದರಿಂದ ನಿರಂತರವಾಗಿ 
ಸೃಷ್ಟಿಕಾರ್ಯ ಸಾಗಬೇಕಾಗುತ್ತದೆ.3 ಆದ್ದರಿಂದ ಈ ಜಗತ್ತು ಹಿಂದೆ ಇಲ್ಲದಿದ್ದು 
ಅನಂತರ ಈಶ್ವರನಿಂದ ಸೃಷ್ಟಿಯಾಯಿತೆನ್ನುವುದು ಸುಳ್ಳು. ಈ ಜಗತ್ತು ಒಂದೆ 
ಇದ್ದುದಕ್ಕಿಂತ ಭಿನ್ನವಾಗಿದ್ದುದೆಂದೂ ಇಲ 

ಉತ್ತರಮೀಮಾಂಸೆ ಅಥವಾ ವೇದಾಂತದಲ್ಲಿ ಅದರಲ್ಲೂ ಶೈವ, ವೈಷ್ಣವ 
ಪಂಥಗಳಲ್ಲಿ ಕೆಲವರು ಧರ್ಮದ ದೇವರನ್ನು ವೇದಾಂತದ " ತತ್ತ್ವ'ದೊಂದಿಗೆ 


ಒಂದುಗೂಡಿಸುತ್ತಾರೆ. ಇದರಿಂದಾಗಿ ಆದರ್ಶವನ್ನು ಒಪ್ಪಿ ಕೊಂಡರೆ ಧರ್ಮವನ್ನೂ 


ಒಪ್ಪಿ ಕೊಳ್ಳಬೇಕಾಗುತ್ತದೆ. ಏಕೈಕ ತತ್ತ್ವವಾದ ನಿರಪೇಕ್ಷ ನಿರ್ಗುಣ ಬ್ರಹ್ಮವನ್ನು 
ಒಪ್ಪಿಕೊಳ್ಳುವ ಅ ಶ್ರಿ ತದಲ್ಲಿಯೂ ಈಶ್ವರನಿದ್ದಾನೆ. ಅವನು ಸೋಪಾಧಿಕ ಅಥವಾ 
ಮಾಯಾಯುಕ್ತ ಬ್ರಹ್ಮ. ಅದ್ವೈತದಲ್ಲಿ ಪ್ರಕೃತಿಯಾಗಲಿ ಅಣುಗಳಾಗಲಿ ಜಗತ್ತಿನ 
ಉಪಾದಾನಕಾರಣವಲ್ಲ. ಬ್ರಹ್ಮನೇ ಉಪಾದಾನಕಾರಣ, ಬ್ರಹ್ಮನೇ ನಿಮಿತ್ತ 
ಕಾರಣ. ಈ ಈಶ್ವರ ಬೇಕೆ ಯಾವುದೇ ತತ್ತ್ವದ ವಿಕಾರವೂ (ಪರಿಣಾಮ) 
ಅಲ್ಲ. ಅವನು ಅಕಾರಣ. 

ಜಡವಾದ ಜಗತ್ತು ಜೈತನ್ಯಪೂರ್ಣ ಈಶ್ವರನಿಂದ ಹೇಗೆ ಉಂಟಾಗಬಲ್ಲುದು? 
ಆದಕೆ ಅಜೇತನವಾದ ಉಗುರು, ಕೂದಲುಗಳು ಚೈತನ್ಯಮಯ ಶರೀರದಿಂದಲೇ 


35 ಶೊ ೇಕವಾರ್ತಿಕಂ, ಇಂಗ್ಲಿಷ್‌ ಅನು: ಗಂಗಾನಾಥ ರ್ಯ Introduction, 
ಉ 
೫1111 ಸ 
36 4 ನಚೇಚಾ ಯಾಮುಪಿ ಹೇತುರಸ್ತಿ ನಚ ನಿತ್ಯೈನೇಚ್ಛಾ ನಿತೃತ್ವಪ್ರಸಂಗಾತ್‌, 
ಶಾಲಿಕನಾಥರ * ಪ್ರಕರಣಪಂಚಿಕಾ', ಪುಟ ೧೩೯ 
37 « ನ ಕದಾಚಿತ್‌ ಅನೀದೃಶಂ ಜಗತ್‌,” ೧0೦106 by M. Hiriyanna, 
‘ Outlines of Indian Philosophy’ ಪುಟ ೩೨೩ 


೧೨೪ ಮಾನನಿಕ ಕರ್ಣಾಟಕ 


ಹುಟ್ಟುವುದಿಲ್ಲವೆ? ಹೌದು, ಆದರೆ ಅವೆರಡೂ ಪೃಥ್ವೀತತ್ತ್ವ್ವವನ್ನೂ ಒಳಗೊಂಡಿವೆ. 


ಹಾಗೆಯೇ ಈಶ್ವರ ಜಗತ್ತುಗಳೆರಡೂ ಇರುವಿಕೆಯನ್ನು (ಸತ್ತಾ) ಸಾಮಾನ್ಯ 


ಲಕ್ಷಣವಾಗಿ ಪಡೆದಿವೆ.88 ಜಗತ್ತು ಈಶ್ವರನಿಂದ ಹುಟ್ಟಿ ಈಶ್ವರನಲ್ಲೇ ಲೀನ ' 


ವಾಗುತ್ತದೆಂದು ಹೇಳಿದರೆ ಜಗತ್ತಿನ ಲಕ್ಷಣಗಳಾದ ಸ್ಥೂಲತ್ವ, ಸಾವಯವತ್ವ, 
ಅಜೇತನತ್ತ್ವ, ಪರಿಚ್ಛಿನ್ನ ತ್ವ, ಅಶುದ್ಧಿ ಮೊದಲಾದವು ಜಗತ್ಕಾರಣನಾದ 


ಈಶ್ವರನಲ್ಲೂ ಇರಬೇಕಾಗುತ್ತದಲ್ಲವೆ?9 ಆದರೆ ಜಗತ್ತು ಈಶ್ವರನಿಂದ ಹೊರ ' 
ಬರುವಾಗ ಈ ಲಕ್ಷಣಗಳನ್ನು ಹೊಂದಿ ಅವನಲ್ಲಿ ಪುನಃ ಐಕ್ಯವಾಗುವಾಗ ಅವನ್ನು ' 


ಕಳೆದುಕೊಳ್ಳುವುದರಿಂದ ಈ ಆಕ್ಷೇಪ ಸರಿಯಲ್ಲ. ಕಾರ್ಯಕಾರಣಗಳು ಅನನ್ಯ 
(ಒಂದರಿಂದೊಂದು ಬೇರೆಯಲ್ಲ)ವಾದರೂ ಕಾರಣದೊಂದಿಗೆ ಕಾರ್ಯ ತದ್ರೂಪ 
ವನ್ನು ಹೊಂದಿರುತ್ತದೆಯೇ ಹೊರತು ಕಾರ್ಯದೊಂದಿಗೆ ಕಾರಣ ಅಲ್ಲ.4 
ಆದ್ದರಿಂದ ಜಗತ್ತು ಈಶ್ವರಸ್ವರೂಪಿ; ಈಶ್ವರ ಜಗತ್ಸ್ವರೂಸನಲ್ಲ. ಈಶ್ವರ 
ನಿಜವಾದ ಕಾರಣ; ಜಗತ್ತು ಮಿಥ್ಯಾಕಾರ್ಯ. 

ಜಗತ್ತು ಪ್ರಳಯದಲ್ಲಿ ಈಶ್ವರನೊಂದಿಗೆ ಲೀನವಾಗಿ ತನ್ನ ಭಿನ್ನತೆಯನ್ನು 
ಕಳೆದುಕೊಳ್ಳುತ್ತದೆಂದು ಒಪ್ಪಿಕೊಂಡರೂ ಜೀವ ಜಗತ್ತುಗಳ ಸರ್ವಸ್ವಭಾವಗಳೂ 
ನಷ್ಟವಾಗಿರುವುದರಿಂದ ಪುನಃ ಸೃಷ್ಟಿ ಸಾಧ್ಯವಿಲ್ಲ. ಇದಕ್ಕೆ ಶಂಕರರ ಉತ್ತರ: 
ಸುಷುಪ್ತಿಯಲ್ಲಿ ವ್ಯಕ್ತಿ ಅಭೇದ ಐಕ್ಯ ಸ್ಥಿತಿಯನ್ನು ಹೊಂದಿದರೂ ಎಚ್ಚೆತ್ತ 
ಅನಂತರ ಭೇದಸ್ಥಿತಿಗೆ ಒಂತಿರುಗುವಂತೆಯೇ ಮುಕ್ತರಾಗದ ಜೀವರು ಪುನಃ 
ಈಶ್ವರನಿಂದ ಉದಯಿಸುತ್ತಾರೆ41 ಈಶ್ವರ ಜಗತ್ಕಾರಣನಾದರೆ ಸುಖದುಃಖ 
ಗಳೆರಡನ್ನೂ ಸೃಷ್ಟಿಸುವ ಅವನು ಪಕ್ಷಪಾತರಹಿತನೂ ಶುದ್ಧನೂ ಹೇಗೆ 
ಆಗುತ್ತಾನೆ? ಇದಕ್ಕೆ ಉತ್ತರ: ಈಶ್ವರ ಜಗತ್ತಿಗೆ ಸಾಧಾರಣಕಾರಣ; ಜೀವಿಗಳ 
ಕರ್ಮ ಅಸಾಧಾರಣಕಾರಣ. ಮಳೆ ಎಲ್ಲ ಬೀಜಗಳ ಮೇಲೂ ಒಂದೇ ರೀತಿಯಾಗಿ 
ಬಿದ್ದರೂ ಹೇಗೆ ಬೀಜಗಳು ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಮೊಳೆತು, 
ಬೇರೆ ಬೇರೆ ವೃಕ್ಷಗಳಾಗುತ್ತವೋ ಹಾಗೆಯೇ ಜೀವಿಗಳ ಸುಖದುಃಖಗಳಲ್ಲಿನ 


ಅ 
39 ನ್ರಿಹ್ಮಸೂತ್ರ ಶಾಂಕರಭಾಷ್ಯಂ (ಮೋತೀಲಾಲ್‌ : ದೆಹಲಿ), 1] ೧.೮ ಪುಟ ೧೪೯ 
40  ಅನನ್ಯತ್ವ£ಪಿ ಕಾರ್ಯಕಾರಣಯೋಃ ಕಾರ್ಯಸ್ಯ ಕಾರಣಾತ್ಮತ್ವಂ ನತು ಕಾರಣಸ್ಯ್ಕ 
ಕಾರ್ಯಾತ್ಮತ್ವಂ ಆರಂಭಇಶಬ್ದಾದಿಭ್ಶ್ಕ (ಬೃ. ಸೂ. ]], ೧,೧೪) ಇತ್ಯತ್ರ ವಳ್ಸ್ಯಾಮಃ ಕ 
ಬ್ರಹ್ಮಸೂತ್ರ ಶಾಂಕರಭಾಷ್ಯಂ, Il, ೧.೯, ಪುಟ ೧೪೯ 


38 ಬ್ರಹ್ಮಸೂತ್ರಶಾಂಕರಭಾಷ್ಯಂ (ಮೋತೀಲಾಲ್‌ ; ದೆಹಲಿ), 11 ೧.೬ ಪುಟ ೧೪೭ 
ಬ 


11 ಯಥಾಹಿ ಸುಷುಪ್ತಿಸಮಾಧ್ಯಾದಾವಪಿ ಸತ್ಯಾಂ ಸ್ವಾಭಾವಿಕ್ಯಾಯನಿಭಾಗಪ್ರಾಪ್ಮ್‌ 
ಮಿಥ್ಕಾಜ್ಞ್ಞಾನಸ್ಕ. ಅನವೋದಿತತ್ವಾತ್ಪೂರ್ವನತ್ಪುನಃ ಪ್ರಬೋಧೇ ವಿಭಾಗೋ 
ಭನತೈೇನಮಿಹಾಸಿ ಭವಿಷ್ಯತಿ, ಬ್ರ ಹ್ಮಸೂತ್ರ ಶಾಂಕರಭಾಷ್ಯಂ, 1], ೧.೯, ಪುಟ ೧೫೦ 


ಚ ೫ ತ 
ಎ 
ಸತ್ರ ಕ್‌ 7 


ಭಾರತೀಯ ತತ್ತ್ವಶಾಸ್ತ್ರ ಮತ್ತು ದೇನರು ೧೨೫ 


4 ವ್ಯತ್ಯಾಸಗಳಿಗೆ ಅವರ ಕರ್ಮಗಳೇ ಹೊಣೆಯೇ ಹೊರತು ದೇವರಲ್ಲ. ಆದರೆ 
. ಕರ್ಮಮಾಡಲು ಅವಶ್ಯವಾದ ಶರೀರ ಸೃಷ್ಟಿಗೆ ಮುಂಚೆ ಇರುವುದಾದರೂ ಎಲ್ಲಿ 
ಎಂದು ಆಕ್ಷೇಪಿಸಿದರೆ ಸಂಸಾರ ಅನಾದಿಯಾದ್ದರಿಂದ ಈ ಆಕ್ಷೇಪ ಸರಿಯಲ್ಲವೆಂದು 
ಸಮಾಧಾನ.48 ಈಶ್ವರನೇ ಜಗತ್ತಿಗೆ ಉಪಾದಾನಕಾರಣನೂ ಆಗಿದ್ದರೆ ಅವನು 
ಸೃಷ್ಟಿ ಕಾಲದಲ್ಲಿ ತನ್ನನ್ನೇ ಈ ಜಗತ್ತನ್ನಾಗಿ ಪರಿವರ್ತಿಸಬೇಕು. ಅವನು ತನ್ನನ್ನು 
ಸಂಪೂರ್ಣವಾಗಿ ಪರಿವರ್ತಿಸಿಕೊಂಡರೆ ಸೃಷ್ಟಿಯ ಅನಂತರ ಈಶ್ವರನೇ ಇರುವುದಿಲ್ಲ; 
ಜಗತ್ತು ಮಾತ್ರ ಇರುತ್ತದೆ. ಹೀಗಲ್ಲದೆ ಅವನು ತನ್ನ ಭಾಗವೊಂದನ್ನು ಮಾತ್ರ 
ಪರಿವರ್ತಿಸುತ್ತಾನೆಂದರೆ ಆಗ ಈಶ್ವರ Re ಆದ್ದರಿಂದ ಅನಿತ್ಯನೂ 
ಆಗುತ್ತಾನೆ. ಇದಕ್ಕೆ ರ ಜಗತ್ತಿನ ಸ ಆದರೂ ಬ ಬ್ರಹ್ಮ ಅವಿಕೃತ 
ಡು ಉಳಿಯುತ್ತಾನೆ. ಸ್ವಪ್ನ ದಲ್ಲಿ ಎ kp ವಸ್ತುಗಳನ್ನು 
ಸ್ಟಿಸಿಕೊಳ್ಳು ತ್ತಿದ್ದರೂ ಹೇಗೆ ಅದರ ಸ ಭಾವ ಇದರಿಂದ ಬದಲಾಗುವುದಿಲ್ಲವೋಃ5 
ರೀತಿಯಲ್ಲಿ “ಈಶ ್ರರನಿಂದ ಈ ಸ ಸೃಷ್ಟಿಯಾದರೂ ಅದು ಅವನ 
ಸ್ವಭಾವಕ್ಕೆ ಧಕ್ಕೆ ೬ ಪುದಿಲ್ಲ ಜೀವವೂ ಬ್ರಹ್ಮವೇ ಆದುದರಿಂದ ಜೀವವೇ 
ಸೃಷ್ಟಿಸುತ್ತ ದೆಂದು ಏಕೆ ಹೇಳಬಾರದು? ಎನೇ ಸೃಷ್ಟಿಗೆ ಕಾರಣವಾದರೆ ಆ 
. ಜೀವ ತನಗೆ ಅನುಕೂಲವಾದಂಥ ಸ್ಥ ಸೃಷ್ಟಿಯನ್ನೇ ಮಾಡಿಕೊಳು ತ್ತಾನೆ. ಯಾವ 
| ಸ್ವತಂತ್ರವ್ಯಕ್ತಿಯೂ ತಾನೇ ಒಂದು ಸೆರೆಮನೆಯನ್ನು ಕಚ್ಚಿಕೊಂಡು ಅದರಲ್ಲಿ 
ತಾನಾಗಿಯೇ ಸೆಕೆಯಾಗುವುದಿಲ್ಲ.45 ಆದ್ದರಿಂದ ಜೀವ ಸೃಷ್ಟಿಗೆ ಕಾರಣವಲ್ಲ. 


ಇ 12 € ಯಥಾಹಿ ಸರ್ಜನ್ಯೋ ನಪ್ರೀಹಿಯವಾದಿಸೃಷ್ಟ್‌ ಸಾಧಾರಣಂ ಕಾರಣಂ ಭವತಿ 
ನ್ರೀಹಿಯೆವಾದಿ 
ವೈಷಮ್ಯೆ € ತು ತತ್ತದ್ವೀಜಗತಾನ್ಕೇವ ಅಸಾಧಾರಣಾನಿ ಸಾಮರ್ಥ್ಯಾನಿ ಕಾರಣಾನಿ 
ಭವಂತಿ, 
ಏನಮೀಶ್ವರೋ ದೇನಮನುಷ್ಯಾದಿಸೃಷ್ಟೌ ಸಾಧಾರಣಂ ಕಾರಣಂ ಭವತಿ? 
ಬ್ರಹ್ಮಸೂತ್ರಶಾಂಕರಭಾಷ್ಕಂ, 11, 0,4೪; ಪುಟ ೧೭೨, ಇದೇ ಪುಸ್ತಕದಲ್ಲಿ 1], 
ತ್ಲ ೪೨ (ಪುಟ ೨೪೦)ನ್ನೂ ನೋಡಿ. 
43 ಬ್ರಹ್ಮಸೂತ್ರಶಾಂಕರಭಾಷ್ಮಂ, I], ೧,೩೫ (ಪುಟ ೧೭೩) 
44 ಬ್ರಹ್ಮಸೂತ್ರಶಾಂಕರಭಾಸ್ಯಂ, Il, 0೨೬ (ಪುಟ ೧೬೯) 
pS pS ಎಐ 
41 4ಯತ ಆತ್ಮನ್ಯಪ್ಯೇಕಸ್ಮಿನ್‌ ಸ್ವಸ್ನದೃಶೀ ಸಾಸ. ಅನೇಕಾಕಾರಾ 
ತ ಡ್‌್‌ ಆ ಫು 
ಸೃಷ್ಟಿ ಪಠ್ಯತೇ....', ಬ್ರಹ್ಮ ಸೂತ ತ್ರಶಾಂಕರಭಾಸ್ಯಂ, Il, ೧.೨೮, ಪುಟಿ ೧೬೯ 
46 « ಅತಶ್ಚ ಸ್ವತಂತ್ರಃ ಕರ್ತಾ ಸನ್‌ ಹಿತಮೇವಾತ್ಮನಃ ಸೌಮನಸ್ಯ ಕರಂ 


ಕುರ್ಯಾನ್ಸಾ ಹಿತೆಂ 
ಜನೆ ಸ ಮರಣಜರಾರೋಗಾದ್ಯನೇಕಾನರ್ಥಜಾಲಂ ನಹಿ ಕಶ್ಚಿ ದಪರತಂತ್ರೋ 
ಬಂಧನಾಗಾರನಾತ್ಮ ನಃ ಕೃತ್ವಾನುಪ್ರ ವಿಶತಿ', ಬ್ರಹ್ಮ ಸೂತ ತ್ರಶಾಂಕರಭಾಷ್ಕಂ, 11, 


೧,೨೧. ಪುಟಿ ೧೬೪ 


೧೨೬ ಮಾನನಿಕ ಕರ್ಣಾಟಕ 


ದೇವರೇ ಜಗತ್ತಿನಲ್ಲಿರುವ ವ್ಯವಸ್ಥೆಗೆ ಕಾರಣ.4 ಕರ್ಮಕ್ಕನುಗುಣವಾಗಿ 
ಫಲ ವಿತರಣೆಯಾಗುವಂತೆ ನೋಡಿಕೊಳ್ಳುವ ಕರ್ಮಾಧ್ಯಕ್ಷನೂ ಅವನೇ.4 ಕರ್ಮ 
ಫಲ ವಿತರಣೆಗೆ ಮೀಮಾಂಸಕರು ಹೇಳುವಂತೆ " ಅಪೂರ್ವ' ಕಾರಣವಲ್ಲ. ಏಕೆಂದರೆ 
ಅಪೂರ್ವ ಅಜೇತನವಸ್ತು. ಅದು ಚೇತನವಸ್ತುನಿನ ಸಹಾಯವಿಲ್ಲದೆ ಕೆಲಸ" 
ಮಾಡಲಾರದು. ಆದ್ದರಿಂದ ಕರ್ಮಫಲಾನುಭವಕ್ಕೆ ಈಶ್ವರನೇ ಕಾರಣ.4 ಅವನ" 
ಅಸ್ತಿತ್ವವನ್ನು ಅರಿಯಲು ಇರುವ ಮಾರ್ಗವೆಂದರೆ ಶ್ರುತಿ. 4 

ಈಗ ಈ ವಾದಗಳ ಸ್ಫೂಲ ಲಕ್ಷಣಗಳನ್ನು ಗಮನಿಸಿ ಅವು ಎಷ್ಟರ ಮಟ್ಟಿಗೆ 
ಯಶಸ್ವಿಯಾಗುತ್ತವೆಂಬುದನ್ನು ನೋಡೋಣ. ; 

ಈಶ್ವರ ಜಗತ್ಕಾರಣನೆಂಬ ವಾದದ ಮುಖ್ಯ ಅಂಶಗಳು ಹೀಗಿವೆ: ಈ ಜಗತ್ತು ' 
ಒಂದು ಕಾರ್ಯ ಅಥವಾ ಪರಿಣಾಮ. ಇದು ತಾನಾಗಿಯೇ ಉಂಟಾಗಲಾರದು. ' 
ಆದ್ದರಿಂದ ಇದನ್ನು ಉಂಟುಮಾಡುವ ಕಾರಣವೊಂದು ಇರಬೇಕು. ಈ ಕಾರಣ 
ಚೈತನ್ಯಮಯವಾಗಿರಬೇಕು (ಕಾರಣಜೇತನತ್ತ). ಈ ಕಾರಣ ಸರ್ವಜ್ಞ ಮತ್ತು ' 
ನಿಶ್ಶರೀರಿಯೂ ಆಗಿರಬೇಕು. 

ಈ ಜಗತ್ತು ಒಂದು ಕಾರ್ಯವೆಂಬ ಅಂಶ ಅತ್ಯಂತ ವಿವಾದಾತ್ಮಕವಾದುದು. ' 
ಜಗತ್ತಿನ ಕಾರ್ಯತ್ವವನ್ನು ನಿರೀಶ್ವರವಾದಿಗಳೆಲ್ಲರೂ ವಿರೋಧಿಸಿದ್ದಾರೆ. ಜಗತ್ತಿ ' 
ನಲ್ಲಿರುವ ಪ್ರತಿಯೊಂದು ವಸ್ತುವೂ ಕಾರ್ಯವಾದರೂ ಇಡೀ ಜಗತ್ತೇ ಒಂದು ' 
ಕಾರ್ಯವೆಂದು ಹೇಳುವುದು ಕಷ್ಟ. ಉದಾಹರಣೆಗೆ ಮನುಷ್ಯಶರೀರದ ಪ್ರತಿ ' 
ಯೊಂದು ಅಂಗಕ್ಕೂ ಒಂದು ಉದ್ದೇಶವಿದೆ: ಕಣ್ಣು ನೋಡುವುದಕ್ಕಾಗಿ, ಹೃದಯ ' 
ರಕ್ತಸರಿಚಲನೆಗಾಗಿ ಇತ್ಯಾದಿ. ಶರೀರದ ಪ್ರತಿಯೊಂದು ಅಂಗಕ್ಕೂ ಉದ್ದೇಶ 
ವಿರುವುದರಿಂದ ಈ ಎಲ್ಲ ಅಂಗಗಳ ಸಮೂಹವಾದ ಇಡೀ ಶರೀರಕ್ಕೇ ಒಂದು 
ಪ್ರತ್ಯೇಕ ಉದ್ದೇಶವಿದೆಯೆಂದು ಹೇಳಲಾಗುತ್ತದೆಯೆ? ಒಂದೊಂದೇ ಅವಯವ 
ವನ್ನು ಪರೀಕ್ಷಿಸಿದಾಗ ಎದ್ದುಕಾಣುವ ಉದ್ದೇಶ ಉಪಯುಕ್ತತೆಗಳು ಸಮಗ್ರ ' 
ಶರೀರವನ್ನೇ ಒಂದಾಗಿ ನೋಡುವಾಗ ಕಾಣಿಸುವುದಿಲ್ಲ. ಹೀಗೆಯೇ ಜಗತ್ತಿನಲ್ಲಿ 
ನಡೆಯುವ ಘಟನೆಗಳಿಗೆ ಕಾರಣಗಳಿವೆಯೆಂದ ಮಾತ್ರಕ್ಕೆ ಇಡೀ ಜಗತ್ತಿಗೇ ಒಂದು 
ಕಾರಣನಿರಬೇಕೆಂದು ಹೇಳಲು ಆಗುವುದಿಲ್ಲ. ಕಾರಣರಹಿತನಾದ ಈಶ್ವರನಿರುವುದು 


47 ಬ್ರಹ್ಮಸೂತ್ರ ಶಾಂಕರಭಾಷ್ಯ ೦, 11, 3, ೧. ಪುಟ ೧೭೫-೧೭೬ 

ತತ ಕರ್ಮಾಧ್ಯಕ್ಷತ್ಸರ್ವಭೂತಾಧಿವಾಸಾತ್‌ ಸಾಕ್ಷಿಣಶ್ಚೇತಯಿತುರೀಶ್ವರಾತ್‌ 
ತೆದನುಜ್ಞಯಾ ಕರ್ತ ತ್ವಭೋಕ್ತ ಂತ್ಯೈಲಕ್ಷಣಸ್ಯ ಸಂಸಾರಸ್ಯ ಸಿದ್ಧ? 
ಬ್ರಹ್ಮಸೂತ್ರಶಾಂಕರಭಾಷ್ಕಂ, 11, 4,೪೧. ಪುಟ ೨೪೦ 

49 « ಅಪೂರ್ನಸ್ತಾ ಫಚೀತನಸ್ಯ ಕಾಸ್ಮಲೋಸ್ಮ ಸಮಸ್ಯ ಚೇತನೇನಾಪ್ರವರ್ತಿತಸ 
ಪ್ರವೃತ್ತ $ನುಪಪತ್ತೆ 8,” ಬ್ರಹ್ಮಸೂತ್ರ ಶಾಂಕರಭಾಸ್ಯಂ, 111, 3,4೮, ಪುಟ 4೦೭ 


:  ತರ್ಕಿಸಬಹುದು. ಜಗತ್ತಿನ ಬೇರೆಬೇರೆ ಭಾ ಗಗಳಲ್ಲಿ ವಿಶಿಷ್ಟ ವಸ್ತುಗಳ ಸೃಸಿ 
ಕ ಸಂಹಾರಗಳಾಗುತ್ತಿರುತ್ತವೆಯೇ ಹೊರತು ಇಡೀ ಜಗತ್ತು ಮಃ ಬಾರಿಗೆ ಸಸಿ 
. ಯಾಗುವುದಾಗಲಿ, ನಾಶವಾಗುವುದಾಗಲಿ ಇಲ್ಲ ಮತ್ತು ಈ ಜಗತ್ತು ಅನಾದಿ, 
' ಅನಂತ. ಇದು ಮೀಮಾಂಸಕರ ವಾದದ ತಿರುಳು. ಜಡವ ಸ್ತುವಿನ ಸಸಿ 


ಭಾರತೀಯ ತತ್ತ ಆಶೌಸ್ತ್ರ ಮತ್ತು ದೇನರು ೧೨೭ 
' ಸಾಧ್ಯವೆಂದು ತರ್ಕಿಸಬಹುದಾದರೆ ಕಾರಣರಹಿತವಾದ ನಿಶ್ಚವೂ ಇರುವುದೆಂದು 


೪ ಟ) 
ಸೃಷ್ಟಿ 


ಲ'ಟ 
ಜಗತ್ತಿನಲ್ಲಿ ಸಂತತವಾಗಿ, ನಿರಂತರವಾಗಿ ನಡೆದಿದೆ ಎಂಬ ವಾದ ಆಧುನಿಕ 


ವಿಜ್ಞಾನಿಗಳ ದೃ ದಹಿ ಸ್ಟಿಯಲ್ಲಿ ಅಸಂಗತವೇನೂ ಅಲ್ಲದಿರುವುದು ಇಲ್ಲಿ ಗಮನಾರ್ಹ.50 
ಮಟಕೇತಕಕ್ತವ್ನೂ ಸಾಂಖ್ಯರು ಮತ್ತು ಸ್ವಭಾವವಾದಿಗಳು ಪೂರ್ಣ 


ವಾಗಿ ವಿರೋಧಿಸಿದ್ದಾರೆ. ಸಾಂಖ್ಯರ ಪ್ರಕಾರ ಅಡೇತನವಾದ ಪ್ರಕೃತಿಯೇ 
' ಜಗತ್ತಿಗೆ ಕಾರಣ, ಪ್ರಕೃತಿಯ ವಿಕಾಸ ಪುರುಷರ ಭೋಗಮೋಕ್ಷಾ ಹ 
"ಸಹಜವಾಗಿಯೇ ನಡೆಯುವ ಕ್ರಿಯೆ. ಆದ್ದರಿಂದ ಸಾಂಖ್ಯರು ಕಾರಣಾಚೀತನತ್ತ 


ವಾದಿಗಳು. ಹೆಜಾವವಾಡಾ ಒಂದು ವಸ ಸ್ತುವಿನ ಕಾರಣವನ್ನು ಆ ವಸ್ತು ತ 


' ಹೊರಗಡೆ ಹುಡುಕಬೇಕಾಗಿಲ್ಲವೆಂ ದೂ ಆ ಕಾರಣ ಅದರೊಳಗೇ ಇರುತ್ತದೆಂದೂ 
' ವಾದಿಸುತ್ತಾರೆ.588 ಯಾವ ಆಗುಹೋಗುಗಳಿಗೂ ಅವುಗಳಿಂದ ಭಿನ್ನವಾದ ಬಾಹೆ 


ಕಾರಣಗಳು (ಚೇತನ ಅಥವಾ ಅಚೇತನ) ಇರುವುದು ಅಸಾಧ್ಯ. ಇದರ ಸಾರಾಂಶ 
ಜಗತ್ತಿನಲ್ಲಿ ನಡೆಯುವ ಘಟನೆಗಳು ಸ್ವಯಂಪ್ರೇರಿತ ಎಂದಾಗುತ್ತದೆ. ಆದರೆ 
ಆಸ್ತಿಕರು, ವಿಶೇಷವಾಗಿ ನೈಯಾಯಿಕರು ಇದನ್ನು ಅಲ್ಲಗಳೆಯುತ್ತಾರೆ. ಅವರ 


ವಾದ ಈ ರೀತಿ ಇದೆ: “ಜಗತ್ತಿನಲ್ಲಿ' ಕೆಲವು ಘಟನೆಗಳಾದರೂ ಜೀತನಕಾರಣ 


ಗಳಿಂದಾಗಿ ಆಗುತ್ತವೆಂದು (ಉದಾ : ಕುಂಬಾರನಿಲ್ಲದೆ ಮಡಕೆಯಾಗದು) ಎಲ್ಲರೂ 
ಒಪ್ಪುತ್ತಾರಷ್ಟೆ. ಕೆಲವು ಘಟನೆಗಳು ಸ್ವಯಂಪ್ರೇರಿತವೆಂದು (ಉದಾ: ಬೀಜ 
ಮೊಳೆತು ಮತವು) ಪ್ರತಿನ ಪಕ್ಷದವರ. lg ಇದು ನಿರ್ವಿವಾದವೆ? ಅಲ್ಲ. 
ಏಕೆಂದರೆ ನಾವು ಇದನ್ನು ಹುತ್ತ) ಸಂಕ (ಯಾರೂ ಅಕ್ಷೇಪಿಸದೇ ಇದ್ದ ದ್ದು 
ಮಾತ್ರ ನಿರ್ವಿವಾದವಷ್ಟೆ ?) ” ಈ ವಾದದ ಸ್ವಾರಸ್ಯವೆಂದರೆ ಇದರ ಎದುರಿನಲ್ಲಿ 
ವ ಘಟನೆಯನ್ನೂ ಸ್ವಯಂಪ್ರೇರಿತವೆಂದು ನಿರ್ವಿವಾದವಾಗಿ ಸಮರ್ಥಿಸಲು 


೫ ಆಗುವುದಿಲ್ಲ. ಏಕೆಂದರೆ ಯಾವುಜೀ ದೃಷ್ಟಾಂತವನ್ನು ನಿರ್ವಿವಾದವೆಂದು ಪ್ರತಿ 
ಪಕ್ಷದವರು ಭಾವಿಸಿದರೂ ಸೈಯಾಯಿಕರು. ಅದನ್ನು ಪ್ರಶ್ನಿಸಿ ಎವೆ 


9 Fred Hoyle ಅನರ Frontiers of Astronomy ಪುಸ್ತಕದ ೨೦ನೆಯ 
ಅಧ್ಯಾಯವನ್ನು (ಪುಟ ೩೪೨-೩೪೯) ನೋಡಿ, ೩೧೮ನೆಯ ಪುಟನನ್ನೂ ನೋಡಿ. (ELBS 
Books, ೧೯೬೩) 

s 1 M. Hiriyanna: Outlines of Indian Philosophy ಪುಟಿ ೧೦೩- 


' ೧೦೪, 


೧೨೮ ಮಾನವಿಕ ಕರ್ಣಾಟಕ AE 


ವನ್ನಾಗಿ ಮಾಡಿಬಿಡುತ್ತಾರೆ. ಚಜೇತನಕಾರಣತ್ವವನ್ನು ಯಾವುದೇ ದೃಷ್ಟಾಂತವೂ | 
ಅಲ್ಲಗಳೆಯಲಾರದಾದ್ದರಿಂದ ಅದು ಸತ್ಯ. 

" ಕಾರಣ ಸಶರೀರಿಯಾಗಿರಬೇಕು' ಎಂಬ ನಾಸ್ತಿಕರ ವಾದದ ಬಗ್ಗೆ ಆಸ್ತಿಕರು 
ತುಂಬಾ ತಲೆಕೆಡಿಸಿಕೊಂಡಿದ್ದಾರೆ. ಇದರ ಪರಿಣಾಮ ಎರಡು ವಿಧವಾಗಿದೆ. 
ಒಂದು: ಇತ್ತ್ವಿಕರಲ್ಲಿ ಕೆಲವರು ಈಶ್ವರನ ಅಶರೀರತ್ವವನ್ನು ಸಿದ್ಧಾಂತ ; 
ಪಡಿಸಲು ಹೆಣಗಿದ್ದಾರೆ. ಎರಡು: ಇಂಥ ಪ್ರಯತ್ನವನ್ನು ಮಾಡದೆ ಇನ್ನು | 
ಕೆಲವರು (ಉದಾ : ವೈಷ್ಣ ವಸಂಧಿಗಳು ಇತ್ಯಾದಿ) ದೇವರಿಗೆ ಒಂದು ಶರೀರವನ್ನೇ 
(ಸಂಚಭೂತಾತ್ಮಕವಲ್ಲ)--ಒಂದು ಬೇರೆ ಲೋಕವನ್ನೇ-- ಕೊಟ್ಟು 
ನಿಶ್ಶರೀರಿಯಾಗಿದ್ದರೂ ಆತ್ಮ ಶರೀರವ್ಯಾಪಾರಗಳಿಗೆ ಕಾರಣನಾಗಿರುವ ಉದಾ ' 


ಸೆ 
ಹರಣೆಯನ್ನು ಈಶ್ವರನ ಅಶರೀರತ್ವ ಸಾಧನೆಗೆ | 
ಕಂಡಿದ್ದೇವೆ. " ಶರೀರವಿದ್ದರೂ ಕರ್ತ್ಯತ್ವವಿರುವುದಿಲ್ಲ (ಉದಾ : ನಿದ್ರೆಯಲ್ಲಿ). 
ಆದ್ದರಿಂದ ಕರ್ತ್ಯತ್ವವಿದ್ದರೂ ಶರೀರ ಇರಬೇಕಾದ್ದಿಲ್ಲ'. ಇದು ಈ ವಾದದ 
ಸಾರಾಂಶ. ಈ ವಾದ ಶರೀರತ್ವವಿರುವಲ್ಲೆಲ್ಲ ಕರ್ತೃತ್ವವಿರುತ್ತದೆಂಬ ವಾದವನ್ನು ' 
ಸುಳ್ಳು ಮಾಡುತ್ತದೆಯೇ ಹೊರತು ಕರ್ತ್ಯತ್ವ ಇರುವೆಡೆಯಲ್ಲಿ ಅಶರೀರತ್ವವಿರಲು ? 
ಸಾಧ್ಯವೆಂದು ಸಿದ್ಧಪಡಿಸುವುದಿಲ್ಲ. ಪರಿವರ್ತನೆಯ ಸಾಮಾನ್ಯ ನಿಯಮವನ್ನು ಸ 
ಈ ವಾದ ಉಲ್ಲಂಘಿಸುತ್ತದೆ. ಸ 

ಯೋಗದ "ತತ್ರ ನಿರತಿಶಯಂ ಸರ್ವಜ್ಞಬೀಜಂ' ಸೂತ್ರದಲ್ಲಿನ ವಾದವೂ ' 
ಸ್ವಾರಸ್ಯವಾದುದೇ.. ಬೇರೆಬೇರೆ. ಮಟ್ಟದ ಜ್ಞಾನವಿರುವ ವ್ಯಕ್ತಿಗಳು ನಿಜ ' 
ವಾಗಿಯೂ ಈ ಜಗತ್ತಿನಲ್ಲಿ ಇರುವುದರಿಂದ ಇದೇ ಸರಣಿಯ ತುಟ್ಟ ತುದಿಗೆ ಸರ್ವಜ್ಞ 
ನೊಬ್ಬ ಇದ್ದೇ ಇರಬೇಕು (ನಿರತಿಶಯನಾದ ಸರ್ವಜ್ಞ ಪುರುಷ) ಎಂಬುದು ಈ 
ವಾದದ ಸಾರಾಂಶ. ಆದರೆ ಈ ವಾದವನ್ನು ನಿರತಿಶಯವಾದ ಯಾವುದೇ ' 
ವಸ್ತುವಿನ ಅಸ್ತಿತ್ವವನ್ನಾ ದರೂ ಸಿದ್ಧ ಪಡಿಸಲು (ಉದಾ : ಸೈತಾನನ ಅಸ್ತಿತ್ವ) ಉಪ ' 
ಯೋಗಿ ಸಬಹುದು. ಇದೇ ಈ ವಾದದ ದೌರ್ಬಲ್ಯ. 

ಜಗತ್ತಿ ನಲ್ಲಿ ವ್ಯವಸ್ಥೆ ಯಿರುವುದರಿಂದ ಅದಕ್ಕೆ ಕಾರಣನಾದ ಈಶ್ವರ ಇರ 
ಬೇಕೆಂಬ ವಾದವೂ ಸರಿಯಲ್ಲ. ವ್ಯವಸ್ಥೆಯ ಕಲ್ಪನೆ ಸಾಪೇಕ್ಷವಾದುದು. 
ಜಗತ್ತಿನಲ್ಲಿ ಕಂಡುಬರುವ ವ್ಯವಸ್ಥೆ ಹಾಗೂ ಕ್ರಮಬದ್ಧತೆಗಳು ಆಕಸ್ಮಿಕವಾಗಿ 
ಉಂಟಾಗುವುದು ಅಸಂಭವವೇನೂ ಅಲ್ಲ. ಹುಳು ಮರವನ್ನು ಕೊರೆಯುವಾಗ 
ಅದು ಅಕ್ಷರದ ರೂಪ ತಾಳಬಹುದು. ಆದರೆ ಅದನ್ನು ನೋಡಿ ಇದು ಯಾರೋ 
ಶಿಕ್ಷಿತರ ಕೆಲಸವೇ ಇರಬೇಕೆಂದು ತರ್ಕಿಸಿದರೆ ತಪ್ಪಾಗುವುದಿಲ್ಲವೆ? ಜಗತ್ತಿನ 
ವ್ಯವಸ್ಥೆ ಹೀಗಿರಬಾರದೇಕ? 

ಇನ್ನುಳಿದ ಮುಖ್ಯವಾದ ಅಂಶವೆಂದರೆ ದೈವಾಸ್ತಿತ್ವದ ಅಪ್ರಾಮಾಣ್ಯದ 
ಬಗ್ಗೆ ಉದಯನರ ನಿಲವು. ಉದಯನರ " ಕುಸುಮಾಂಜಲಿ'ಯ ಐದನೆಯ 


ಭಾರತೀಯ ತತ್ತ್ವಶಾಸ್ತ್ರ ನುತ್ತು ದೇವರು ೧೨೯ 


ಪರಿಚ್ಛೇದದ ಮುಖ್ಯಾಂಶವೆಂದರೆ ಹೇಗೆ ಯಾವ ಪ್ರಮಾಣವೂ ಜೀವರ ಇಲ್ಲದಿರು 
ವಿಕೆಯನ್ನು ಸಿದ್ಧಾಂತಮಾಡಲಾರದು ಎಂಬುದರ ವಿವರಣೆ. ಯಾವ ಪ್ರಮಾಣವೂ 
ದೇವರು ಇಲ್ಲವೆಂದು ಸಿದ್ಧಾಂತ ಮಾಡಲಾರದು. ಆದ್ದರಿಂದ ನಾವು ದೇವರು 
ಇದ್ದಾನೆಂದು ನಂಬಬಹುದೆಂದು ಈ ವಾದದ ಸಾರಾಂಶ.58 ಆದರೆ " ದೇವರಿಲ್ಲ? 
ಎಂದು ಸಿದ್ಧಾಂತವಾಗಿಲ್ಲವಾದ್ದರಿಂದ ಇದರ ವ್ಯಾಘಾತವಾದ "ದೇವರಿದ್ದಾನೆ? 
ಎಂಬುದು ಸಿದ್ಧಾಂತವಾದಂತೆ ಆಗಲಿಲ್ಲ. ಈ ತರ್ಕ ದೇವರ ಅಸ್ತಿತ್ವ " ಸಾಧ್ಯ? 
ಎಂದು ತೋರಿಸುತ್ತದೆಯೇ ಹೊರತು ಅದು "ಸಿದ್ಧ'ವೆಂದು ತೋರಿಸುವುದಿಲ್ಲ. 
ಈ ವಾದದ ಆಧಾರದ ಮೇಲೆ “ದೇವರಿದ್ದಾನೆ” ಎನ್ನುವುದು " ಸತ್ಯ' ಎಂದು 
ತರ್ಕಿಸಲು ಸಾಧ್ಯವಿಲ್ಲ. ಏಕೆಂದರೆ « ಸತ್ಯ'ವೆಂದರೆ ಸತ್ಯವೆಂದು ಸಿದ್ಧಾಂತ 
ಮಾಡಲು ಸಾಧ್ಯವಿರುವುದು ಅಥವಾ ಸತ್ಯವೆಂದು ಆಗಲೇ ಸಿದ್ಧಾಂತವಾಗಿರುವುದು 
ಎಂದು ಅರ್ಥ. ಅಂದರೆ " ಇದು ಹೀಗಿದೆ? ಅಥವಾ "ಇದು ಹೀಗಿಲ್ಲ' ಎಂದು 
ಸಿದ್ಧಾಂತಮಾಡಿ ತೋರಿಸಲು ಸಾಧ್ಯವಿರುವುದನ್ನು ಮಾತ್ರ " ಸತ್ಯ', " ಅಸತ್ಯ] 
ಎಂಬ ಶಬ್ದಗಳಿಂದ ವ್ಯವಹರಿಸಬಹುದು. ಉದಾಹರಣೆಗೆ " ಭೂಮಿ ಗುಂಡಗಿದೆ? 
ಎಂಬುದನ್ನು ಅದು ಹಾಗಿದೆಯೆಂದು ಸಿದ್ಧಾಂತಮಾಡಿ ತೋರಿಸಲು ಸಾಧ್ಯವಿದೆ; 
" ಭೂಮಿ ಒಂದು ಬೆಣ್ಣೆಯ ಮುದ್ದೆ” ಎಂಬುದನ್ನು ಅದು ಹಾಗಿಲ್ಲವೆಂದು 
ಸಿದ್ಧಾಂತಮಾಡಿ ತೋರಿಸಲು ಸಾಧ್ಯವಿದೆ. ಆದ್ದರಿಂದ ಈ ನಂಬಿಕೆಗಳನ್ನು 
" ಸತ್ಯ], " ಅಸತ್ಯ” ಎಂದು ಕರೆಯಬಹುದು. ಆದರೆ "ದೇವರಿದ್ದಾನೆ, "ದೇವರಿಲ್ಲ? 
` ಎಂಬ ನಂಬಿಕೆಗಳ ವಿಷಯದಲ್ಲಿ ಈ ರೀತಿ ಸಿದ್ಧಾಂತಮಾಡಿ ತೋರಿಸುವುದು ಸಾಧ್ಯ 
ಜಿಲ್ಲ. ದೇವರಿದ್ದಾನೆ? ಎಂಬ ವಾಕ್ಯವನ್ನು ೧ರಾಕರಿಸಬಹುದು. ಹಾಗೆಯೇ 
" ದೇವರಿಲ್ಲ” ಎಂಬ ವಾಕ್ಯವನ್ನೂ ನಿರಾಕರಿಸಬಹುದು. ಹೀಗೆ ನಿರಾಕರಿಸುವುದ 
ರಲ್ಲಿ ತಾರ್ಕಿಕ ಸ್ವವಿರೋಧ ಇರುವುದಿಲ್ಲ. ಆದ್ದರಿಂದ ಈ ವಾಕ್ಯಗಳನ್ನು ಸಕಾರಣ 
ವಾಗಿಯೇ ಅಂಗೀಕರಿಸಬೇಕಾಗುತ್ತದೆ ಅಥವಾ ನಿರಾಕರಿಸಜೇಕಾಗುತ್ತದೆ. ಅವನ್ನು 
"ಸತ್ಯ, " ಅಸತ್ಯ? ಎಂದು ಕರೆಯುವುದು ವಿಚಿತ್ರವಾಗಿ ಕಾಣಿಸುತ್ತದೆ. 

ಭಾರತದಲ್ಲಿ ಈಶ್ವರನ ಅಸ್ತಿತ್ವವನ್ನು ಕುರಿತ ಚರ್ಚೆ ಬಲುಹಿಂದೆಯೇ ನಿಂತು 
ಹೋದರೂ ಪಶ್ಚಿಮದಲ್ಲಿ ಅದು ಇನ್ನೂ ಮುಂದುವರಿದಿದೆ. “ದೇವರಿದ್ದಾನೆ? 
ಎನ್ನುವುದು 4 ಅರ್ಥಹೀನ” ಶಬ್ದಸಮೂಹವೆಂದು ಕೆಲವರೂ, “ಅರ್ಥಪೂರ್ಣ, 
ಆದರೆ ಸುಳ್ಳು » ಎಂಡು ಮತ್ತೆ ಕೆಲವರೂ “ ಅರ್ಥಪೂರ್ಣ ಮತ್ತು ಸತ್ಯ ” ಎಂದು 
ಇನ್ನು ಕೆಲವರೂ ವಾದಿಸುತ್ತಾರೆ. 


= M. Hiriyanna : Outlines of Indian Philosophy ಪುಟಿ ೨೪೩ 
9 


ಎ RS 


ಎಲ್ಲ ದರ್ಶನಕಾರರೂ ತಮ್ಮ ತಮ್ಮ ಸಿದ್ಧಾಂತವೇ ತತ್ತ್ವವಾದುದು, 
ಯಥಾರ್ಥವಾದುದು, ಕಲ್ಪಿತವಲ್ಲದಿರುವುದು ಎಂದು ವಿಶ್ವಾಸವಿಟ್ಟಿ ರುವರು. 
ಮಧ್ಯಸ್ಥ ವಾದ ದೃಷ್ಟಿಯಲ್ಲಿ ಪರಸ್ಪರ ವಿರುದ್ಧವಾದ ಸಕಲ ಸಿದ್ಧಾಂತಗಳೂ ಹೇಗೆ 
ಸಮರಸಗಳಾಗುವುವು? ಎಂದು ಆಕ್ಷೇಪವಿರುತ್ತದೆ. ಇದಕ್ಕೆ ಶಾಸ್ತ್ರಕಾರರು 
ಕೆಲವರು ಸರ್ವವಸ್ತುಗಳಿಗೂ ಸರ್ವಸ್ತಭಾವವನ್ನೂ ಅಂಗೀಕರಿಸಿ ವಿರೋಧ 
ಪರಿಹಾರಮಾಡಿರುವರು. ಇದಕ್ಕೆ ಅನೇಕಾಂತ ವಾದವೆಂದು ಹೆಸರು. ಏಕಾಂತ 
ವೆಂದರೆ ಒಂದೇ ಸ್ವಭಾವ, ಅನೇಕಾಂತವೆಂದರೆ ನಾನಾಸ್ತ್ರಭಾನ. ಇದೇ 
ಸಾರ್ವಾತ್ಮ್ಯ ವಾದ, 

ಕೆಲವರು ಸಕಲ ವಸ್ತುಗಳೂ, ಅವುಗಳ ಸ್ತಭಾವಗಳೂ ಪರಮಾರ್ಥಗಳಲ್ಲ, 
ವಸ್ತುವೆಂಬುಜೀ ಇಲ್ಲದಿರುವುದರಿಂದ ವಿರೋಧವಿಲ್ಲ ಎಂದು ಹೇಳುವರು. ಇದಕ್ಕೆ 
ನೈರಾತ್ಮ್ಯವಾದವೆಂದೂ ಶೂನ್ಯವಾದವೆಂದೂ ಹೆಸರು. 

ಕೆಲವರ ತಾತ್ಸರ್ಯವಿದು--ಪ್ರತ್ಯಕ್ಷಗೋಚರವಾದ ಮಹಾವೃಕ್ಷ. ಮಹಾ 
ಪರ್ವತ ಮೊದಲಾದುವು ಒಂದೊಂದು ದಿಕ್ಕಿನಲ್ಲಿ ನೋಡಿದರೆ ಒಂದೊಂದು 
ರೀತಿಯಿಂದ ಕಾಣುತ್ತಿರುವಲ್ಲಿ, ಅತ್ಯಂತ ಪರೋಕ್ಷವಾದ ಮತ್ತು ಉಪದೇಶದಿಂದಲೇ 
ತಿಳಿಯತಕ್ಕುದಾದ ಪ್ರಪಂಚಮೂಲಕಾರಣ ತತ್ತ್ವದಲ್ಲಿ ದೃಷ್ಟಿಭೇದದಿಂದಲೂ 
ಕಾಲದೇಶಭೇದಗಳಿಂದಲೂ ಮತಭೇದಗಳು, ಅಭಿಪ್ರಾಯಭೇದಗಳು ಏತಕ್ಕೆ 
ಉದಯಿಸಲಾರವು? ಸಾಮರಸ್ಯವು ಏತಕ್ಕೆ ಬರಲಾರದು? ಇದಕ್ಕೆ ಅಂಧಗಜ 
ಪರೀಕ್ಷಾ ವೃತ್ತಾಂತವೇ ನಿದರ್ಶನವಾಗುವುದು. ಅದೆಂತೆಂದರೆ--ನಾಲ್ಕು ಕುರುಡರು 
ಆನೆಯನ್ನು ತಿಳಿಯಬೇಕೆಂಬ ಅಪೇಕ್ಷೆಯಿಂದ ಒಬ್ಬ ಪುರುಷನ ಸಹಾಯದಿಂದ 
ಗಜವನ್ನು ಮುಟ್ಟಿ ನೋಡಿದರು. ಅವರಲ್ಲಿ ಕಾಲನ್ನು ಮುಟ್ಟಿ ನೋಡಿದವನು 
ಆನೆ ಕಂಭದಂತಿರುವುದೆಂದು ತಿಳಿದನು. ಬಾಲವನ್ನು ಮುಟ್ಟಿದವನು ಕಸಪೊರಕೆ 
ಯಂತೆ. ಗಜವಿರುವುದೆಂದು ತಿಳಿದನು. ಹೀಗೆ ಕೆನಿಯನ್ನು ಮುಟ್ಟಿದವನು 
ಮೊರದಂತೆ ಗಜಸ್ವರೂಪವನ್ನೂ ದಂತವನ್ನು ಮುಟ್ಟಿದವನು ಕಲ್ಲಿನಂತೆ ಗಜ 
ಸ್ವರೂಪವನ್ನೂ ತಿಳಿದರು. ಇದರಲ್ಲಿ ಎಲ್ಲವೂ ತಪ್ಪು, ಎಲ್ಲವೂ ನಿಶ್ಚಯ. ಎಂದರೆ, 
ಯಾವುದೂ ಸಮಗ್ರವಲ್ಲ, ಏಕದೇಶವೆಂದು ತಾತ್ಸರ್ಯ ಆಗುತ್ತದೆ. ಅದರಂತೆ 
ತತ್ತ್ವವಿಚಾರವೂ ಇರಬಹುದು; ಪರಸ್ಪರ ಅಭಿಪ್ರಾಯ ಭೇದಗಳೂ ಇರಬಹುದು 
ಎಂದು ಕೆಲವರ ಸಿದ್ಧಾಂತ. 

ಇದರಿಂದ ಸಾರ್ವಾತ್ಮ್ಮ್ಯ, ನೈರಾತ್ಮ್ಯ್ಯ, ವಿಕದೇಶ ಎಂದು ಮೂರು 
ಮಾರ್ಗಗಳು ಸಾಮರಸ್ಯೋಪಾಯಗಳೆಂದು ಅಭಿಪ್ರಾಯವಾಗುವುದು.! 


ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯ 


1ಹ್ರಿಂದೂದರ್ಶನಸಾರ, ಮ್ಯಸೂರು ನಿಶ್ಚನಿದ್ಯಾನಿಲಯ್ಕ ೧೯೪೦, ಪು. ೫-೬, 


ತ 
ಜಿ 
ಕ 


ಜಾನ್‌ ಆಮೋಸ್‌ ಕೊಮೀನಿಯಸ್‌ 
ಶತಾಬ್ದಿ ಸ್ಮರಣೆ 


ಆಧುನಿಕ ಶಿಕ್ಷಣಕ್ರಮದ ಪ್ರವಾದಿಗಳಲ್ಲೊಬ್ಬನಾದ ಜಾನ್‌ ಆಮೋಸ್‌ ಕೊಮೀನಿ 
ಯಸ್‌ (೧೫೯೨-೧೬೭೦) ಕಾಲವಾಗಿ ಕಳೆದ ವರ್ಷಕ್ಕೆ ಮೂರು ಶತಮಾನ 
ಗಳಾದುವು. ಈಗಿನ ಜೆಕೊಸ್ಸವಾಕಿಯದಲ್ಲಿ ಹುಟ್ಟಿದ ಕೊನೀನಿಯಸ್‌ ವೃತ್ತಿಯಲ್ಲಿ 
ಪಾದ್ರಿ. ಆದರೆ ಅವನು ಸಂಪಾದಿಸಿದ ಜ್ಞಾನದಿಂದ, ನಡೆಸಿದ ಪ್ರಯೋಗಗಳಿಂದ, 
ಸ್ಥಾಪಿಸಿ ನಿರೂಪಿಸಿದ ಶಾಲಾಪದ್ಧತಿಗಳಿಂದ ಕೆಲವು ಪ್ರಮುಖ ಶಿಕ್ಷಣತತ್ತ್ವಗಳನ್ನು 
ಪ್ರತಿಪಾದಿಸಲು ಸಮರ್ಥನಾದ. ಇಂದಿಗೂ ಅವನ ಶಿಕ್ಷಣತತ್ತ್ವಗಳು ಮಾರ್ಗ 
ದರ್ಶಕವಾಗಿದ್ದು ಅವನಿಗೆ “ ಆಧುನಿಕ ಶಿಕ್ಷಣಕ್ರಮದ ಪ್ರವಾದಿ” ಎಂಬ ಕೇರ್ತಿ 
ತಂದಿವೆ. 


ಶಿಕ್ಷಣದ ಉದ್ದೇಶ 

ಕೊಮೀನಿಯಸ್‌ ಶ್ರದ್ಧಾವಂತ ಕ್ರೈಸ್ತನಾಗಿದ್ದುದರಿಂದ ಬದುಕಿನ ಕೃತಕೃತ್ಯತೆ 
ಇರುವುದು ಪರಮಾತ್ಮ ಸಾನ್ನಿಧ್ಯ ಸಂಪಾದನೆಯಲ್ಲಿ ಎಂದು ನಂಬಿದ್ದ. ಇದೇ 
ಬದುಕಿನ ಪರಮೊದ್ದೇಶ ಅಂತೆಯೇ ಶಿಕ್ಷಣದ ಗುರಿಯೆಂದರೆ ಧರ್ಮಶ್ರದ್ಧೆ. 
ಶಿಕ್ಷಣದ ಇತರ ಮೂಲೋದ್ದೇಶಗಳು ಜ್ಞಾನಸಂಪಾದನೆ ಮತ್ತು ಶೀಲಸಂವರ್ಧನೆ. 


ಇಹಲೋಕದ ಸತ್ಯಸಂಗತಿಗಳನ್ನು ಅರಿಯದ ಹೊರತು ನಿತ್ಯಸತ್ಯದ ಅರಿವು 


ಅಸಾಧ್ಯ. ಪ್ರಕೃತಿಸಿದ್ಧ ಪ್ರಸಂಚದ ತಿಳಿವಳಿಕೆಯೇ ಸರಮಾರ್ಥಸಾಧನೆಗೆ 
ಮೆಟ್ಟಿಲು. ವಿಜ್ಞಾನದ ಮೂಲಕವೇ ನಿಜವಾದ ಜ್ಞಾನ ಸಾಧ್ಯ. ಧರ್ಮಶ್ರದ್ಧೆ 
ಮತ್ತು ಜ್ಞಾ ನಸಂಪಾದನೆಗಳಂತೆಯೇ ಸದ್ಗುಣಸಂಪಾದನೆಯೂ ಅತಿ ಮುಖ್ಯವೆಂದು 
ಕೊಮೀನಿಯಸ್‌ ಭಾವಿಸಿದ್ದ. 


ಶಾಲೆಯ ಮಹತ್ತ್ವ 
ಕೊಮೀನಿಯಸನ ಕಾಲದಲ್ಲಿ ಶಾಲೆಗಳು ಶ್ರೀಮಂತರ ಮತ್ತು ಬುದ್ಧಿ ನಂತರ 


೧೩೨ ಮಾನವಿಕ ಕರ್ಣಾಟಕ 


ಸ್ವತ್ತುಗಳಾಗಿದ್ದುವು. ಅವು ಬಹುತೇಕ ಗಂಡುಮಕ್ಕಳಿಗೆ ಮೀಸಲು. “ ದೇವರಿಂದ 
ಇಂದ್ರಿಯಶಕ್ತಿ ಮತ್ತು ಬುದ್ಧಿಶಕ್ತಿ ಪಡೆಯದ ನತದೃಷ್ಟನೊಬ್ಬನನ್ನು ಬಿಟ್ಟು ಮಿಕ್ಕ 
ಪ್ರತಿಯೊಬ್ಬ ವ್ಯಕ್ತಿಗೂ ಶಾಲಾಶಿಕ್ಷಣದ ಸೌಲಭ್ಯ ದೊರೆಯಬೇಕು” ಎಂಬುದು 
ಕೊಮೀನಿಯಸನ ಸೂತ್ರವಾಗಿತ್ತು. ಅವರವರ ಶಕ್ತಿಸಾಮರ್ಥ್ಯಗಳಿಗನುಗುಣ 
ಇಗಿ ಶಿಕ್ಷಣದ ಮೂಲೋದ್ಹೇಶಗಳಾದ ಧರ್ಮಶ್ರದ್ಧೆ, ಶೀಲ ಮತ್ತು ಜ್ಞಾನ 
ಸಂಪಾದನೆಯಲ್ಲಿ ಎಲ್ಲರಿಗೂ ಅವಕಾಶವಿರಬೇಕೆಂದು ಅವನು ವಾದಿಸಿದ. 

ಶಿಕ್ಷಣ ತನ್ನ ಪವಿತ್ರ ಗುರಿಗಳನ್ನು ಸಂಪಾದಿಸಬೇಕಾದರೆ ಶಾಲೆಯಲ್ಲಿ 
ಒಂದು ವ್ಯವಸ್ಥೆಯಿರಬೇಕು. ಮಗು ಮೊದಲ ಆರು ವರ್ಷಗಳ ಕಾಲ ತಾಯಿ 
ಯೊಂದಿಗೆ ಮನೆಯಲ್ಲಿ ಬೆಳೆಯಬೇಕು. ಅನಂತರ ೬ರಿಂದ ೧೨ನೆಯ ವರ್ಷದ 
ವರೆಗೆ ದೇಶಭಾಷಾ ಶಾಲೆಗಳಲ್ಲಿ (ವರ್ನಾಕ್ಯುಲರ್‌ ಸ್ಕೂಲ್‌) ಕಲಿಯಬೇಕು. 
ಅನಂತರ ೧೨ರಿಂದ ೧೮ರ ವರೆಗಿನ ವಿದ್ಯಾಭ್ಯಾಸ ಲ್ಯಾಟನ್‌ ಶಾಲೆಗಳಲ್ಲಿ ನಡೆಯ 
ಬೇಕು. ಕೊನೆಯಲ್ಲಿ ೧೮ರಿಂದ ೨೪ನೆಯ ವಯಸ್ಸಿನ ವರೆಗೆ ವಿಶ್ವವಿದ್ಯಾನಿಲಯದಲ್ಲಿ 
ಮುಂದುವರಿಯಬೇಕು. ಮೊದಲ ರೀತಿಯ ಶಾಲೆಗಳು ಪ್ರತಿಯೊಂದು ಮನೆ 
ಯಲ್ಲಿಯೂ, ದೇಶಭಾಷಾಶಾಲೆಗಳಾದ ಪ್ರಾಥಮಿಕ ಶಾಲೆಗಳು ಪ್ರತಿ ಹಳ್ಳಿ 
ಯಲ್ಲಿಯೂ, ಲ್ಯಾಟಿನ್‌ ಶಾಲೆಗಳು ಪ್ರತಿ ನಗರದಲ್ಲಿಯೂ, ವಿಶ್ವವಿದ್ಯಾನಿಲಯಗಳು 
ಪ್ರತಿ ದೇಶದಲ್ಲಿಯೂ ಸ್ಥಾನಿತವಾಗಬೇಕು. ಪ್ರಾಥಮಿಕ ಶಾಲೆಗಳು ಮತ್ತು 
ಲ್ಯಾಟನ್‌ ಶಾಲೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರವೇಶಾವಕಾಶವಿರಬೇಕು; 
ಶ್ರೀಮಂತರಿಗೆ, ಬುದ್ಧಿವಂತರಿಗೆ ಮಾತ್ರ ಆಗಬಾರದು. ವಿಶ್ವವಿದ್ಯಾನಿಲಯಗಳ 
ಲ್ಲಾದರೋ ನೈಜ ಬುದ್ಧಿ ಶಾಲಿಗಳಿಗೆ ಮಾತ್ರ ಪ್ರವೇಶಸೌಲಭ್ಯವಿರಬೇಕು. 


ಬೋಧನೆಯ ವಸ್ತು 


ಶಿಕ್ಷಣದ ಸರಮೋಡ್ಹೇಶಸಾಧನೆಗೆ ಅತ್ಯಂತ ಮುಖ್ಯ ಮಾರ್ಗವೆಂದರೆ ಜ್ಞಾನ 
ಸಂಪಾದನೆ. ಆದರೆ “ ಜ್ಞಾನವೆಂದರೆ ಕೇವಲ ಧಾರ್ಮಿಕಗ್ರಂಥಗಳಿಗೆ ಮತ್ತು 
ಲ್ಯಾಟಿನ್‌ ಭಾಷೆಗೆ ಸಂಬಂಧಪಟ್ಟ ವಿಷಯಗಳಿಗೆ ಮಾತ್ರ ಸೀಮಿತವಲ್ಲ. ವಿಜ್ಞಾನದ 
ಮೂಲಕ ಸಂಪಾದನೆಮಾಡಿದ ತಿಳಿವಳಿಕೆಯೂ ಬಹಳ ಮುಖ್ಯ, ಆಗ ತಾನೆ ಸರ್‌ 
ಫ್ರಾನ್ಸಿಸ್‌ ಬೇಕನ್‌ ಪ್ರಚುರಪಡಿಸುತ್ತಿದ್ದ ವಿಜ್ಞಾನವಿಷಯಗಳಿಗೆ ಶಾಲಾ 
ಕಾಲೇಜುಗಳಲ್ಲಿ ಮಹತ್ತ್ವದ ಸ್ಥಾನವಿರಬೇಕೆಂದು ಕೊಮೀನಿಯಸ ಸಾರಿದ. 

ಕೊಮೀನಿಯಸ್‌ ತನ್ನ “ ಪ್ಯಾನ್‌ಸೋಫಿಯ ” ಎಂಬ ತತ್ತ್ವಕ್ಕೆ ಪ್ರಸಿದ್ಧ 
ನಾಗಿದ್ದಾನೆ. ಪ್ಯಾನ್‌ಸೋಫಿಯ ಎಂದರೆ ಅಖಂಡ ವಿವೇಕ ಪ್ರಪಂಚದ ಎಲ್ಲ 
ಜ್ಞಾನದ ತಿರುಳು; ಅರಿವಿನ ಸಾರ. ಈ ಸಾರಸರ್ವಸ್ವವನ್ನು ಪ್ರತಿಯೊಬ್ಬ 
ವ್ಯಕ್ತಿಗೂ ತಿಳಿಯಪಡಿಸಬೇಕು. ಈ ಪ್ರಕೃತಿಸಿದ್ಧ ತಿಳಿವಳಿಕೆಯೇ ಶಿಕ್ಷಣದ ಪವಿತ್ರ 
ಉದ್ದೇಶವಾದ ಧರ್ಮಶ್ರದ್ಧೆಯ ಬೆಳೆವಣಿಗೆಗೆ ಸೋಪಾನ. ಎಲ್ಲ ಶಾಲೆಗಳೂ 


ಟಟ ಲ "| 


iN ian dd we dd 


ಜಾನ್‌ ಅಮೋಸ್‌ ಕೊಮೀನಿಯಸ್‌ ೧೩ತಿ 


ಶಿಕ್ಷಣ ಸಂಸ್ಥೆಗಳೂ ಈ ಅಖಂಡ ವಿವೇಕದ ಸರಿಚಯವನ್ನು ತಮ್ಮ ವಿದ್ಯಾರ್ಥಿ 


ಗಳಿಗೆ ಮಾಡಿಸಬೇಕು. 


ಬೋಧನೆಯ ಕ್ರ 


ಇ. ದೃಷ್ಟಿಯಲ್ಲಿ ಅಂದಿನ ಶಿಕ್ಷಣಕ್ರಮದ ದೋಷಗಳಲ್ಲಿ ಅತ್ಯ ೦ಂತ 
ಹೂಟ ಬಡುದು ಬೋಧನೆಯ ಕ್ರಮ. ನ ಶಾಲೆಗಳು ಕೇವಲ ಕಟುಕರ 
ಮನೆಗಳು ; ಬರಿಯ ಬೆದರಿಕೆ ದ ಮಕ್ಕ ಳನ್ನು ಬೆಳಸಿ ಅವರ ಬುದ್ಧಿ ಶಕ್ತಿ 
ಯನ್ನೇ ಮೊಟಕುಮಾಡುತ್ತಿವೆ. ಶಾಲೆಗಳಲ್ಲಿನ ದ್‌ ಕ್ರಮದಲ್ಲಿ ಕ್ರಾ ಂತಿ 
ಕಾರಕ ಬದಲಾವಣೆಗಳು ಆದ ಹೊರತು ಶಿಕ್ಷಣಕ್ಕೆ ಮೋಕ್ಷವಿಲ್ಲ” ಎಂದು 
ಆತ ಹೇಳಿದ. ಶಾಲೆಯ ಕಾರ್ಯಕ್ಷೇತ್ರಕ್ಕೆ ಬೋಧನೆಯ ಕ್ರಮವೇ ಜೀವಾಳ. 
ಆದುದರಿಂದ: 


(1) ಮಗು ಎಳೆಯದಾಗಿದ್ದಾಗಲೇ ಶಿಕ್ಷಣ ಪ್ರಾರಂಭವಾಗಬೇಕು. 


(11) ಸುಲಭವಾದ ವಿಷಯಗಳ ಮೂಲಕ ಗಹನವಿಷಯಗ್ರಹಣಕ್ಕೆ 
ಪ್ರಯತ್ನಪಡಬೇಕು. | 


(111) ಪ್ರಾರಂಭದಲ್ಲಿ ವಿದ್ಯೆ ಇಂದ್ರಿಯಗಳ ಮೂಲಕ ನಡೆಯಬೇಕು. 
ಮೂರ್ತ ಅಂಶಗಳ ಮೂಲಕವೇ ಅಮೂರ್ತ ಭಾವನೆಗಳ 
ಕಲಿಕೆ ನಡೆಯಬೇಕು. 


(iv) ಬಾಲಕನ ಸ್ವಭಾವ, ಶ್ರದ್ಧಾಸಕ್ತಿ ಮತ್ತು ಚೇತನಶಕ್ತಿಗಳಿಗನು 


ಸಾರವಾಗಿ ಶಿಕ್ಷಣ ನೀಡಬೇಕು. 

(೪) ಬದುಕಿಗೆ ಸಹಾಯಕವಾಗುವ ಅಂಶಗಳನ್ನಷ್ಟೇ ಭೋಧಿಸಲು 
ಪ್ರಯತ್ನಿ ಸಬೇಕು. ಅಂದರೆ ಕಲಿಯುವ ಪ್ರತಿಯೊಂದು 
ಸ: ವಸ್ತುವಿನ ಉಪಯುಕ್ತತೆಯ ಬಗ್ಗೆ ಸರಿಯಾದ 
ಮಾಹಿತಿ ಪಡೆದೇ ಅವುಗಳ ಬೋಧನೆಗೆ ಕೈಹಚ್ಚ 'ಜೀಕು. 


(೪1) ಬೋಧನೆ ಕೇವಲ ವಿಷಯಗಳ ಸಂಗ್ರಹಣೆ ಮತ್ತು ನಿರೂಸಣೆಯಾಗಿ 
ಮಾತ್ರ ಉಳಿಯಬಾರದು. ಹಾಗಾದರೆ ಆ ವಿಷಯಗಳು 
'ವ್ಯಕ್ತಿಯ ರಕ್ತಗತವಾಗುವುದಿಲ್ಲ. ಅಂತೆಯೇ ಅದು ಶಿಕ್ಷಣವೂ 
ಅಲ್ಲ. “ಶ್ವ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸ್ವಂತ ಕಣ್ಣಿ ಕ್ಲೈನಿಂದ, 
ತನ್ನ ಸ್ತ್ರ ಸ್ಪಂತ ; ಮನಸ್ಸ ಗು ನಿಷಯಗಳನ್ನು ಕಂಡು, "ಮನನ 
ಮಾಡಿ "ತನ್ನದಾ ಗಿ "ಮಾಡಿಕೊಳ್ಳ ಬೇಕು.” ಎಂದರೆ ಶಿಕ್ಷಣ 
ಕ್ರಮದಲ್ಲಿ ವ್ಯಕ್ತಿ ಚಿಂತನೆಗೆ ಸೇಕ) 1ಎ0ಟೇಕು, 


೧೩೪ ಮಾನವಿಕ ಕರ್ಣಾಟಕ 


(೪11) ಎಲ್ಲ ಜ್ಞಾನವನ್ನೂ ಎಲ್ಲರಿಗೂ ಒಂದೇ ಸಮನಾಗಿ ಸರ್ವಶಕ್ತಿ 
ಯುತ ಬೋಧನೆಯ ಕ್ರಮವನ್ನ ನುಸರಿಸಿ ಬೋಧಿಸುವಂತಾಗ 
ಬೇಕು. ಅಂದರೆ ಶಿಕ್ಷಣ ಎಲ್ಲ ಕಾಲಕ್ಕೂ ಎಲ್ಲ ವ್ಯಕ್ತಿಗೂ 
ಅನುಗುಣವಾದ ಶಿಷ್ಟ ಬೋಧನೆಯ ಕ್ರ ಮವನ್ನು ಅನುಸರಿಸ 
ಬೇಕು. 


ಶಿಕ್ಷಣದಲ್ಲಿ ಹೇಗೆ ಬೋಧನೆಯ ಪದ್ಧತಿಗೆ ಶ್ರೀಷ್ಠ ಸ್ಥಾನವಿದೆಯೋ ಹಾಗೆಯೇ 
ಪಠ್ಯಪುಸ್ತಕಗಳಿಗೆ ಪ್ರಧಾನಸ್ಥಾನವಿದೆ. ಆಗಿನ ಕಾಲದ ಪುಸ್ತಕಗಳಲ್ಲಿ ಅನೇಕ 
ದೋಷಗಳನ್ನು ಕಂಡುಹಿಡಿದ ಕೊಮೀನಿಯಸ್‌ ತನ್ನದೇ ಆದ ಸುಧಾರಿತ ಲ್ಯಾಟನ್‌ 
ಭಾಷಾಬೋಧೆಗಳನ್ನು ಪ್ರಕಟಸಿದ. ಮೊದಲಬಾರಿಗೆ ಅವುಗಳಲ್ಲಿ ಚಿತ್ರಗಳನ್ನೂ 
ದೇಶಭಾಷೆಯನ್ನೂ ಸೇರಿಸಿದ. 

ಆಧುನಿಕ ಶಿಕ್ಷಣಶಾಸ್ತ್ರದ ದೃಷ್ಟಿ ಯಿಂದ ಕೊಮೀನಿಯಸನ ವಿಚಾರಗಳಲ್ಲಿ 
ಹಲವು ದೋಷಗಳಿವೆಯಾದರೂ ಅವನು ಬೋಧಿಸಿದ " ಎಲ್ಲರಿಗೂ ವಿದ್ಯಾಭ್ಯಾಸ 
ವಿರಬೇಕು, ಶಾಲೆಗಳು ಎಲ್ಲರ ಸ್ವತ್ತು” ಎಂಬ ತತ್ತ್ವದ ಮಹತ್ತ್ವದ ಅರಿವು ೨೦ನೆಯ 
ಶತಮಾನದಲ್ಲೂ ಇನ್ನೂ ಸಂಪೂಣಾ he ಸಾರ್ವತ್ರಿಕ ಕಡ್ಡಾಯ 
ಶಿಕ್ಷಣದ ಮತ್ತು ಸಾರ್ವಜನಿಕ ಶಾಲೆಯ ತತ್ತ್ವಗಳು ಇನ್ನೂ ಸಂಪೂರ್ಣವಾಗಿ 
ಕಾರ್ಯರೂಪಕ್ಕೆ ಬಂದಿಲ್ಲ. ಪ್ರತಿಯೊಬ್ಬ ವ್ಯಕ್ತ ಯೂ ಶಿಕ್ಷಣಕ್ಕೆ ಅರ್ಹ, ಅದು 
ಅವನ ಆಜನ್ಮ ಹಕ್ಕು ಎಂಬುದನ್ನು ಸಿಹಿ ಶತಮಾನಗಳ ಹಿಂದೆಯೇ ನಂಬಿ 
ಸಾರಿದ್ದು ಕೊಮೀನಿಯಸನ ಹೆಚ್ಚುಗಾರಿಕೆ. 

ಶಿಕ್ಷಣವಸ್ತುವಿನ ಬಗ್ಗೆ ಅವನು ತಳೆದಿದ್ದ ತಿಳಿವಳಿಕೆ (ಅದರಲ್ಲೂ ಪಾನ್‌ 
ಸೋಫಿಯ ತತ್ತ್ವ?) ಅಷ್ಟಾಗಿ ಶಾಸ್ರ್ರೀಯವೂ ಅನ್ವಯಸಾಧ್ಯವೂ ಆಗಿರಲಿಲ್ಲ ನಿಜ. 
ಶಾಲೆಗಳ ಮೇಲೆ ಅವು ಹೊರಲಾಗದಷ್ಟು ಹೊರೆ ಹೇರಿದುವೆಂಬುದೂ ನಿಜ. ಆದರೆ 
ವಿಜ್ಞಾ ನವಿಷಯಗಳಿಗೆ ನೀಡಿದ ಪ್ರಾಧಾನ್ಯ, ದೇಶಭಾಷೆಯ ಮನ್ನಣೆ--ಇವುಗ 
ಳಿಂದಾಗಿ ಕೊಮೀನಿಯಸ್‌ ಶಿಕ್ಷಣದಲ್ಲಿ ಹೊಸ ಹೆಜ್ಜೆ ತುಳಿದ. 

ಶಿಕ್ಷಣ ಮಕ್ಕಳ ಮನಸ್ಸಿನ ಶಕ್ತಿ ಆಸಕ್ತಿ ಸಾಮರ್ಥನ್ಯಗಳಿಗೆ ಅನುಗುಣ 
ವಾಗಿರಬೇಕೆಂಬ, ಈಗಿನ ಕಾಲದಲ್ಲಿ ಅತ್ಯುತ್ತ ಮವೆಂದು ಪರಿಗಣಿಸಲಾಗಿರುವ, 
ತತ್ತ್ವವನ್ನು ರೂಸೋ, ಪೆಸ್ಟೊ ಲಾಡ್ಜಿ ಮೊದಲಾದ ಶಾಸ ಸ್ತ್ರಜ್ಞರಿಗಿಂತ ಮೊದಲೇ 
ಕೊಮೀನಿಯಸ್‌ ೫106. ಇದ ಶಿಕ್ಷಣಕ್ಕೆ ಕೊಮೀನಿಯಸನ ಕಾ ್ರತ್ರಾಂತಿಕಾರಕವಾದ 
ಶಾಶ್ವತ ಕೊಡುಗೆ. 

ಕೊಮೀನಿಯಸ್‌ ಮತ್ತು ಅವನ "ದಿ ಗ್ರೇಟ್‌ ಡೈಡಾಕ್ಟಿಕ್‌' ಶಿಕ್ಷಣ 
ರಂಗದಲ್ಲಿ ಎಂದಿಗೂ ಅಳಿಯದ ಹೆಸರುಗಳು. 


ONY ಟಲ್‌ 


ಡಾ. ಪಿ. ಗುರುರಾಜ ಭಟ್‌ 


ದಕ್ಷಿಣ ಕನ್ನಡದ ಗಣೇಶ ಬಿಂಬಗಳು 


ವಿಘ್ನೇಶ್ವರ ಅಥವಾ ಗಣೇಶನ ಆರಾಧನೆಯನ್ನು ಹಿಂದೂ ಧರ್ಮಾವಲಂಬಿಗಳು 
ಯಾವ ಒಂದು ಸಂಸ್ಥಾರ ಅಥವಾ ಧಾರ್ಮಿಕ ಸತ್ಯರ್ಮವನ್ನು ಆರಂಭಿಸುವ 
ಮೊದಲು ಮಾಡುವುದು ಪದ್ಧ ತಿಯಾಗಿದೆ. ಈತ ವಿಫ್ನು ವಿನಾಶಕನಾಗಿಯೂ 
ಕ್ಬಿಸ್ರೆ ಫಲಪ್ರ ದಾಯಕನಾಗಿಯೂ ಆರಾಧಿಸಲ್ಪಡುವುದು ಸಂಪ್ರದಾಯವಾಗಿದೆ. 
ವಿಘ್ನೇಶ್ವರನ ಹುಟ್ಟು ಹೇಗೆ ಎಂಬುದರ ಬಗೆಗೆ ಬಹಳ ಭಿನಾ ಜಪ 166, 
ಧಾರ್ಮಿಕ ಸಾಹಿತ್ಯಗಳಾಗಲಿ ಒಂದೇ ಮತವನ್ನು ವ್ಯಕ್ತ ಮಾಡುವುದಿಲ್ಲ. ಈ ವಿಚಿತ್ರ 
ದೇವತೆಯ ಹುಟ್ಟಿನ ಕುರಿತಾಗಿ ಲಿಂಗಪುರಾಣ, ಶಿವಪುರಾಣ, ಸ್ಥಾಂದಪುರಾಣ, 
ವರಾಹಪುರಾಣ ಹಾಗೂ ಮತ್ಸ್ಯಪುರಾಣಗಳಲ್ಲಿ ಬೇರೆ ಬೇರೆ ವಿವರಗಳು ಕಂಡು 
ಬರುತ್ತವೆ. ಸುಪ್ರಭೇದಾಗಮ ಒಂದು ರೀತಿಯ ವಿವರವನ್ನೀಯುತ್ತದೆ. 
ಬ್ರಹ್ಮ ವೈನರ್ತ ಪುರಾಣ ಗಣೇಶನನ್ನು ಕೃಷ್ಣನೆಂಬುದಾಗಿಯೇ ಕರೆದು ಸರ್ವ 
ಶಕ್ತನನ್ನಾಗಿ ಆಂಗೀಕರಿಸುತ್ತದೆ. ಐತೇ ಬ್ರಾಹ್ಮಣದ ಪ್ರಕಾರ ವಿಘ್ನೇಶ್ವರ 
ಬ್ರಹ್ಮನೂ ಬ ವ್ರಹ್ಮಣಸ್ಪ ತಿಯೂ ಬ ಬೃಹಸ್ಸ ತಿಯೂ ಆಗಿದ್ದಾನೆ. 

ವಿಘ್ನೇಶ್ವರ ಅಥವಾ ವಿನಾಯಕನ ಹುಟ್ಟು ಬೆಳೆವಣಿಗೆ ಹಾಗೂ ಕಾರ್ಯ 
ಕಲಾಪಗಳ ಕುರಿತಾಗಿ ವಿವರ ವಿಮರ್ಶೆಯನ್ನೀ ಯುವ ಉದ್ದೆ ೇಶವನ್ನು ಇಟ್ಟು 
ಕೊಂಡು ಬರೆದ ಲೇಖನವಿದಲ್ಲ. ದಕ್ಷಿಣ ಕನ್ನ ಡದಲ್ಲಿ ವಿಫೆ ಶ್ವ ರನ ಕಾಂತಿ 
ಎಂದಿನಿಂದ ಪ್ರಾರಂಭವಾಯಿತು ಮತ್ತು ಶಿಲ ದಲ್ಲಿ ಈತನ ರೇ ಯಾವ 
ಯಾವ ರೀತಿಯಲ್ಲಿ ಯಾವ ಯಾವ ಕೈಲಿಯಲ್ಲಿ ಯಾವ ಯಾವ ಕಾಲಮಾನಕ್ಕೆ 
ಒಪ್ಪುವಂತೆ ಕಂಡುಬರುತ್ತ ದೆ ಎಂಬ ಐತಿಹಾಸಿಕ ವಿನೇಚನೆಯನ್ನೊಳಗೊಂಡ 
ಒಂದು ಲೇಖನವಿದಾಗಿದೆ. ಇದರಲ್ಲಿ ನಮೂದಿಸಿದ ಕಾಲಮಾನ ಸ್ಥ ಲವಾಗಿ 


ಸ್ವೀಕೃತವಾಗಬಹುಡು. 


ಗಣೇಶ ದೇನಾಲಯಗಳು 
ದಕ್ಷಿಣ ಕನ್ನಡ ಜಿಲ್ಲೆಯ ಧಾರ್ಮಿಕ ಇತಿಹಾಸದಲ್ಲಿ ಗಣೇಶನ ಉಪಾಸನೆ 
ಸಾಕಷ್ಟು ಮಹತ್ತ್ವದ ಸ ಸ್ಕಾ ನ ಹೊಂದಿದೆ. ಆದಿ ಶಂಕರಾಚಾರ್ಯರ ಕಾಲಕ್ಕಿಂತಲೂ 


ಟಟ (ಗ 


೧೩೬ ಮಾನವಿಕ ಕರ್ಣಾಟಕ 


ಪೂರ್ವದಲ್ಲಿ ದಕ್ಷಿಣ ಕನ್ನಡದಲ್ಲಿ ಸಾರಸ್ವತ, ಗಾಣಪತ್ಯ, ಶಾಕ್ಷೇಯ, ಶೈವ, ' 
ಸೌರ ಪಂಥಗಳು ಪ್ರಬಲವಾಗಿದ್ದು ತಮ್ಮ ತಮ್ಮ ಶ್ರೇಷ್ಠತೆಯನ್ನೇ : ಪ್ರತಿ ' 
ಪಾದಿಸುತ್ತಿದ್ದುವೆಂದೂ ಆಚಾರ್ಯರು ಈ ಮತಗಳನ್ನು ಖಂಡಿಸಿ ಪಂಚಾಯ ' 
ತನವನ್ನು [ಶಿವ, ವಿಷ್ಣು, ಅಂಬಿಕ್ಕಾ ಆದಿತ್ಯ, ಗಣಪತಿ ಇವರ ಆರಾಧನೆ] ' 


ಬಳಕೆಗೆ ತಂದರೆಂದೂ ಶ್ರೀ ಶಂಕರವಿಜಯದಿಂದ ತಿಳಿದುಬರುತ್ತದೆ. ಈ ಜಿಲ್ಲೆಯ 
ಎಲ್ಲ ಕಡೆಗಳಲ್ಲೂ ಆರಾಧಿಸಲ್ಪಡುವ [ಮೂಲಸ್ಥಾನ ಮೂರ್ತಿಯಾಗಿಯೂ ಉಪ 
ಸ್ಥಾನ ಮೂರ್ತಿಯಾಗಿಯೂ ಇರುವ] ಶ್ರೀ ಗಣೇಶ ವಿಗ್ರಹೆಗಳನ್ನು ಪರಿಶೀಲಿಸಿ 
ದಾಗ ಶಿಲ್ಪಶೈಲಿಯ ವೈವಿಧ್ಯ ಮಾತ್ರವಲ್ಲದೆ ಕಾಲಮಾನ ಸ್ಥೂಲವಾಗಿ ವೇದ್ಯ 
ವಾಗುತ್ತದೆ. ಈ ಪ್ರದೇಶದಲ್ಲಿ ಶಿಲ್ಪಶೈಲಿಯಲ್ಲಿ ಕಂಡುಬರುವ ವಿವಿಧತೆ ಇತರತ್ರ 
ದುರ್ಲಭವೆಂದೆನಿಸುವಷ್ಟು ಆಶ್ಚರ್ಯದಾಯಕವಾಗಿದೆ. ಈ ಮೂರ್ತಿಗಳು 
ಉಪಾಸನೆಯ ದೃಷ್ಟಿಯಿಂದ ನಿರ್ಮಿಸಲ್ಪಟ್ಟು ಪ್ರತಿಷ್ಠಾನಿತವಾದವುಗಳಾಗಿವೆ. 
ಇವು ಪ್ರಮಾಣದಲ್ಲಿ ಸುಮಾರು ಎಂಟು ಅಂಗುಲಗಳಿಂದ ಆರಂಭವಾಗಿ ಆರು ಅಡಿ 
ಎತ್ತರವಾಗಿ ಇರುವುದು ಕಂಡುಬರುತ್ತದೆ. ಪ್ರಮುಖವಾದ ಶೈವಶಾಕ್ತೇಯ 
ದೇವಾಲಯಗಳಲ್ಲೆ ಉಪಸ್ಥಾನ ದೇವತೆಯಾಗಿ ಶ್ರೀ ಗಣೇಶ ಉಪಾಸನೆಗೆ ಒಳ 
ಗಾಗಿದ್ದಾನೆ. ಅಂತೆಯೇ ವಿಫ್ನೇಶ್ವರನೇ ಮೂಲಸ್ಥಾನ ದೇವತೆಯಾಗಿರುವ 
ದೇವಾಲಯಗಳು ಅಧಿಕ ಸಂಖ್ಯೆಯಲ್ಲಿರುವುದು ಈ ದೇವತೆಯ ಕಡೆಗಿರುವ ಭಕ್ತಿ 
ಶ್ರದ್ಧೆಯನ್ನೂ ಈ ಪಂಥದ ಪ್ರಾಬಲ್ಯವನ್ನೂ ತಿಳಿಯಪಡಿಸುತ್ತದೆ. ದಕ್ಷಿಣ ಕನ್ನಡ 
ಜಿಲ್ಲೆಯಲ್ಲಿರುವಷ್ಟು ವಿಘ್ನೇಶ್ವರ ದೇವಾಲಯಗಳು ಪ್ರಾಯಶಃ ಇತರ ಕಡೆಗಳಲ್ಲಿ 
ದುರ್ಲಭವೆನ್ನಬಹುದು. ಗಣಪತಿಯ ಈ ಕೆಳಗಿನ ದೇವಮಂದಿರಗಳನ್ನು ಇಲ್ಲಿ 
ಸ್ಮರಿಸಿಕೊಳ್ಳಬಹುದು: 


(೧) ಉದಯಪುರದ ದ್ವಿಬಾಹು ಶ್ರೀ ಗಣೇಶ ದೇವಾಲಯ, 

(೨) ಉಡುಪಿಯ ಬಳಿ ಇರುವ ಉಪ್ಪೂರಿನ ಶ್ರೀ ಗಣಪತಿ ದೇವಾಲಯ್ಕ 
(೩) ಕುಂದಾಪುರ ತಾಲ್ಲೂಕಿನ ಆನೆಗುಡ್ಡೆ ಗಣಪತಿ ದೇವಾಲಯ, 

(೪) ಐತಿಹಾಸಿಕ ಪ್ರಸಿದ್ಧಿ ಪಡೆದ ಬಾರಕೂರಿನ ದ್ವಿಬಾಹು ಬಟ್ಟಿ ವಿನಾಯಕ 
| ದೇವಾಲಯ, 

(೫) ಬಾರಕೂರಿನ ಚೌಳಿಕೇರಿಯ ದ್ವಿಬಾಹು ಶ್ರೀ ಗಣಪತಿ ದೇವಾಲಯ, 
(೬) ಬಾರಕೂರಿನ ಮೂಡುಕೇರಿಯ ಶ್ರೀ ಗಣಪತಿ ಜೇವನಿಗ್ರಹೆ 

(೭) ಬಾರಕೂರಿನ ಇಲಿ ಗಣಪತಿ ದೇವಾಲಯ, 
(೮) ಈ ಊರಿನ ಇನ್ನಿತರ ಮೂರು ಗಣಪತಿ ದೇವಾಲಯಗಳು, 

(೯) ಕಡಬದ ಶ್ರೀಮಹಾಗಣಪತಿ ದೇವಾಲಯ, 


ದಕ್ಷಿಣ ಕನ್ನಡದ ಗಣೇಶ ಬಿಂಬಗಳು ೧೩೭ 


(೧೦) ಉಡುಪಿ ತಾಲ್ಲೂಕಿನ ಕೆಮ್ಮಣ್ಣಿನ ಶ್ರೀ ಮಹಾಗಣಪತಿ ದೇಗುಲ, 

(೧೧) ಇದೇ ತಾಲ್ಲೂಕಿನ ಪಾದೂರಿನ ಶ್ರೀ ಗಣೇಶ ದೇಗುಲ್ಕ 

(೧೨) ಕಾರ್ಕಳದ ವಿನಾಯಕ ಬೆಟ್ಟಿನ ದೇಗುಲ, 

(೧೩) ಕುಂದಾಪುರ ತಾಲ್ಲೂಕಿನ ಹಟ್ಟಿಯ ಕುದುರಿನ ಶ್ರೀ ವಿನಾಯಕ 
ದೇವಾಲಯ, 

(೧೪) ಅದೇ ತಾಲ್ಲೂಕಿನ ಗುಡ್ಡೆಟ್ಟು ಎಂಬಲ್ಲಿಯ ಗಣಪತಿ ದೇವಾಲಯ, 

(೧೫) ಉಡುಪಿ ತಾಲ್ಲೂಕಿನ ಕೋಟದ ಎರಡು ಗಣೇಶ ದೇಗುಲಗಳು, 

(೧೬) ಅದೇ ತಾಲ್ಲೂಕಿನ ಪೇರಂಪಳ್ಳಿಯ ವಿನಾಯಕ ಜೀಗುಲ. 


ಮಹತ್ತ್ವ ಹಾಗೂ ಆರಾಧನೆಯ ದೃಷ್ಟಿಯಿಂದ ವಿವೇಚಿಸುವಾಗ ಶ್ರೀ 
ಗಣಪತಿಯ ಉಪಸ್ಥಾನ ಮೂರ್ತಿಗಳಲ್ಲಿ ಮಧೂರು, ನಂದಾವರ, ಮಂಗಳೂರಿನ 
ವರಮ, ಸೆರಣಂತಿಲ, ಉಡುಪಿಯ ಅನಂತೇಶ್ವರ, ಕೋಟೇಶ್ವರ ಇಲ್ಲಿಯ ವಿನಾಯಕ 


ಮೂರ್ತಿಗಳು ಬಹಳ ಪ್ರಾಮುಖ್ಯ ಹೊಂದಿವೆ. 


ಪ್ರಾಚೀನ ಸಾಹಿತ್ಯದಲ್ಲಿ ನಿಫ್ಲೇಶ್ವರನ ಉಲ್ಲೇಖ 

ಕಾಲಮಾನದ ದೃಷ್ಟಿಯಿಂದ ವಿವೇಚಿಸುವಾಗ ಸುಮಾರು ಏಳೆಂಟು ಶತ 
ಮಾನಗಳಿಂದ ಆರಂಭವಾಗಿ ಕೆಳದಿ ನಾಯಕರ ಆಳ್ವಿಕೆಯ ಕಾಲದ ಎಂದರೆ 
ಕ್ರ. ಶ. ೧೭ನೆಯ ಶತಮಾನದ ವರೆಗೆ ನಿರ್ಮಾಣವಾದ ಗಣೇಶಮೂರ್ತಿಗಳು ಕಂಡು 
ಬರುತ್ತವೆ. ಕ್ರಿ. ಶ. ೧೦-೧೧ನೆಯ ಶತಮಾನಕ್ಕಿಂತ ಪ್ರಾಚೀನವಾದ ವಿಗ್ರಹಗಳೂ 
ಅನೇಕ ಇವೆ. ಸಮಗ್ರ ಭಾರತದಲ್ಲೇ ಶ್ರೀ ವಿನಾಯಕನ ಆರಾಧನೆಯನ್ನು 
ಶಿಲ್ಪದಲ್ಲಿ ಸುಮಾರು ಕ್ರಿ. ಶ. ೫ನೆಯ ಶತಮಾನಕ್ಕಿಂತ ಹಿಂದಣ ಕಾಲಕ್ಕೆ 
ಕೊಂಡೊಯ್ಯುವುದು ಕಷ್ಟ. ಅದಕ್ಕಿಂತ ಹಳೆಯ ಕಾಲದ ಮೂರ್ತಿಗಳು ಇಷ್ಟರ 
ತನಕ ದೊರಕಿದ್ದಿಲ್ಲ ಆದರೆ ಅಮರಕೋಶ ನಿರ್ಮಾಣವಾದ ಕಾಲಕ್ಕೆ ಎಂದರೆ 
ಕ್ರಿ.ಶ. ೫ನೆಯ ಶತಮಾನದ ಸುಮಾರಿಗೆ ಶ್ರೀ ಗಣೇಶನನ್ನು ವಿನಾಯಕ, ವಿಘ್ನರಾಜ, 
ದ್ವೈಮಾತುರ, ಗಣಾಧಿಪ, ನಿಕದಂತ, ಹೇರಂಬ, ಲಂಬೋದರ ಮತ್ತು ಗಜಾನನ 
ಎಂಬ ಎಂಟು ಹೆಸರುಗಳನ್ನಾಂತು ಶಿಲ್ಪದಲ್ಲಿ ನಿರ್ದೇಶನ ಮಾಡಿ ಆರಾಧಿಸುವುದು 
ಪ್ರಾರಂಭವಾಗಿತ್ತೆಂದು ತಿಳಿದುಬರುತ್ತದೆ. ಪ್ರಾಚೀನ ಸಾಹಿತ್ಯಗಳನ್ನು ಪರಿಶೀಲಿಸಿ 
ದಾಗ ಶ್ರೀ ಗಣಪತಿಯ ಉಲ್ಲೇಖ ಹಲವಲ್ಲಿ ಕಂಡುಬರುತ್ತದೆ. ವೈದಿಕ ಸಾಹಿತ್ಯ 
ದಲ್ಲಿ ನಮೂದಿಸಲ್ಪಟ್ಟ ಗಣಪತಿ ಪರಮಾತ್ಮನೇ ಹೊರತು ಗಜಮುಖನಾದ 
ಪೌರಾಣಿಕ ಗಣೇಶನಲ್ಲವೆಂಬುದು ವಿದ್ವಾಂಸರ ಅಭಿಪ್ರಾಯ, ಕ್ರಿ. ಪೂ. ಸುಮಾರು 
೨೦೦ರಿಂದ ಕ್ರಿ. ಶ. ೨೦೦ರ ಅವಧಿಯಲ್ಲಿ ರಚನೆಯಾಗಿರಬಹುದಾದ ಮಾನವನ 
ಗೃಹ್ಯ ಸೂತ್ರದಲ್ಲಿಯೂ ಕ್ರಿ. ಶ. ಸುಮಾರು ೨೦೦ರ ಕಾಲಕ್ಕೆ ಅನ್ವಯಿಸ 


¥ ವಃ 
ಮು ಬ 


ಬಹುದಾದ ಬೌದ್ಧಾಯನ ಗೃಹಪರೇಶ ಶೇಷಸೂತ್ರದಲ್ಲಿಯೂ ಮಹಾಭಾರತ ಶಿ 
ದಲ್ಲಿಯೂ ಶ್ರೀ ಗಣೇಶನ ಉಲ್ಲೇಖವಿದೆ. ಅಮರಕೋಶದ ರಚನೆಯ ಕಾಲದ 
ಅನಂತರದಲ್ಲಿ ನಿರ್ಮಾಣವಾದ ಕ್ರಿ. ಶ. ಸುಮಾರು ೬ನೆಯ ಶತಮಾನದ ಗ್ರಂಥವಾದ 
ವರಾಹಮಿಹಿರನ ಬೃಹತ್‌ ಸಂಹಿತೆಯಲ್ಲಿಯೂ ಕ್ರಿ. ಶ. ೭ನೆಯ ಶತಮಾನದ ಗ್ರಂಥ 
ವಾದ ಬಾಣನ ಹರ್ಷಚರಿತೆಯಲ್ಲಿಯೂ ಸುಮಾರು ೮ನೆಯ ಶತಮಾನಕ್ಕೆ 
ಅನ್ವಯಿಸಲ್ಪಡುವ ಭವಭೂತಿಯ ಮಾಲತೀಮಾಧವ ಮತ್ತು ಉತ್ತರ ರಾಮ 
ಚರಿತೆಯಲ್ಲಿಯೂ ಕ್ರಿ. ಶ. ಸುಮಾರು ೯-೧೦ನೆಯ ಶತಮಾನದ ಆನಂದಗಿರಿಯ 
ಶಂಕರ ವಿಜಯದಲ್ಲಿಯೂ ಗಣಪತಿಯನ್ನು ಸ್ತುತಿಸಲಾಗಿದೆ. 


೧೩೮ ಮಾನವಿಕ ಕರ್ಣಾಟಕ 


ಶಿಲ್ಪದಲ್ಲಿ ನಿನಾಯಕ 

ಶಿಲ್ಪ ಶಾಸ್ತ್ರಕೃನುಗುಣವಾಗಿ ಅರವತ್ತನಾಲ್ಕು ವಿಧಾನಗಳಲ್ಲಿ ಗಣೇಶನ ಸ್ವರೂಪ 
ವನ್ನು ಕಾಣಬಹುದು. ಆದರೆ ಈ ಎಲ್ಲ ವೈವಿಧ್ಯ ಪರಿಭೇದಗಳು ಜನಾದರ 
ಣೀಯವಾಗಿವೆ ಎಂಬಂತಿಲ್ಲ. ನಾನಾ ಭಂಗಿಗಳಲ್ಲಿ ಈ ದೇವತೆಯ ನಿರ್ದೇಶನವನ್ನು 
ಕಾಣಬಹುದಾದರೂ ಕೆಲವು ಮಾತ್ರ ಹೆಚ್ಚಿನ ಬಳಕೆಯಲ್ಲಿ ಕಂಡುಬರುತ್ತವೆ. 
ಸರ್ವಸಾಮಾನ್ಯವಾಗಿ ಗಣೇಶ ವಿಗ್ರಹಗಳು ಕುಳಿತ ಭಂಗಿಯಲ್ಲೂ ಬಲಕಾಲು 
ನೇರಾಗಿ ಮಡಚಲ್ಪಟ್ಟು ಎಡಗಾಲು ಅಡ್ಡಕ್ಕೆ ಮಡಚಿ ಇರಿಸಲ್ಪಟ್ಟು ಉದರ ಹೆಚ್ಚು 
ಕಡಿಮೆ ಪೀಠದ ಮೇಲೆಯೇ ಇರುವಂತೆಯೂ ತೋರಿಸಲಾದ ನಿರ್ದೇಶನ ಬಹಳ 
ಜನಾದರಣೀಯವಾದುದಾಗಿದೆ. ಇದು ಸಾಮಾನ್ಯವೂ ಆಗಿದೆ. ಸಮಭಂಗಿ ಮತ್ತು 
ತ್ರಿಭಂಗಿಯಲ್ಲಿ ಗಣಪತಿಯ ಶಿಲ್ಪ ಕಂಡುಬರುತ್ತದೆ. ನೃತ್ಯಭಂಗಿಯಲ್ಲಿಯೂ 
ಕೆಲವೊಮ್ಮೆ ನಿರ್ದೇಶನವಿದೆ. ಲಾಕ್ಷಣಿಕವಾಗಿ ಪರಿಶೀಲಿಸಿದಾಗ ಶಕ್ತಿಗಣಪತಿಯೂ 
ಹೇರಂಭ ಗಣಪತಿಯೂ ವಿಘ್ನರಾಜಗಣಪತಿಯೂ ಬಾಲಗಣಪತಿಯೂ ವಿಶೇಷ 
ವಾಗಿ ಕಂಡುಬರುತ್ತವೆ. ಶಕ್ತಿಗಣಪತಿವರ್ಗಕ್ಕೆ ಲಕ್ಷ್ಮೀಗಣಪತಿ, ಉಚ್ಛಿಷ್ಮಗಣಪತಿ, 
ಮಹಾಗಣಪತಿ, ಊರ್ಧ್ವಗಣಪತಿ ಮತ್ತು ಪಿಂಗಳಗಣಪತಿ ಎಂಬೀ ರೂಪಗಳು 
ಸೇರುತ್ತವೆ. ಪಂಚಮುಖ ಗಣಪತಿ ವಿಗ್ರಹಗಳೂ ಒಮ್ಮೊಮ್ಮೆ ಕಂಡುಬರುತ್ತವೆ. 


ಶಿಲ್ಪ ಶಾಸ್ತ್ರದಲ್ಲಿ ಕಾಲಮಾನ ನಿರ್ಧಾರ 


ಶಿಲ್ಪದ ಶೈಲಿಯನ್ನಾಧರಿಸಿ ಕಾಲಮಾನವನ್ನು ತಕ್ಕುಮಟ್ಟಿಗೆ ನಿರ್ಧರಿಸಲು 
ಸಾಧ್ಯವಿದೆ. ಈ ಶೈಲಿ ಕಿರೀಟ್ಕ ಮುಖದ ಲಕ್ಷಣ, ಕೈಗಳ ಸಂಖ್ಯೆ, ಸೊಂಡಿಲಿನ 
ರೀತಿ, ಪ್ರಭಾವಳಿಯ ಕ್ರಮ ಮತ್ತು ಭಂಗಿ ಮತ್ತು ಪ್ರಮಾಣ ಕಲ್ಪನೆ ಇವನ್ನು 
ಹೆಚ್ಚಾಗಿ ಹೊಂದಿಕೊಂಡಿದೆ. ಕಿರೀಟವೇ ಇಲ್ಲದ ಮೂರ್ತಿಗಳಾಗಲಿ ಏನೇನೂ 
ಪ್ರಮಾಣವಿಲ್ಲದ ವಿಕಲ್ಪ ಮೂರ್ತಿಗಳಾಗಲಿ ಅತಿ ಪ್ರಾಚೀನನೆನ್ನಬಹುದು. 
ಗೋಕರ್ಣ, ಇಡಗುಂಜಿ ಮತ್ತು ದ. ಕನ್ನಡದ ಕಿರಿಮಂಜೇಶ್ವರದ ಗಣೇಶ ವಿಗ್ರಹ 


ದಕ್ಷಿಣ ಕನ್ನಡದ ಗಣೇಶ ಬಿಂಬಗಳು ೧೩೯ 


ಗಳು ಈ ತೆರನಾದವುಗಳಾಗಿವೆ. ಅಂತೆಯೇ ಕೇವಲ ಒಂದು ವಿಧದ ಉಬ್ಬುಶಿ 
ಕಂಡುಬಂದರೆ ಕೆಲವೊಮ್ಮೆ ಅದು ಬಹು ಪ್ರಾಚಿ is 
ಸ್ಮ » ಪ್ರಾಚೀನತೆಗೆ ಹೋಗುತ್ತದೆ. (ಉಡುಹಿ 
ಅಾಲ್ಲೂಕಿನ ಉರ್ಮಾಳಿನ ಗಣೇಶಬಿಂಬ ಇದಕ್ಕೆ ಸಾಕ್ಷಿಯಾಗಬಹುದು.) 
ಚಿಕ್ಕದಾದ ಕಿರೀಟವಿದ್ದರೂ ತೀರ ಜಟಾಮಕುಟವಿದ್ದರೂ ಬಹಳ ಕಿರಿದಾದ 
 ಆಯುಧಗಳಿದ್ದರೂ ಪ್ರಾಚೀನತೆಯನ್ನು ಸೂಚಿಸುತ್ತದೆ ಎಂದು ಸ್ಕೂಲವಾಗಿ 
ಹೇಳಬಹುದು. ಅಂತೆಯೇ ಸೊಂಡಿಲು ಬಾಯಿಯಿಂದಲೇ ತಿರುಗಿದರೂ ಅಥವಾ 
ಕೆಳಗಿನ ವರೆಗೆ ನೇರಾಗಿ ಇಳಿದು ಅನಂತರ ಸ್ವಲ್ಪ ತಿರುಗಿದರೂ ಸಂಪೂರ್ಣ 
ಪದ್ಮಾಸನದಲ್ಲಿ ಕುಳಿತ ಭಂಗಿಯಲ್ಲಿದ್ದರೂ ಏನೇನೂ ಆಲಂಕಾರಿಕ ನಿರ್ದೇಶನವಿಲ್ಲದೆ 
ಪ್ರಭಾವಳಿ ವಿರಹಿತವಾಗಿದ್ದರೂ ಪ್ರಾಚೀನತೆಯನ್ನು ನಿರ್ಧರಿಸಲು ಸಹಾಯಕ 
: ವಾಗುತ್ತದೆ. ಗಣಪತಿಗೆ ಶಿಲ್ಪದಲ್ಲಿ ವಾಹನವಾದ ಇಲಿ ನಿರ್ದೇಶನ ಹೊಂದಿ 
' ಹುಡು ಕ್ರಿ. ಶ. ೧೦-೧೧ನೆಯ ಶತಮಾನದ ಅನಂತರವೆನ್ನ ಬಹುದು. ಪ್ರಾಚೀನ 
ಶಿಲ್ಪಗಳಲ್ಲಿ ಇಲಿಗಳು ಕಂಡುಬರುವುದಿಲ್ಲ. ಅಂತೆಯೇ ಸರ್ಪ ಉದರಬಂಧವಾಗಿ 
' ಶಿಲ್ಪದಲ್ಲಿ ನಿರ್ದೇಶನ; ದುದು ಸ್ವಲ್ಪ ಅನಂತರವೆಂದೇ ತಿಳಿಯಬಹುದು. ಒಟ್ಟ ನಲ್ಲಿ 
' ಹೇಳುವುದಾದರೆ ಇವು ಸಾಮಾನ್ಯ ಲಕ್ಷಣಗಳೆಂದು ಮಾತ್ರ ತಿಳಿಯಕತ್ಸುದ್ದು. 


ಇವುಗಳಿಗೆ ಅಸವಾದನಿಲ್ಲವೆಂದಿಲ್ಲ. 


 ದಕ್ತಿಣ ಕನ್ನಡದಲ್ಲಿ ಗಣೇಶ ಬಿಂಬಗಳ ಶಿಲ್ಪನಿರ್ದೇಶ 

| ದಕ್ಷಿಣ ಕನ್ನಡದಲ್ಲಿ ಕಂಡುಬರುವ ಗಣೇಶ ಮೂರ್ತಿಗಳನ್ನು ಪರಿಶೀಲಿಸಿದಾಗ 
ಕ್ರಿ.ಶ. ೭೮೦ನೆಯ ಶತಮಾನಗಳಿಂದ ಆರಂಭವಾಗಿ ವಿಜಯನಗರದ ಆಳ್ವಿಕೆಯ 
| ಅಂತ್ಯದ ವರೆಗೆ ಎಂದರೆ ೧೬ನೆಯ ಶತಮಾನದ ಕೊನೆಯ ವರೆಗೆ ಶ್ರೀ ಗಣೇಶ 
ಬಿಂಬಗಳನ್ನು ಕೆತ್ತಿ ಅರ್ಚಿಸುವ ಪದ್ಧತಿ ವಿಶೇಷವಾಗಿತ್ತೆಂದು ತಿಳಿದುಬರುತ್ತದೆ. 
¥, ಕುಂದಾಪುರ ಶಾಲ್ಲೂಕಿನ ಕಿರಿಮಂಜೇಶ್ವರದಲ್ಲಿಯ ೧೨ ಅಂಗುಲ ಎತ್ತರದ, 
೫ ಸಮಭಂಗದಲ್ಲಿ ನಿಂತಿರುವ ದ್ವಿಬಾಹು ಗಣೇಶಮೂರ್ತಿ ಈ ಜಿಲ್ಲೆಯ ಅತ್ಯಂತ 
| ಪ್ರಾಚೀನ ಮೂರ್ತಿ ಎಂಬುದಾಗಿ ಸ್ಕೂಲವಾಗಿ ಸ್ವೀಕರಿಸಬಹುದು. ಕಾಲಮಾನದಲ್ಲಿ 
೫ ಇದನ್ನು ಕ್ರಿ. ಶ. ೭ನೆಯ ಶತಮಾನಕ್ಕಂತೂ ಅನ್ವಯಿಸುವುದರಲ್ಲಿ ಸಂದೇಹ 
' ವಿರಲಾರದು. ಈ ವಿಗ್ರಹ ಸಾಮಾನ್ಯವಾಗಿ ಗ್ರಂಥದಲ್ಲಿ ಕಂಡುಬರುವ ಯಾವ 
| ಶಿಲ್ಪವಿವರಗಳಿಗೂ ಸರಿಶೋಲುವುದಿಲ್ಲ. ಇದೊಂದು ವಿಕಲ್ಪಮೂರ್ಶಿ. ಅದೇ 
' ತಾಲ್ಲೂಕಿನ ಶಸ್ಟಿ ್ಲೇಶ್ವರ ದೇವಾಲಯದ ಉಪಸ್ಥಾನ 


6೨ಂಗಡಿಯ ಲೋಕನಾಥ 
' ಮೂರ್ತಿಯಾದ ದ್ರಿಬಾಶು ಗಣೇಶ ಪ್ರಾಚೀನನೆಂದೇ ಹೇಳಬೇಕು (ಕ್ರಿ. ಶ. 
8 6ನೆಯ ಶತಮಾನ), ಇದೊಂದು ಉಬ್ಬುಶಿಲ್ಲ. ಹೆಸರಿಗೆ ಮಾತ್ರ ಕಿರೀಟಿವಿೆ. 
ದಪ್ಪನಾದ ಯಜ್ಞೋಸನೀತ, ಬಲಗೈಯಲ್ಲಿ ಕಬ್ಬಿನ ತುಂಡು, ಎಡಗೈಯಲ್ಲಿ ಗದೆ 
| & (ಜಂಬೂಫಲ 7) ಆಯಖದವಾಗಿರುವು, ೬ರುಕಾಲುಗಳಿಂದಲೂ ಜೋಲುತ್ತಿರುವ 


ಹಟ ಒ 


೧೪೦ ಮಾನವಿಕ ಕರ್ಣಾಟಕ 


ಕಿವಿಗಳಿಂದಲೂ ವಿಶೇಷ ದೊಡ್ಡದಾದ ಉದರದಿಂದಲೂ ಕೂಡಿರುವ ಮೂರ್ತಿ 
ಪ್ರಾಚೀನ ಶಿಲ್ಪದ ಒಂದು ವಿಶಿಷ್ಟ ನಿದರ್ಶನವೆನ್ನಬಹುದು. ಕಾರ್ಕಳ ತಾಲ್ಲೂಕಿನ 
ಬೆಳುವಾಯಿಯ ಸಮಿಪದ ಕೆಲ್ಲಪುತ್ತಿಗೆಯ ಈಶ್ವರಾಲಯದ ಹೊರಗೆ ಕಂಡು 
ಬರುವ ಎರಡೂವರೆ ಅಡಿ ಎತ್ತರದ ಕಿರೀಟವಿರಹಿತ ದ್ವಿಬಾಹು ಗಣೇಶಮೂರ್ತಿ 
ಜಿಲ್ಲೆಯ ಅತ್ಯಂತ ಪ್ರಾಚೀನ ವಿಗ್ರಹಗಳಲ್ಲಿ ಒಂದಾಗಬಹುದು. ಇದರಲ್ಲಿ 
ಗಣೇಶ ಸಂಪೂರ್ಣ ಪದ್ಮಾಸನಸ್ಥ ನಾಗಿದ್ದಾನೆ. ಈ ವಿಗ್ರಹವನ್ನು ಕ್ರಿ. ಶ. 
೮ನೆಯ ಶತಮಾನಕ್ಕಾದರೂ ಅನ್ವಯಿಸಬಹುದು. ಕುಂದಾಪುರ ತಾಲ್ಲೂಕಿನ 
ಗುಡ್ಡೆಟ್ಟು ಹಳ್ಳಿಯಲ್ಲಿ ಇರುವ ಗುಹಾಲಯದಲ್ಲಿ ಕಂಡುಬರುವ ಗಣೇಶಮೂರ್ತಿ 
ಪ್ರಾಚೀನವೇ ಸರಿ. ಇದು ಸಹ ವಿಕಲ್ಪ ಮೂರ್ತಿ. ನಾಲ್ಕು ಅಡಿ ಎತ್ತರ 
ವಾಗಿದೆ. ದ್ವಿಬಾಹುಗಳುಳ್ಳದ್ದಾಗಿ ಚಿಕ್ಕು ತಲೆ, ಚಿಕ್ಕ ಸೊಂಡಿಲು, ದೊಡ್ಡಕಾಯ 
ಮತ್ತು ಎಡಕಾಲು ಹಿಂಬದಿಗೆ ಮಡಚಿ ಬಲಕಾಲು ಅಡ್ಡಕ್ಕೆ ಇರಿಸಿಕೊಂಡಿರುವ ಈ 
ಮೂರ್ತಿ ಪ್ರಾಕ್ತನ ವಿಮರ್ಶಕರ ಮನಸ್ಸನ್ನು ಸೆಳೆಯಬಹುದು. ಇದನ್ನು ಕ್ರ. ಶ. 
೭-೮ನೆಯ ಶತಮಾನಕ್ಕೆ ಅನ್ವಯಿಸಬಹುದು. ಜಿಲ್ಲೆಯ ಆದ್ಯಂತ ಪರಿಶೋಧನೆ 
ಮಾಡಿದರೆ ಪ್ರಾಚೀನವಾದ ಇನ್ನೂ ಹಲವು ಮೂರ್ತಿಗಳು ದೊರಕಬಹುದು. 
(ಕಾರ್ಕಳ ತಾಲ್ಲೂಕಿನ ಮಾಳದ ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿರುವ 
ಚಿಕ್ಕದಾದ, ದ್ವಿಬಾಹುವುಳ್ಳ ಕಿರೀಟವಿರಹಿತ ಗಣೇಶವಿಗ್ರಹವೂ ಕುಂದಾಪುರ 
ತಾಲ್ಲೂಕಿನ ಉಪ್ಪುಂದದ ದುರ್ಗಾಪರಮೇಶ್ವರ ದೇವಾಲಯದ ಎದುರಿರುವ 
ಚಿಕ್ಕದಾದ ಒಂದು ದ್ವಿಬಾಹು ಗಣೇಶ ವಿಗ್ರಹವೂ ಪ್ರಾಚೀನತೆಯ ಪ್ರಥಮ ಹಂತಕ್ಕೆ 
ಸೇರಬಹುದು.) ಬಾರಕೂರಿನ ಚೌಳಿಕೇರಿಯ್ಯ ಗಣಪತಿ ದೇವಾಲಯದ ಶ್ರೀ ಗಣೇಶ 
ವಿಗ್ರಹ ಈ ಕಾಲಕ್ಕೆ ಅನ್ರಯವಾಗಬಹುದು. ಇದೂ ಒಂದು ವಿಚಿತ್ರ ಬಿಂಬ. 
ಬಾಹುಗಳು ಎರಡು, ಎಡಗೈಯಲ್ಲಿ ಮೋದಕ, ಬಲಗೈಯಲ್ಲಿ ಗದೆ-*ಿರೀಟ ಲಾಕ್ಷಣಿಕ 
ವಾಗಿ ಮಾತ್ರವಿದೆ. ಮುಖವರಾಹದಂತೆ ಕಂಡುಬರುತ್ತದೆ. ಸೊಂಡಿಲು ಕಿರಿದಾಗಿದ್ದು 
ಬಾಯಿಯ ಒಳಗೆ ಸೊಂಡಿಲನ್ನು ಹಾಕಿದಂತಿದೆ. ಈ ವಿಗ್ರಹವಿರುವ ದೇವಾಲಯ 
ಕ್ರಿ.ಶ. ೧೩-೧೪ನೆಯ ಶತಮಾನದ್ದಾದರೂ ಇದರ ಪ್ರಾಚೀನತೆಯನ್ನು ಅಲ್ಲ 
ಗಳೆಯುವಂತಿಲ್ಲ. ಇದು ಸಮಿಪದಲ್ಲಿರುವ ಕೆರೆಯಲ್ಲಿ ದೊರಕಿದ್ದೆಂದೂ ಅದನ್ನು 
ತೆಗೆದು ಪುನಃ ಪ್ರತಿಷ್ಠೆ ಮಾಡಿದ್ದೆಂದೂ ಒಂದು ಐತಿಹ್ಯವಿದೆ. 


ಇತರ ಹ್ರಾಚೀನ ದ್ವಿಜಾಹು ಗಣೇಶ ವಿಗ್ರಹಗಳು 


ದ್ವಿಬಾಹು ಗಣೇಶ ವಿಗ್ರಹಗಳು ದ. ಕನ್ನಡ ಜಿಲ್ಲೆಯಲ್ಲಿರುವಷ್ಟು ಸಂಖ್ಯೆಯಲ್ಲಿ 
ಇತರೆಡೆಗಳಲ್ಲಿ ದೊರಕುವುದು ದುರ್ಲಭ. ಸಂಶೋಧನ ಗ್ರಂಥಗಳಲ್ಲೂ ದ್ವಿಬಾಹು 
ಗಣೇಶಮೂರ್ತಿಗಳ ವಿಶಿಷ್ಟವಾದ ಉಲ್ಲೇಖ ಕಂಡುಬರುವುದಿಲ್ಲ. ಮೇಲೆ ನಮೂದಿಸಿದ 
ವಿಗ್ರಹೆಗಳಲ್ಲದೆ ಇತರ ಹಲವು ಮೂರ್ತಿಗಳು ಈ ವರ್ಗಕ್ಕೆ ಸೇರುವುವು. ಬಾರಕೂರಿನ 


ಆಶಾ ರೇ ಲ NN 


ಸಾಹ ತ್ವತ್‌ ಈ 


ದಕ್ಷಿಣ ಕನ್ನ ಡದ ಗಣೇಶ ಬಿಂಬಗಳು ೧೪೧ 


ಕೋಟಿಕೇರಿಯ ಬಟ್ಟಿ ವಿನಾಯಕಮೂರ್ತಿ ದ್ವಿಬಾಹು ಗಣಪತಿಯಾಗಿದ್ದು ಕ್ರಿ. ಶ. 
ಸುಮಾರು ೯-೧೦ನೆಯ ಶತಮಾನದಷ್ಟು ಪ್ರಾಚೀನವಾಗಬಹುದು. ಮಂಗಳೂರು 
ತಾಲ್ಲೂಕಿನ ಸುರತ್ಕಲ್ಲಿನ ಸದಾಶಿವ ದೇವಾಲಯ, ಕುಂದಾಪುರ ತಾಲ್ಲೂಕಿನ 
ಹಟ್ಟಿಯಂಗಡಿಯ ಸ ದೇವಾಲಯ, ಉಡುಪಿ ತಾಲ್ಲೂಕಿನ ವಿದ್ಯಾವರದ 
ಗಣಪತಿ ದೇವಾಲಯ ಮತ್ತು ಅದೇ ತಾಲ್ಲೂಕಿನ ಕೋಟಗ್ರಾಮದ ದೇವಾಲಯಗಳ 
ಮೂರ್ತಿಗಳು ದ್ವಿಬಾಹುವಾಗಿರುವುದು ಮಾತ್ರವಲ್ಲದೆ ಇವೆಲ್ಲವೂ ಕ್ರಿ.ಶ. ೧೦ನೆಯ 
ಶತಮಾನಕ್ಕಿಂತ ಹಳೆಯ ಕಾಲದವೆನ್ನಬಹುದು. ಈ ಯಾವ ಮೂರ್ತಿಗಳಲ್ಲೂ 
ಇಲಿಯ ನಿರ್ದೇಶನವಿಲ್ಲ. 


ಕಡುಶರ್ಕರಹಾಕದಿಂದ ನಿರ್ಮಾಣವಾದ ಬಿಂಬಗಳು 


ಇವು ಮೃಣ್ಮಯಮೂರ್ತಿಗಳು. ಈ ತೆರನಾದ ಮೂರ್ತಿಗಳು ದಕ್ಷಿಣ ಕನ್ನಡ 
ಜಿಲ್ಲೆಯಲ್ಲಿ ಎರಡು ಕಂಡುಬರುತ್ತವೆ. ಇವೆರಡೂ ಕಾಲಮಾನದಲ್ಲಿ ಕ್ರಿ. ಸೆ 
೧೦ನೆಯ ಶತಮಾನಕ್ಕಿಂತ ಮೊದಲಿನವು. ಕಾಸರಗೋಡು ತಾಲೂಕಿನ ಭ್‌ 
ಶಿವಾಲಯದ ಉಪಸ್ಥಾನ ದೇವತೆ ಶ್ರೀ ಗಣೇಶ. ಈ ಮೂರ್ತಿ ಒಂದು ಉಬ್ಬು 
ಶಿಲ್ಪ. ಎತ್ತರದಲ್ಲಿ ಸುಮಾರು ೫-೬ ಅಡಿ. ಚಿಕ್ಕ ಕಿರೀಟ ಮತ್ತು ಚಿಕ್ಕ ಆಯುಧಗಳು, 
ಸಣ್ಣ ಕೈಕಾಲುಗಳು ಮತ್ತು ಬಲಬದಿಗೆ ತಿರುಗಿದ ರತ್ನ ಕಲಶಗಳನ್ನು ಧರಿಸಿದ 
ಸೊಂಡಿಲು ಇವುಗಳನ್ನು ಲಕ್ಷಣವಾಗಿ ಹೊಂದಿಕೊಂಡಿದೆ. ಅಂತೆಯೇ ಮಂಗಳೂರು 
ತಾಲ್ಲೂಕಿನ ಪೊಳಲಿಯ ಶ್ರೀ ರಾಜರಾಜೇಶ್ವರಿ ದೇವಾಲಯದ ಉಪಸ್ಥಾನ 
ಮೂರ್ತಿಯಾದ ಶ್ರೀ ಗಣೇಶಬಿಂಬವೂ ಮೃಣ್ಮಯಮೂರ್ತಿಯಾಗಿದೆ. ಇದು 

ದ್ವಿಬಾಹು. ಎಂಟು ಅಡಿ ಎತ್ತರ. ಇದರ ಪ್ರತಿಮಾ ಲಕ್ಷಣ ಇದರ ನಿರ್ಮಾಣ 
ಕಾಲವನ್ನು ಎಷ್ಟೆಂದರೂ ೯-೧೦ನೆಯ ಶತಮಾನಕ್ಕೆ ಒಯ್ಯಬಹುದು. ಇಂಥ 
ಮೂರ್ತಿ ಕರ್ಣಾಟಕದಲ್ಲಿ ಇತರತ್ರ ದೊರಕುವುದು ದುರ್ಲಭ. ಸೊಂಡಿಲು ನೇರಾಗಿ 
ಕೆಳಗಿಳಿದ ರೀತಿ ಬಲು ತ ಸಯ. 


. ಚತುರ್ಜಾಹು ಮೂರ್ತಿಗಳು 


ದಕ್ಷಿಣ ಕನ್ನಡ ಜಿಲ್ಲೆ ಯ ಹೆಚ್ಚಿನ ಬಿಂಬಗಳು ಚತುರ್ಭುಜ ಮೂರ್ತಿಗಳು. 
ಪ್ರಾಚೀನತೆ ಹಾಗೂ, ಶಿಲ್ಪ ದೃಷ್ಠಿ ಯಿಂದ ಅವುಗಳಲ್ಲಿ ಕೆಲವು ವಿಗ್ರಹಗಳ 
ವಿಶಿಷ್ಟತೆಯನ್ನು ಕೆಳಗೆ ಕೊಟ್ಟರೆ ಈ ತೆರನಾದ ಬಿಂಬಗಳಲ್ಲಿ ಅತ್ಯಂತ 
ಮಾದವ ಫೋಟೇಶ್ರರದ ಕೋಟೀನಾಥ ದೇವಾಲಯದ ನವರಂಗ 
ದಲ್ಲಿರುವ ಉಪಸ್ಥಾ ನ ದೇವತೆಯಾದ ಮೂಲ ಗಣಪತಿ ಎಂಬ ಹೆಸರುಳ್ಳ ಮೂರ್ತಿ. 
ಸವರು ಜಂ ಶತಮಾನಕ್ಕಿಂತ ಮೊದಲಿನದಾಗಬಹುದಾದ py ಬಿಂಬ 
ಪ್ರಭಾವಳಿವಿರಹಿತವಾದ ಪೂರ್ಣ ಬಿಂಬವಾಗಿಜಿ. ಎತ್ತರದಲ್ಲಿ ಎರಡು ಅಡಿ 


೧೪೨ ಮಾನವಿಕ ಕರ್ಣಾಟಕ 


ಯಾಗಿದ್ದು ಚಿಕ್ಕದಾದ ಕಿರೀಟಿ ಧರಿಸಿ ಬಾಯಿಯಿಂದಲೇ ಸೊಂಡಿಲು ಎಡಕ್ಕೆ 4 
ತಿರುಗಿ, ಜಪಸರವನ್ನು ಧರಿಸಿಕೊಂಡ ಚತುರ್ಭುಜಗಳುಳ್ಳ ದೊಡ್ಡ ಉದರದ ಈ 
ಮೂರ್ತಿ ಯಾವ ರೀತಿಯ ಕೆತ್ತನೆ ಕೆಲಸವನ್ನೂ ಹೊಂದದೆ ನಮ್ಮ ಗಮನವನ್ನು 
ಸೆಳೆಯುವಂಥದು. 

ಇತಿಹಾಸಪ ರ್ರಸಿದ್ಧ ಸ್ಥ ಸ್ಪಳವಾದ ಕಡಬದಲ್ಲಿ ಶಿವ ಮತ್ತು ಗಣಪತಿ ದೇವಾಲಯ 
ಗಳು ಒತ್ತೊತ್ತಾಗಿನೆ. ಶಿವಜೀಗುಲದ ಎದುರಿಗಿರುವ ಪ ಪ್ರಧಾನ ಬಲಿಪೀಠವನ್ನೂ 
ಮಹಾಗಣಪತಿಯ ಎರಡು ಅಡಿ ಎತ್ತರದ ವಿಗ್ರಹವನ್ನೂ ಪರಿಶೀಲಿಸಿದರೆ ಈ ಜೀವಾ | 
ಲಯಗಳು ಕ್ರಿ. ಶ. ೯-೧೦ನೆಯ ಶತಮಾನಗಳಲ್ಲಿ ರಚಿತವಾದುನೆನ್ನ ಬಹುದು. 
ಜಟಾಮುಕುಟಧಾರಿಯಾದ, ರತ್ನಕಲ ವನ್ನು ಸೊಂಡಿಲಿನ ಸುರುಳಿಯಲ್ಲಿ 
ಧರಿಸಿದ, ಲಾಳಾಕಾರದ ಸಪೂರ ಪ ಪ್ರಭಾವಳಿಯನ ನ್ನು ಹೊಂದಿದ ಈ ವಿಗ್ರಹ ದಕ್ಷಿಣ 
ಕನ್ನಡದ ಪ್ರಧಾನ ವಿಗ್ರಹಗಳಲ್ಲಿ Rn 'ಕಡಬಳ್ಕೆ ಗಾಣಪತ್ಯಪುರವೆಂಬ 
ಹೆಸರಿತ್ತೈಂದೂ ತಿಳಿದುಬರುತ್ತದೆ. 

ಉಡುಪಿ ತಾಲ್ಲೂಕಿನ ಬ್ರಹ್ಮಾವರದ (ಬ್ರಹ್ಮಪುರ) ಮಹತೋಭಾರ ಮಹಾ 
ಲಿಂಗೇಶ್ವರ ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿರುವ ಉಪಸ್ಥಾನಮೂರ್ತಿ ಕ್ರಿ. ಶ. 
ಸುಮಾರು ೮೯ನೆಯ ಶತಮಾನಕ್ಕೆ ಅನ್ವಯಿಸುವಂತಿದ್ದು ಇದೊಂದು ಉಬ್ಬುಶಿಲ್ಪ 
ವನ್ನು ಹೋಲುತ್ತದೆ. ಸೊಂಡಿಲು ಬಾಯಿಯಿಂದಲೇ ಎಡಕ್ಕೆ ತಿರುಗಿ ಎಲ್ಲಾ ತರದ ' 
ಪ್ರಾಚೀನ ಶಿಲ್ಪಲಕ್ಷಣಗಳನ್ನೂ ಒಳಗೊಂಡ ಮೂರ್ತಿ ಇದು, 

ಉಡುಪಿ ತಾಲ್ಲೂಕಿನ ಸಾಲಿಗ್ರಾಮದ ಗುರುನರಸಿಂಹ ದೇವಾಲಯದ ' 
ಉಪಸ್ಥಾನ ದೇವತಾಮೂರ್ತಿಯ ಶಿಲ್ಪ ಜಿಲ್ಲೆಯ ಹಲವು ಮೂರ್ತಿಗಳಿಗೆ ಮಾದರಿ 
ಯಾಗಿದೆ. ಮೂಡಬಿದರೆಯ ಗೌರಿ ದೇವಾಲಯ, ಪಡುಬಿದರೆಯ ಮಹಾ 
ಲಿಂಗೇಶ್ವರ ದೇವಾಲಯ, ಫಲಿಮಾರಿನ ಮಹಾಲಿಂಗೇಶ್ವರ ದೇವಾಲಯ ಇವುಗಳ 
ಉಪಸ್ಥಾನ ಮೂರ್ತಿಗಳು, ಸಾಲಿಗ್ರಾ ಮದ ಮೂರ್ತಿಯನ್ನೇ ಸಾಮಾನ್ಯ ಲಕ್ಷಣ 
ಗಳಲ್ಲಿ ಹೋಲುತ್ತವೆ (ಜಟಾ ಫಟ ವೃತ್ತಾ Ane ಸಪೂರ ಪ್ರಭಾವಳಿ, 
ಪ ನೀತ ಇತ್ಯಾದಿ ಸಾಮಾನ್ಯ ಲಕ್ಷಣಗಳು). ಆದರೆ ಸಾಲಿಗ್ರಾಮದ ಮೂರ್ತಿ 
ರುದ್ರಾಕ್ಷಿ ಶಿಲೆಯಿಂದ ತೊರೆಯು ಟ್ಟುದು. 

ಕ್ರಿ. ಶ. ಸುಮಾರು ತಲು ಶತಮಾನದ ೪ ಬಲಮುರಿ ವಿಗ್ರ ಹಗಳು ಚಿಕ್ಕು 
ವಾದರೂ ಆಕರ್ಷಣೀಯ. ಮಂಗಳೂರಿನ ಸಮಿಾಪವಿರುವ ಘೂ ಸೂರ್ಯ 
ದೇವಾಲಯ, ಚಿತ್ರಾಪುರದ ದುರ್ಗಾಲಯ ಮತ್ತು ಕುಂಜೂರಿನ ಮಹಿಷಮರ್ದಿನಿ 
ದೇವಾಲಯ ಇವುಗಳಲ್ಲಿರುವ ಉಪಸ್ಥಾನ ಮೂರ್ತಿಯ ಬಿಂಬ ಶಿಲ್ಪವಿಜ್ಲಾನಿಗಳ 
ಗಮನವನ್ನು ಸೆಳೆಯಬಹುದು. ಅಂತೆಯೇ ಮೂಡಬಿದರೆಯ ಅಲಂಗಾರಿನ 
ಶಿವಾಲಯದ ಗಣೇಶನಿಗ್ರಹ ಬಲಮುರಿಯಾಗಿದ್ದು ಈ ಕಾಲಮಾನದ ಒಂದು 
ಉತ್ತಮ ಶೈಲಿಯನ್ನು ತ ಸುತ್ತದೆ. ಚಿತ್ರಾಪುರ ದುರ್ಗಾಲಯದ ಗಣೇಶ 


ದಕ್ಷಿಣ ಕನ್ನಡದ ಗಣೇಶ ಬಿಂಬಗಳು ೧೪೩ 


ಬಿಂಬದಲ್ಲಿ ಒಂದು ವೈಶಿಷ್ಟ್ಯವಿದೆ. ಕೆಳಗಿನ ಎಡಗೈ ನೊಣಗಂಟನ ಮೇಲೆ ಇರಿಸ 
ಲ್ಪಟ್ಟು ಬಲಗೈಯಲ್ಲಿ ಮೋದಕ (ಫಲ?) ಕಂಡುಬರುತ್ತದೆ. 

ದೊಡ್ಡ ದಲ್ಲವಾದರೂ ಶಿಲ್ಪಶೈಲಿಯಲ್ಲಿ ವೈಶಿಷ್ಟ್ಯ ಹೊಂದಿರುವ ಒಂದಡಿ 
ಎತ್ತರದ ಜಟಾಮುಕುಟಧಾರಿ ಗಣೇಶವಿಗ್ರಹವೊಂದು ಹಂಬಾಡಿಯ ಗೋಪಾಲ 
ಕೃಷ್ಣ ದೇವಾಲಯದ ಗರ್ಭಗೃಹದ ಒಳಗೆ ಕಂಡುಬರುತ್ತದೆ. ಇದಾವ ಕಾರಣ 
ದಿಂದ ಇಲ್ಲಿದೆ ಎಂದು ತಿಳಿದುಬಂದಿಲ್ಲ. ಅದರ ಸೊಂಡಿಲು ನೇರಾಗಿ ಇಳಿದು 
ಸ್ವಲ್ಪ ಸುರುಳಿಯಾಗಿ ಎಡಕ್ಕೆ ತಿರುಗಿದೆ. ಪಾಶಾಂಕುಶ ಮತ್ತು ದಂತ, ಲಡ್ಡು 
ಧರಿಸಿದ ಸಪೂರವಾದ ಅರ್ಧವೃತ್ತಾಕಾರದ ಪ್ರಭಾವಳಿ ಇವನ್ನೊಳಗೊಂಡ ಈ 
ಮೂರ್ತಿ ಕ್ರಿ. ಶ. ೧೦ನೆಯ ಶತಮಾನಕ್ಕೆ ಸೇರಬಹುದು. 

ಬಾರಕೂರಿನ ಪಂಚಲಿಂಗೇಶ್ವರ ದೇವಾಲಯದ ನವರಂಗದಲ್ಲಿ ಇರಿಸಿರುವ 
ಎರಡು ಅಡಿ ಎತ್ತರದ ವಿಗ್ರಹ ಶಿಲ್ಪದ ಶೈಲಿಯಿಂದಲೂ ಕಾಲಮಾನದ ದೃಷ್ಟಿ 
ಯಿಂದಲೂ ವೈಶಿಷ್ಟ್ಯ ಉಳ್ಳದ್ದಾಗಿದೆ. ಇದು ಸ್ವಲ್ಪ ಭಿನ್ನ ವಾದಂತೆ ಕಂಡುಬರುತ್ತದೆ. 
ಮೇಲಿನ ಎರಡು ಕೈಗಳಲ್ಲಿ ದಂತ ಮತ್ತು ಪಾಶ ಮತ್ತು ಕೆಳಗಿನ ಎರಡೂ ಕೈಗಳಲ್ಲಿ 
ಉಂಡೆ ನಿರ್ದೇಶಿತವಾಗಿವೆ. ಸೊಂಡಿಲು ನೀಳವಾಗಿ ಕೆಳಗಿದು ನಿಷ್ಠ ಯೆಯಲ್ಲಿದೆ. 
ಸ್ವಲ್ಪ ಉಬ್ಬಿದ ಎದೆಯಿಂದ ಕೂಡಿ ಎರಡೂ ಕಾಲುಗಳು ಒಂದೇರೀತಿಯಲ್ಲಿ 
ಮಡಚಿ ಪ್ರಭಾವಳಿರಹಿತವಾದ ಈ ವಿಗ್ರಹ ಎಷ್ಟೆಂದರೂ ಕ್ರಿ. ಶ. ೧೦ನೆಯ 
ಶತಮಾನಕ್ಕಿಂತ ಅರ್ವಾಚೀನವಲ್ಲ. ಬಹು ಸುಂದರವಾದ ಮೂರ್ತಿ ಇದಾಗಿದೆ. 

ಪುತ್ತೂರು ತಾಲ್ಲೂಕಿನ ಮಹಾಲಿಂಗೇಶ್ವರ ದೇವಾಲಯದ ಉಪಸ್ಥಾನ 
ಮೂರ್ತಿ ವಿಗ್ರಹ ಚಿಕ್ಕದಾಗಿದ್ದು ರತ್ನಕಲಶಧಾರಿಯೂ ಜಟಾಮುಕುಟಧಾರಿಯೂ 
ಆಗಿದೆ. ಈ ದೇವಾಲಯ ಈಗ ಜೀರ್ಣೋದ್ಧಾರ ಹೊಂದಿದ್ದರೂ ಕ್ರಿ. ಶ. 
೧೦-೧೧ನೆಯ ಶತಮಾನಕ್ಕೊಪ್ಪುವ ಶಿಲಾಶಾಸನ ಈ ದೇಗುಲದ ಪರಿಚಯವನ್ನು 
ಮಾಡಿಕೊಡುತ್ತದೆ. ಈ ವಿಗ್ರಹವನ್ನು ಪರಿಶೀಲಿಸಿದಾಗಲೂ ಕಾಲಮಾನ ವಿದಿತ 
ವಾಗುತ್ತದೆ. ಅಂತೆಯೇ ಜಿಲ್ಲೆಯ ಹಿರಿಯ ದೇವಾಲಯಗಳಲ್ಲೊಂದಾದ ವಿಠಲ 
ಪಂಚಲಿಂಗೇಶ್ವರ ದೇಗುಲದ ಉಪಸ್ಥಾನ ಮೂರ್ತಿಯೂ ಇದೇ ಲಕ್ಷಣಗಳನ್ನೊಳ 
' ಗೊಂಡ ಕ್ರಿ. ಶ. ೧೦ನೆಯ ಶತಮಾನಕ್ಕಿಂತ ಅರ್ವಾಚೀನವಲ್ಲದ ಮೂರ್ತಿಯಾಗಿದೆ. 
ಕಾಲಮಾನದಲ್ಲಿಯೂ ಪ್ರಾಚೀನ ಲಕ್ಷಣಗಳಲ್ಲಿಯೂ ವಿಶೇಷತೆಯನ್ನು ಹೊಂದಿರುವ 
ಇನ್ನೊಂದು ಮೂರ್ತಿ: ಎಂದರೆ ಮಂಗಳೂರು ಮಂಗಳಾವತಿ ದೇವಾಲಯದ ಉಪ 
ಸಾ ನಮೂರ್ತಿ ಗಣೇಶ, ವಿಗ್ರಹೆದ ಲಕ್ಷಣಗಳು ಕುಳ್ಳದಾಗಿದ್ದು ಸಾಧಾರಣ 
ಮಧೂರಿನ ಗಣೇಶನನ್ನೇ ಹೋಲುತ್ತದೆ. ಕ್ರಿ.ಶ. ೧೦ನೆಯ ಶತಮಾನದ ವಿಗ್ರಹ 
ವಿದಾಗಿರಬಹುದು. 

ಕುಂದಾಪುರ ತಾಲ್ಲೂಕಿನ ಕೋಟೇಶ್ವರದ ಆದಿಗಣಪತಿಯೆಂಬ ರುದ್ರಾಕ್ಷಿ 
ಶಿಲೆಯಿಂದ ಕೊರೆದ ೨9' ಎತ್ತರದ ಮೂರ್ತಿಯೂ ಅದೇ ದೇವಾಲಯದ ಸಪ್ತ 


| 


ಮಾತೃಕೆಯರೊಡನಿರುವ ಮೂರ್ತಿಯೂ ಉಳ್ಳಾಲ ಸೋಮನಾಥೇಶ್ವರ ದೇವಾ 
ಲಯದ ಮೂರ್ತಿಯೂ ಸುಮಾರು ೧೦ನೆಯ ಶತಮಾನದ ಬಿಂಬಗಳ ಯೋಗ್ಯ 
ಮಾದರಿಗಳಾಗಿವೆ. 


೧೪೪ ಮಾನವಿಕ ಕರ್ಣಾಟಕ 


ಚಾಳುಕ್ಯ ಶಿಲ್ಪವೈಖರಿ 
ಬೈಂದೂರು ಸೇನೇಶ್ವರ ದೇವಾಲಯದ ನವರಂಗದ ಒಂದು ಗೂಡಿನಲ್ಲಿರುವ 
ಮೂರಡಿ ಎತ್ತರದ ಗಣೇಶ ಪೂರ್ಣಬಿಂಬದಿಂದ ಶಿಲ್ಪಿಯ ಚೈತನ್ಯದ ಸಂಪೂರ್ಣ 
ಪ್ರತಿಫಲ ನಮಗೆ ದೊರಕುವಂತಿದೆ. ಈ ವಿಗ್ರಹ ಅಖಿಲ ಕರ್ನಾಟಕ ಮಹತ್ವ 
ವುಳ್ಳದ್ದಾಗಿದೆ. ಕಲ್ಯಾಣ ಚಾಳುಕ್ಯ ಶಿಲ್ಪವೈಖರಿಯನ್ನು ಇದು ಉತ್ಪತ ರೀತಿಯಲ್ಲಿ 
ಪ್ರತಿಬಿಂಬಿಸುತ್ತದೆ. ಸರ್ಪಾಕಾರದ ತೋರಣವುಳ್ಳ ಪ್ರಭಾವಳಿ, ಬಾಯಿಯಿಂದಲೇ ' 
ಎಡಬದಿಗೆ ತಿರುಗಿದ ಸೊಂಡಿಲು, ಮೇಲಿನ ಬಲಗೈಯಲ್ಲಿ ಅಂಕುಶ, ಎಡಗೈಯಲ್ಲಿ | 
ಪಾಶ, ಕೆಳಗಿನ ಬಲಗೈಯಲ್ಲಿ ದಂತ, ಎಡಗೈಯಲ್ಲಿ ಫಲ ಧರಿಸಿದ ಸರ್ವಾಲಂಕಾರ 
ದಿಂದ ಕೂಡಿದ ಕಿರೀಟ ಮತ್ತು ದೇಹ, ಹಿರಿದಾದ ಹೊಟ್ಟಿಯಿಂದ ಕಾಲನ್ನು ' 
ಮಡಚಲೂ ಅಸಾಧ್ಯವಾದ ಲಕ್ಷಣ. ಘನವಾದ ಏಕಡಂತ ಇವೇ ಲಕ್ಷಣಗಳುಳ್ಳ ಈ : 
ವಿಗ್ರಹ ಕಲೋಪಾಸಕರ ಮನಸ್ಸನ್ನು ಮನದಣಿಯೆ ಸೆಳೆಯುವಂತಹುದಾಗಿದೆ. ' 
ಇದೇ ಕಾಲಕ್ಕೆ ಅನ್ವಯಿಸಬಹುದಾದ ಇನ್ನೊಂದು ವಿಗ್ರಹವೆಂದರೆ ಉಡುಪಿ 
ತಾಲ್ಲೂಕಿನ ಕೋಟದಲ್ಲಿರುವ ಒಂದು ಚಿಕ್ಕ ಗುಡಿಯ ಗಣಪತಿ. ಇದು ೨! 
ಎತ್ತರವಾಗಿದ್ದು ಬಲು ಸುಂದರಮೂರ್ತಿಯಾಗಿದೆ. ಇದರ ಕಿರೀಟದ ಆಲಂಕಾರಿಕ 
ಕೆತ್ತನೆ ಕೆಲಸವೂ ಸೊಂಡಿಲು ನೇರಾಗಿ ಕೆಳಗಿಳಿದು ಎಡಕ್ಕೆ ತಿರುಗಿದ ರೀತಿಯೂ 
ಬಹು ಆಕರ್ಷಣೀಯವಾಗಿದ್ದು ಇಲಿಯ ನಿರ್ದೇಶನವನೊಳಗೊಳ್ಳದೆ ಇರುವ 
ಬಿಂಬವಾಗಿದೆ. ಕ್ರಿ.ಶ... ಸು. ೧೨-೧೩ನೆಯ ಶತಮಾನದ ೩3' ಎತ್ತರದ 
ಮನೋಹರಮೂರ್ತಿಯೊಂದು ಬಾರಕೂರಿನ ಮೂಡುಕೇರಿಯ ಒಂದು ಚಿಕ್ಕ 
ಗುಡಿಯಲ್ಲಿದೆ. ಇದರಲ್ಲಿ ಸರ್ಪಾಕಾರದ ತೋರಣವಿಲ್ಲ. ಉಳಿದ ಎಲ್ಲ ಲಕ್ಷಣಗಳೂ 
ಹೊಯ್ಸಳ ಶಿಲ್ಪವನ್ನು ಚೆನ್ನಾಗಿ ಪ್ರತಿಬಿಂಬಿಸುತ್ತವೆ. ಮೇಲಿನ ಕೈಗಳಲ್ಲಿ ಕುಠಾರ 
ಮತ್ತು ಅಂಕುಶ, ಕೆಳಗಿನ ಕೈಗಳಲ್ಲಿ ದಂತ ಮತ್ತು ಫಲ ಕಂಡುಬರುತ್ತವೆ. 
ಸೊಂಡಿಲು ಬಾಯಿಯಿಂದಲೇ ಎಡಬದಿಗೆ ತಿರುಗಿ ಸುರಳಿಯಾಗಿ ನಿರ್ದೆೇಶಿತವಾಗಿದೆ. 

ಕ್ರಿ.ಶ. ೧೨ನೆಯ ಶತಮಾನದ್ದೆಂದು ಶಾಸನದ ಆಧಾರವನ್ನವಲಂಬಿಸಿ 
ಹೇಳಬಹುದಾದ ಒಂದು ಮೂರ್ತಿ ಉಡುಪಿ ತಾಲ್ಲೂಕಿನ ಪಾದೂರುಗ್ರಾಮದ 
ದೆಲಂಚಾರದಲ್ಲಿ ಚಿಕ್ಕದಾದ ಕಗ್ಗಲ್ಲಿನ ದೇವಗೃಹದಲ್ಲಿ ಕಂಡುಬರುತ್ತದೆ. ಇದರ 
ಪ್ರಭಾವಳಿ ಬೀಸಣಿಗೆಯಾಕಾರದಲ್ಲಿದ್ದು ತಳದ ಮೇಲೆಯೆ ಉದರ ಇರಿಸಲ್ಪಟ್ಟಿದೆ. 
ಕೆಳಗಿನ ಎರಡು ಕೈಗಳು ಮಾತ್ರ ಪ್ರಬಲವಾಗಿ ನಿರ್ದೇಶಿತವಾಗಿವೆ. 

ಕ್ರಿ.ಶ. ಸುಮಾರು ೧೨-೧೩ನೆಯ ಶತಮಾನಕ್ಕೆ ಅನ್ವಯಿಸಬಹುದಾದ 


ನಾಂ 


Nemes ೧೦೦೫೦೦ ಇ ಇ-ಇಗ್ಲಂ eee 


00೧ ಐ €೫ಲಟಟ ೧೦೦೨೩೮ ೫೦೮೦೭೧ 


ಜೀ 8 ಉ೦%೮ 


ಐಇಜುರಣ 


೩೫೦ 


ಅ 


ಜಂ 


"ಇ `ಇಜಾಐಂಇ 
೧೧ ಐಂಜ ಲಗೂ 


N 


N NNN N 


ಚರ್ಚ ್ಪ ಲ್ಯ. 


1 


ತೋಟದ ಪಶುವೈ ದ್ಯ ಶಾಲೆಯ ಎದುರಿರುವ ಗಣಪತಿ ದೇವಾ 


ಹಾಲಾಡಿ ಲಕ್ಷ್ಮೀನರಸಿಂಹ ದೇವಾಲಯದ ಸಂಚಲೋಹದ ಚತು 


ಲಯದ ನಿಗ್ರಹ-.ಕ್ರಿ,ಶ, ೧೧-೧೨ನೆಯ ಶತಮಾನ 


ರ್ಬಾಹು ಬಲಮುರಿ ಗಣೇಶ. ಕ್ರಿ,ಶ, ೧೪ನೆಯ ಶತಮಾನ 


f 


ದಕ್ಷಿಣ ಕನ್ನಡದ ಗಣೇಶ ಬಿಂಬಗಳು ೧೪೫ 


ಜಿಲ್ಲೆಯ ಗಣೇಶ ಬಿಂಬಗಳಲ್ಲಿ ವಿಶೇಷ ತರದ ಶಿಲ್ಪತೇಜಸ್ಸನ್ನೂ ಪುರುಷಜೈತನ್ಯ 
ವನ್ನೂ ತೋರಿಸುವ ವಿಗ್ರಹವೆಂದರೆ ಉಡುಪಿ ತಾಲೂಕಿನ ಉಪ್ಪೂರಲ್ಲಿರುವ ಗಣಪತಿ 
ದೇವಾಲಯದ ಶ್ರೀ ಗಣೇಶಮೂರ್ತಿ. ೩' ಎತ್ತರವೂ ಜಟಾಮುಕುಟಿಧಾರಿಯೂ ಆದ 
ಈ ನಿಗ್ರಹ ಜೋಳಶಿಲ್ಪಶೈಲಿಯನ್ನು ತಕ್ಸುಮಟ್ಟಿಗೆ ತೋರಿಸುತ್ತದೆ. ಕಿರೀಟ ಸುದೀರ್ಫ 
ವಾಗಿದೆ. ವಾಹನದ ನಿರ್ದೇಶನವಿಲ್ಲ. ಕರಿಶಿಲೆಯಿಂದ ಕೊರೆದ ಮೂರ್ತಿ ಇದು. 


ನಿಜಯನಗರ ಕಾಲದ ಶಿಲ್ಪ 


ವಿಜಯನಗರಕಾಲದ ಶಿಲ್ಪವನ್ನು ಎತ್ತಿತೋರಿಸುವ ವಿಗ್ರಹವೆಂದರೆ ಕಾರ್ಕಳದ 
ವಿನಾಯಕ ಬೆಟ್ಟಿನ ದೇವಾಲಯದ ಶ್ರೀಗಣಪತಿ, ಮೂರು ಅಡಿ ಎತ್ತರವಾಗಿದ್ದು 
ಪಾಶಾಂಕುಶ, ದಂತ ಮತ್ತು ಲಡ್ಡುಗಳನ್ನು ಧರಿಸಿದ ನಾಗಬಂಧವುಳ್ಳ ದೀರ್ಥ 
ಬೋಗುಣಿಯಾಕಾರದ ಕಿರೀಟವುಳ್ಳ ಈ ಮೂರ್ತಿ ಕಾರ್ಕಳ ತಾಲೂಕಿನಲ್ಲೇ 
ದೊಡ್ಡ ಬಿಂಬವಾಗಿದೆ. ಇದರ ಪರಿಚಯವೂ ಹೆಚ್ಚಿನ ಜನರಿಗಿಲ್ಲ. ಇತಿಹಾಸ 
ಸ್ಥಳವಾದ ಬಿಸರೂರಿನ ಸಮೀಪವಿರುವ ಕಂದಾವರ ದೇವಾಲಯದ ಉಪಸ್ಥಾನ 
ಮೂರ್ತಿಯಾದ ಗಣೇಶ ವಿಗ್ರಹವೂ ೩' ಎತ್ತರವಾಗಿದ್ದು ಈ ಕಾಲದ ಒಂದು 
ಉತ್ತಮ ಮೂರ್ತಿಯ ಮಾದರಿಯಾಗಿದೆ. ನಿಜಯನಗರಕಾಲಕ್ಕೆ ಸೇರಿದ 
ಸುಮಾರು ನಾಲ್ಕು ಸುಂದರವಾದ ಮೂರ್ತಿಗಳು ಬಾರಕೂರಿನಲ್ಲಿವೆ. 


ಪಂಚಲೋಹದ ಗಣೇಶಬಿಂಬಗಳು 


" ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಚಲೋಹದ ಅನೇಕ ಮೂರ್ತಿಗಳು ಕಂಡು 


ಬರುತ್ತವೆ. ಮನೆದೇವತೆಯಾಗಿ ಆರಾಧಿಸಲ್ಪಡುವ ಈ ಮೂರ್ತಿಗಳಿಗೆ ಲೆಕ್ಕುವಿಲ್ಲ 
ವೆನ್ನಬಹುದು. ಇವು ಚಿಕ್ಕವಾದರೂ ಲಕ್ಷಣವಾಗಿದ್ದು ಶಾಸ್ತ್ರೀಯವಾಗಿ 
ಮಾಡಲ್ಪಟ್ಟ ವುಗಳಾಗಿವೆ. ಇಂಥ ಮೂರ್ತಿಗಳನ್ನು ಹೊರತಾಗಿ, ದೇವಾಲಯ 
ಗಳಲ್ಲೇ ಉಸಸ್ಥಾನಮೂರ್ತಿಯಾಗಿಯೂ ಬಲಿದೇವತೆಯಾಗಿಯೂ ಇರಿಸಲಾದ 
ಹಲವು ಮೂರ್ತಿಗಳು ಶಿಲ್ಪವೈಖರಿಯಿಂದಲೂ ಪ್ರಾಚೀನತೆಯ ದೃಷ್ಟಿಯಿಂದಲೂ 
ಗಣನೀಯವಾಗಿವೆ. ಇಲ್ಲಿ ಕೆಲವನ್ನು ಮಾತ್ರ ಉದಾಹೆರಿಸಿದೆ. 

ಬಾರಿಕೂರಿನ ಜೀಳಿಕೇರಿಯ ಗಣಪತಿ ದೇವಾಲಯದಲ್ಲಿರುವ 61! ಎತ್ತರದ 


' , ಚತುರ್ಬಾಹು ಮೂರ್ತಿ ಚೋಳರ ಶಿಲ್ಪವನ್ನು ಸ್ವಲ್ಪವಾಗಿ ನಿರ್ದೇಶಿಸಿ ಸ್ವಲ್ಪ 


ನೃತ್ಯಭಂಗಿಯಲ್ಲಿದೆ. ಅದೇ ಊರಿನ ಮೂಡುಕೇರಿಯ ಸೋಮನಾಥ ದೇವಾಲಯ 


ಲ್ಲಿರುವ ಸುಮಾರು' 71 ಎತ್ತರದ ದ್ವಿಬಾಹು ಗಣೇಶ ವಿಗ್ರಹವೂ ಕ್ರಿ. ಶ. ಸು. 


೧೦ನೆಯ ಶತಮಾನದಿಂದ ಅರ್ವಾಚೀನವಾಗದೆ ಬಲಮುರಿ ಮೂರ್ತಿಯಾಗಿದೆ. 
ಬಲಗೈಯ್ಯಳ್ಗಿ ದಂತವೂ ಎಡಗೈಯಲ್ಲಿ ಮೋದಕವೂ ಇನೆ. ಸಮಭಂಗಿಯಾಗಿ 
ನಿಂತ ಈ ಮೂರ್ತಿ ಅಪೂರ್ವನೆನ್ನ ಬಹುದು. (ಈ ವಿಗ್ರಹಕ್ಕೆ ಬಂಗಾರದ ಕವಚ 


10 


೧೪೬ ಮಾನವಿಕ ಕರ್ಣಾಟಕ 


ಧರಿಸಿದ್ದರಿಂದ ಇದರ ವಿಶೇಷ ಶಿಲ್ಪಲಕ್ಷಣವನ್ನು ಹೇಳುವುದು ಕಷ್ಟ.) ಕುಂದಾಪುರ 
ತಾಲ್ಲೂಕಿನ ಉಪ್ಪುಂದ ದುರ್ಗಾಪರಮೇಶ್ವರಿ ದೇವಾಲಯದ ಉಪಸ್ಥಾನ 
ಮೂರ್ತಿ ಒಂದು ಉತ್ತಮ ಶಿಲ್ಪ. ಸಿಂಹನೀಠದಮೇಲೆ ಪದ್ಮನೀಠವನ್ನು 
ನಿರ್ಮಿಸಿ ಅದರಲ್ಲಿ ೧೦'' ಎತ್ತರದ ದಶಭುಜವಲ್ಲಭ ಗಣೇಶನ ಮೂರ್ತಿ ಸ್ಥಾಪಿತ 
ಇಗಿದೆ. ಕಾಲಮಾನದಲ್ಲಿ ಎಷ್ಟೆಂದರೊ ಕ್ರಿ.ಶ. ೧೩-೧೪ನೆಯ ಶತಮಾನದ್ದಾಗಿರ 
ಬಹುದು. ಇದೇ ಊರಿನಲ್ಲಿ ದೇವಾಲಯದ ಅರ್ಚಕರ ಮನೆಯೊಂದರಲ್ಲಿ ಇದೇ 
ತೆರನಾದ ಶಿಲ್ಪಶೈಲಿಯನ್ನೊಳಗೊಂಡ ಸು. ೫'' ಎತ್ತರದ ಲಾವಣ್ಯಮಯಮೂರ್ತಿ 
ಯುಂಟು. ಇದರಲ್ಲಿ ಶೇಷನ ಹೆಡೆ ವೃಕ್ಷದ ರೀತಿಯಲ್ಲಿ ತೋರಿಸಲ್ಪಟ್ಟಿಜಿ. ಇದೇ 
ಕಾಲಮಾನದ್ದಾಗಬಹುದಾದ ಸು. ೧೧'' ಎತ್ತರದ ದಶಭುಜ ಮಹಾಗಣಪತಿಯ 
(ವಲ್ಲಭ ಗಣಪತಿ) ಅತ್ಯಂತ ಜೈತನ್ಯಮಯಮೂರ್ತಿಯೊಂದು ಉಪಸ್ಥಾನದೇವತೆ 
ಯಾಗಿ ಉಡುಪಿ ತಾಲೂಕಿನ ಕೆಮ್ಮಣ್ಣೆಂಬ ಊರಿನ ಗಣಪತಿ ಜೀವಾಲಯದಲ್ಲಿದೆ. 
ಇದರ ಕೈಗಳು ಅಡ್ಡಕ್ಕೆ ನಿರ್ದೇಶಿತವಾಗಿವೆ. ಉಪ್ಪೂರಿನ ಗಣಪತಿ ದೇವಾಲಯ 
ಬಲಿದೇವತೆಯ ಬಿಂಬ ೭'' ಎತ್ತರವಾಗಿದ್ದು ಕ್ರಿ. ಶ. ೧೫ನೆಯ ಶತಮಾನದ ಸ್ವಲಕ್ಷಣ 
ಮೂರ್ತಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿರುವ ೧೦'' ಎತ್ತರದ ಬಲಮುರಿ 
ಗಣೇಶಬಿಂಬ ಪ್ರಾಚೀನವೇ. 
ಮನೆತನದ ದೇವತೆಯಾಗಿ ಕೌಟುಂಬಿಕ ಸಾನ್ನಿಧ್ಯವುಳ್ಳ ಕೆಲವು ಮೂರ್ತಿ 
ಗಳನ್ನು ಇಲ್ಲಿ ನಮೂದಿಸಬಹುದು. ಪಾದೂರಿನ ತಂತ್ರಿಗಳ ಕುಟುಂಬ ಅರಾಧಿಸುವ 
ಮಹಾಗಣಪತಿ, ಸಾಸ್ತನದ ಚಡಗರ ಕುಟುಂಬದೇವತೆಯಾದ ಗಣಪತಿ, 
ತೋಟದ ಸೋಮಯಾಜಿಯವರ ಕುಟುಂಬದ ಮಹಾಗಣಪತಿ, ಅಂತೆಯೇ 
ಎಡಪ್ಪದವು ತಂತ್ರಿಗಳ ಕುಟುಂಬದ ಗಣಪತಿ ಇವೆಲ್ಲ ಮೂರ್ತಿಗಳು ಎಷ್ಟೆಂದರೂ 
ಮಧ್ಯಕಾಲೀನವಾಗಿದ್ದು ಗಣೇಶಾರಾಧನೆಯ ವೈಶಿಷ್ಟ್ಯವನ್ನು ತಿಳಿಸುತ್ತವೆ. 
ಬಾಳಕುದುರು ಮಠದಲ್ಲಿರುವ ಲಕ್ಷ್ಮ್ಮೀಗಣೇಶ ಮೂರ್ತಿಯೂ ಮಧ್ಯಕಾಲೀನ. 
ಈ ಸಂದರ್ಭದಲ್ಲಿ ಉಡುಪಿಯ ಐರೋಡಿ ರಾಧಾಕೃಷ್ಣ ಸೈಗಳವರ ಸಂಗ್ರಹ 
ದಲ್ಲಿರುವ ಮೂರು ಬಿಂಬಗಳ ಉಲ್ಲೇಖವನ್ನು ಮಾಡಿದರೆ ಅಪ್ರಸ್ತುತವಾಗಲಾರದು. 
ಇವೆಲ್ಲವೂ ಪ್ರಮಾಣದಲ್ಲಿ ಡೊಡ್ಡ ವಿಗ್ರಹಗಳಲ್ಲ. ಆದರೆ ಶಿಲ್ಪದ ದೃಷ್ಟಿಯಿಂದ 
ಸ್ವಲ್ಪ ಮಹತ್ವವುಳ್ಳವು. ಒಂದು ವಿಗ್ರಹ ಉಚ್ಛಿಷ್ಟಗಣಪತಿಯದು. ಇನ್ನೊಂದು 
ಚತುರ್ಭುಜ ಗಣೇಶನದು. ಮೂರನೆಯ ವಿಗ್ರಹ ದಶಭುಜಗಣೇಶನ ಬಿಂಬ. 
ಚತುರ್ಭುಜ ಬಿಂಬ ಕಿ.ಶ. ೧೨ನೆಯ ಶತಮಾನಕ್ಕಿಂತ ಅರ್ವಾಚೀನವಲ್ಲ. ಉಚ್ಛಿಷ್ಟ 
ಗಣೇಶಬಿಂಬಗಳು ದುರ್ಲಭ. 


ಉಪಸಂಹಾರ 
ಸ ಹನಾಶಕ್ತಿಯಿಂದ ಜಿಲ್ಲೆಯ ಆದ್ಯಂತ ಪರ್ಯಟನೆ ಮಾಡಿದರೆ ಶಿಲ್ಪ, ಕಲೋಪಾಸನೆ 


3 
ಫ್‌ 
p 


“ಸೆ 


ಕ್ಸ ಘಲ್‌ ES 


ಹ್ಗ ಟ್‌? ಬ್‌ 


ದಕ್ಷಿಣ ಕನ್ನಡದ ಗಣೇಶ ಬಿಂಬಗಳು ೧೪೭ 


ಮತ್ತು ಪ್ರಾಚೀನತೆಗಳ ದೃಷ್ಟಿಯಿಂದ ವೈತಿಷ್ಟ್ಯವುಳ್ಳ ಅನೇಕ ಬಿಂಬಗಳು ಡೊರಕ 
ಬಹುದು. ದಕ್ಷಿಣ ಕನ್ನಡದ ಗಣೇಶ ವಿಗ್ರಹೆಗಳನ್ನೆಲ್ಲ ಪರಿಶೀಲಿಸಿದಾಗ ಒಂದೆರಡು 
ವಿಷಯಗಳು ಸರಿಯಾಗಿ ಮನನವಾಗುವುವು. ಇಲ್ಲಿ ದ್ವಿಭುಜಗಣೇಶಬಿಂಬಗಳು 
ಬಹುಸಂಖ್ಯೆಯಲ್ಲಿ ಕಂಡುಬರುವುದರಿಂದ ಬಹಳ ಹಿಂದಿನಿಂದಲೇ ಶ್ರೀ 
ಗಣೇಶಾರಾಧನೆ ಬೇರೂರಿತ್ತೆಂಬುದು ಸ್ಪಷ್ಟವಾಗಬಹುದು. ಎರಡನೆಯದಾಗಿ 
ಚತುರ್ಭುಜ ಬಿಂಬಗಳಲ್ಲಿ ಪಾಶ್ಕ ಅಂಕುಶ, ಕುಠಾರ, ದಂತ್ಯ ಮೋದಕ ಧರಿಸಿದ 
ಮೂರ್ತಿಗಳೇ ಹೆಚ್ಚು. ಬಾಳಕುದುರಿನ ಒಂದು ಮೂರ್ತಿ ಅಭಯಮುದ್ರೆಯನ್ನು 
ಹೊಂದಿದುದಾಗಿದೆ. ಅನೇಕಾನೇಕ ಕುಟುಂಬಗಳಿಗೆ ಶ್ರೀ ಗಣೇಶ ಕುಲದೇವತೆ 
ಯಾಗಿದ್ದಾನೆ. ಮೂರನೆಯದಾಗಿ ಜಿಲ್ಲೆಯಲ್ಲಿ ಬಲಮುರಿ ಗಣೇಶಬಿಂಬಗಳು 
ಹಲವು ದೊರಕುತ್ತವೆ. ಬಲಮುರಿ ಗಣೇಶನಿಗೇ ಸಾನ್ಲಿಧ್ಯವೂ ಮಹತ್ತ್ವವೂ 
ಹೆಚ್ಚು--ಎಂದು ನಂಬಿಕೆ. ಅಂತೆಯೇ ಜಟಾಮುಕುಟಧಾರಿ ಗಣೇಶಬಿಂಬಗಳೇ 
ಅಧಿಕಸಂಖ್ಯೆಯಲ್ಲಿವೆ. 

ವಿಗ್ರಹಗಳ ಕಾಲಮಾನವನ್ನು ನಿರ್ಧರಿಸುವಾಗ ತುಲನಾತ್ಮಕ ವಿಮರ್ಶನೆ 
ಯನ್ನು ಸಾಧ್ಯವಾದಷ್ಟು ಮಾಡಲು ಪ್ರಯತ್ನಿಸಿದೆ. ಅಧಿಕೃತವಾಗಿ ಸ್ಪೀಕೃತವಾದ 
ಧಾರ್ಮಿಕ ಗ್ರಂಥಗಳನ್ನೂ ಇತರ ಆಧಾರಗ್ರಂಥಗಳನ್ನೂ ವಿಮರ್ಶೆ ಬಗ್ಗೆ ಬಳಸಿ 
ಕೊಂಡಿದೆ. ದೊರಕಿದ ಶಾಸನಗಳನ್ನೂ ಆಧಾರವಾಗಿರಿಸಿಕೊಂಡು ಸಂಬಂಧಪಟ್ಟಿ 
ಅರ್ಚಕಮನೆತನಗಳೊಡನೆ ವಿಚಾರವಿನಿಮಯಮಾಡಿ ಕಾಲಮಾನ ನಿರ್ಧರಿಸಲು 


'ಪ್ರಯತ್ನಮಾಡಿದೆ. ಇದರಲ್ಲಿ ಬದಲಾವಣೆ ಅಸಾಧ್ಯವೆಂಬ ನಿಯಮ ಈ 


ಬರಹೆಗಾರರಿಗಿಲ್ಲ. 


ಗಣಪತಿ ಅನಾರ್ಯಸಂಪ್ರದಾಯಕ್ಕೆ ಸೇರಿದ ಗ್ರಾಮದೇವತೆಯಾಗಿದ್ದು 
ಕಾಲಕ್ರಮದಲ್ಲಿ ಆರ್ಯದೇವತೆಗಳ ಸಂಸ್ಕಾರವನ್ನು ಪ ಪಡೆದನೆನು ವುದು ಇರ್ವಿನ್‌ 
ಆದರೆ ಗಣಪತಿಯ ಕಲ್ಪನೆ ಬೆಳೆದು ಬಂದ ದಾರಿ p ಸ್ಪಷ್ಟ ಸೈ ವಾಗುವುದಿಲ್ಲ. 
ತಮಿಳಿನಲ್ಲಿ ಗಣೇಶನಿಗೆ “ ನಿಳ್ಳೆಯಾರ್‌' ಎಂಬ ಹೆಸರು ಬಳಕೆಯಲಿದೆ. "ಮಗು 
ಎಂಬ ಶಬ್ದದ ಗೌರವಪ್ರಯೋಗವಿದು. ಶಿವನ ಮಗು ಎಂದು ಈಗಿನವರು ಕೊಡುವ 
ಅರ್ಥ. ಆದರೆ ಮೊದಲಿಗೆ "ಪಿಳ್ಳೆ ಎಂಬ ಮಾತಿಗೆ " ಆನೆಯ ಮರಿ' ಎನ್ನುವ 
ಅರ್ಥವಿದ್ದಿತು. ಆನೆಯ ಮರಿಯನ್ನೇೇ ದೇವತೆಯೆಂದು ಬಗೆದು ಪೂಜಿಸುತ್ತಿದ್ದ 
ಕಾಲವೊಂದು ಇದ್ದಿತೇ? 

ಪ್ರಾಣಿಗಳನ್ನು ಪೂಜೆಮಾಡುವ ಪದ್ಧ ತಿಯೇನು ನಮಗೆ ಹೊಸದಲ್ಲ. ಆದರೂ 
ಬರಿಯ ಆನೆಯ ಮರಿ ದೇವತೆಯಾಗಿ “ ಜನಪ್ರಿ ಯವಾಯಿತೆಂದು ಹೇಳುವುದು 
ಹೆಚ್ಚಿನ ಮಾತು. , ಆನೆಗಳೊಂದಿಗೇ ತಮ್ಮ ಬಾಳನ್ನು ಕಳೆಯುವ ಸೋಲಿಗರಿಗೂ 
ಗಣೇಶನಿಗೂ ಯಾವ ಸಂಬಂಧವೂ ಇಲ್ಲದಿರುವುದು ಗಮನಾರ್ಹ. ' ಅಥರ್ವ 
ವೇದದಲ್ಲಿ ಅಗ್ನಿ-ಬೃಹಸ್ಸತಿಗೆ ಆನೆಯ ಕಳೆಯನ್ನು (ಹಸ್ತೀವರ್ಚಸ್‌) ಸೇರಿಸಿದ್ದಾರೆ; 
ಸ್ಮಾರ್ತಸಂಪ್ರದಾಯದ ವಿನಾಯಕರಲ್ಲಿ ಗಜಶೀರ್ಷದ ಗಾಂಗೇಯ- ವಿನಾಯಕ 
ರಿದ್ದ ರು. ಎಂದರೆ ಆನೆಯ ಮುಖ ಭೂತವಿಶೇಷವೊಂದರ ಲಕ್ಷಣವಾಗಿದ್ದಿ ತು. 
ಗಣಪತಿಯ ಗಜಮುಖ ಈ ಹಿನ್ನೆ ್ಲಲೆಯಿಂದ ಬಂದಿರಬಹುದು. 

ಗಣಪತಿಗೂ ಆನೆಗೂ LN ಪ್ರಾಚೀನವಾದ ಸಂಬಂಧವಿಜೆ. ಹಿಂದಿನ 
ಕವಿಗಳಿಗೂ ಗಣಪತಿಯೆಂದರೆ ಆನೆಯ ಚಿತ್ರವೇ ಕಣ್ಣಿನ ಮುಂದೆ ಹಾಯುತ್ತಿದ್ದಿ ತು. 
ದಂಡಿಯು ದಶಕುಮಾರ ಚರಿತೆಯಲ್ಲಿ “ ಹಸ್ತಿನಕ್ರ ಭಗವಾನ ನನ್ನು ಪ್ರಸ್ತಾಪಿ 
ಸಿದ್ದಾನೆ. ಭವಭೂತಿ ತನ್ನ ಮಹಾವೀರ ಚರಿತೆಯಲ್ಲಿ “ ಹೇರಂಬದಂತ 
ಮುಷಕೊಳಲ್ಲಿಖಿತೈಕಭಿತ್ತಿ”ಯನ್ನು ಬಣ್ಣಿಸಿದ್ದಾನೆ. ಬಾಣಭಟ್ಟ ತನ್ನ ಕಾದಂಬರಿ 
ಯಲ್ಲಿ “ ಅನಗಾಹಾನುತೀರ್ಣಗಡಸತಿಗಂತೆಸ ಸ್ಸಲಗಳಿತಮದಪ್ರ ಸ್ರವಣ ಸಿಕ್ಕಂ” 
ಎಂದು ಮುಂತಾಗಿ ಬರೆದಿದಾ ನೆ. ಏಳನೆಯ "ಶತಮಾನದಲ್ಲಿ ಸಿದ್ಧವಾದ ಭಾಸ್ಕರ 
ವರ್ಮನ ನಿಧನಪುರಶಾಸನದಲ್ಲಿ ಕೂಡ “ ಗಣಪತಿಮಿಮ ದಾನವರ್ಷಣಮಜಸ್ರಂ” 
ಎಂಬ ಮಾತನ್ನು ಕಾಣಬಹುದು. 

ಅನಾರ್ಯದೇವತೆಯಾದರೂ ಹೀಗೆ ಆರ್ಯಪುರಸ್ಕೃ ತನಾಗಿ ಸರ್ವಮಾನ್ಯ 
ನಾಗಿ ನಿಂತಿರುವುದು ಬಿಡಿಸಲಾಗದ ಒಗಟು. ಸ್ವಭಾವದ ಸಂಕೇತವು ಸತ್ತ್ರಶಾಲಿ 
ಯಾದುದರಿಂದಲೇ ಗಣೇಶ ಚಿರಂಜೀನಿಯಾಗಿದ್ದಾನೆ ಎನ್ನಬಹುದು. 


—ಎಸ್‌. ಫೆ. ರಾಮಚಂದ್ರರಾವ್‌ 


31 4 ಗಣಪತಿಯ ಕಲ್ಪನೆ, ಸುರಮಾ ಪ್ರಕಾಶನ, ಬೆಂಗಳೂರು; ಪು. 4೭-೩೮ 


ಗೆ ತೆ y 
ಚು 


ವಸು ಕೋಶ 


ದೀನಾರ್‌ ಅಪಮೌಲ್ಯ 


ಯೂಗೊಸ್ಸಾವಿಯ ಇತ್ತೀಚೆಗೆ ತನ್ನ ಹೆಣವಾದ ದೀನಾರನ್ನು ಅಪಮೌಲ್ಯ 
ಮಾಡಿದೆ. 'ಹೊಸ ಮೌಲ್ಯದಂತೆ ೧೫ ದೀನಾರಿಗೆ ಅಮೆರಿಕದ ಒಂದು ಡಾಲರ್‌ 
ಸಮ (ಹಿಂದಿನ ವಿನಿಮಯ ಮೌಲ್ಯ ೧೨.೫ ದೀನಾರ್‌ ಎ. ೧ ಡಾಲರ್‌). 
ಬೆಲ್‌ಗ್ರೇಡ್‌ ಈ ಅಪವಸೌಲ್ಯದಿಂದ ತನ್ನ ಆಯ-ವ್ಯಯ ಪಟ್ಟಿಯನ್ನು ಸರಿತೂಗಿಸುವ 
ಹಾಗೂ ಅಂತರ ರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಲ ಪಡೆದುಕೊಳ್ಳುವ ಆಶೆ 
ಯನ್ನಿರಿಸಿಕೊಂಡಿದೆ. 

ಯೂಗೊಸ್ಥಾನಿಯ ಇತ್ತೀಚೆಗೆ ಭಾರಿ ಆರ್ಥಿಕ ಮುಗ್ಗಟ್ಟನ್ನೆದುರಿಸುತ್ತಿದೆ. 
ಅದರ ಆಯ-ವ್ಯಯ ಪಟ್ಟಿಯಲ್ಲಿನ ಕೊರತೆ ರಾಷ್ಟ್ರಕ್ಕೆ ತುಂಬಾ ಚಿಂತೆಯನ್ನುಂಟು 
ಮಾಡಿದೆ. ಅದು ವಿದೇಶಗಳಿಗೆ ಪಾವತಿಮಾಡಬೇಕಾಗಿರುವ ಸಾಲದ, ಅದರಲ್ಲೂ 
ವಿಶ್ವಬ್ಯಾಂಕಿಗೆ ಅದು ಮಾಡಬೇಕಾಗಿರುವ ಪಾವತಿಯ, ದೃಷ್ಟಿಯಿಂದ ಅನಮೌಲ್ಯ 
. ಈ ರಾಷ್ಟ್ರಕ್ಕೆ ಅನಿವಾರ್ಯವಾಗಿತ್ತು. ೧೯೭೦ರಿಂದ ೧೯೭೫ರ ವರೆಗೆ ಅದು 
ಹಾಕಿಕೊಂಡಿರುವ ಪಂಚವಾರ್ಷಿಕ ಭಾ ರಾಷ್ಟ್ರದಲ್ಲಿ ಉದ್ಯೋಗ ಸೃಷ್ಟಿ, 
ಬೆಲೆಯ ನಿಯಂತ್ರಣ ಇವುಗಳನ್ನು ಅಪಮೌಲ್ಯದಿಂದಾಗಿ ಸುಲಭವಾಗಿ ಸಾಧಿಸ 
ಬಹುದು ಎನ್ನುವುದು ಇನ್ನೊಂದು ಆಶೆ! 

ಯೂಗೊಸ್ಲಾವಿಯದ ಅಪಮೌಲ್ಯದ ಪರಿಣಾಮ ಭಾರತದ ಮೇಲೂ ಆಗ 
ದಿರುವುದಿಲ್ಲ. ನಮ್ಮ ರಾಷ್ಟ್ರಕ್ಕೂ ಯೂಗೊಸ್ಲಾನಿಯಕ್ಕೂ ವಿದೇಶೀ ವಾಣಿಜ್ಯ 
ರಂಗದಲ್ಲಿ ಹೆಚ್ಚಿನ ಬಾಂಧವ್ಯವಿದೆ. ಆದರೆ ನಮ್ಮ ದೇಶದೊಡನೆ ಮಾಡುತ್ತಿರುವ 
ವ್ಯಾಪಾರದಲ್ಲಿ ಯೂಗೊಸ್ಲಾವಿಯದ್ದು ಖುಣಾತ್ಮಕ ಶಿಲ್ಕು. ಭಾರತದ ಬ್ಯಾಂಕು 
ಗಳಿಂದ ನಮ್ಮ ದೇಶದ ರಥ್ಲಿಗಾಗಿ ಪಾವತಿ ಮಾಡಲು ಯೂಗೊಸ್ಲಾವಿಯ ಪಡೆದು 
ಕೊಂಡಿರುವ ಸಾಲದ ಮೊತ್ತ ೭.೫ ಕೋಟ ರೂ.ಗಳನ್ನು ಮುಟ್ಟಿದೆ. 

ನಾವು ಯೂಗೊಸ್ಲಾವಿಯದಿಂದ ಆಮದು ಮಾಡಿಕ ತ್ತಿರುವುದು 
ಕಡಿಮೆಯಾಗಿದೆ. ಆ ರಾಷ್ಟ್ರದಿಂದೆ ಇತ್ತೀಚಿನ ವರೆಗೂ ನಾವು ಯಂತ್ರಸಾಮಗ್ರಿ 
ದಳನ್ನು ಆಮದು ಮಾಡಿಕೊಳ್ಳುತ್ತಿದ್ದೆ ವು. ನಾವು ಆ ರಾಷ್ಟ್ರದಿಂದ ಆಮದು 
ಮಾಡಿಕೊಳ್ಳುವ ವ ಸಾಧ್ಯತೆ PP ಆದರೂ ಭಾರತದ ಪರವಾಗಿ ಇತ್ತೀಚೆಗೆ 
ಯೂಗೊಸಾ ೨ ವಿಯಕ್ಕೆ ಭೇಟ ನೀಡಿದ್ದ ವಾಣಿಜ್ಯತಂಡ ವ್ಯಾಪಾರನಿಸ್ತ ಸ್ವರಣೆಯ 


ಸಾಧ್ಯತೆಗಳ "ಬಗ್ಗೆ ಭರವಸೆಯನ್ನಿತ್ತಿದೆ. 


೧೫೦ ಮಾನವಿಕ ಕರ್ಣಾಟಕ 


ಯೂಗೊಸ್ಲಾವಿಯ ಭಾರತದ ಜೊತೆ ವಾಣಿಜ್ಯಕ್ಕಾಗಿ ಹಾತೊರೆಯುತ್ತಿದೆ 
ಯೆಂದೇ ಹೇಳಬಹುದು. ಇತ್ತೀಚೆಗೆ ಅದು ವಾಣಿಜ್ಯಕ್ಕಾಗಿ ರೂಪಾಯಿಯಲ್ಲಿ 
ಪಾವತಿ ಮಾಡುವುದರ ಬದಲು ತನ್ನ ಹಣ (ದೀನಾರ್‌)ದಲ್ಲಿಯೇ ಪಾವತಿಯ 
ಸಾಧ್ಯತೆಯ ಬಗ್ಗೆ ಚರ್ಚಿಸುತ್ತಿದೆ. ಈ ಚರ್ಚೆ ಇನ್ನೂ ಯಾವ ಘಟ್ಟವನ್ನೂ ಬಂದು 
ಮುಟ್ಟಲ್ಲ. ಭಾರತ ಯೂಗೊಸ್ಲಾವಿಯದಿಂದ ಹಡಗುಗಳನ್ನು ಕೊಳ್ಳುತ್ತಿದೆ. 
ಇದಕ್ಕೆ ಸೇ. ೭೦ರಷ್ಟನ್ನು ಡಾಲರ್‌ನಲ್ಲೂ ಉಳಿದುದನ್ನು ರೂಪಾಯಿಯಲ್ಲೂ 
ಪಾವತಿ ಮಾಡಲಾಗುತ್ತಿದೆ. ರೂಪಾಯಿಯಲ್ಲೇ ಪಾವತಿ ಮಾಡುವ ಸಾಧ್ಯತೆ 
ಯನ್ನು ಕುರಿತೂ ಚರ್ಚಿಸಲಾಗುತ್ತಿದೆ. 

ಅಸಮೌಲ್ಯದಿಂದಾಗಿ ಯೂಗೊಸ್ಲಾವಿಯದ ಅನೇಕ ಸರಕುಗಳು ಸುಲಭ 
ಬೆಲೆಗೆ ದೊರೆಯುವಂತಾಗಿದೆ. ನಾವು ಯಾವುದಾದರೂ ಹೊಸ ಸರಕನ್ನು ಈ 


ರಾಷ್ಟ್ರದಿಂದ ಕೊಳ್ಳಬಹುದೇ? ಎನ್ನುವುದು ವಿಚಾರಮಾಡಬೇಕಾದ ವಿಷಯ. 


ಭಾರತದಲ್ಲಿ ಬೃಹತ್‌ ಉದ್ಯಮ ಸಂಸ್ಥೆಗಳು 

ಎಕೊನಾಮಿಕ್‌ ಟೈಂಸ್‌ನ ಸಂಶೋಧನ ಬ್ಯೂರೋ ಇತ್ತೀಚೆಗೆ ಭಾರತದಲ್ಲಿನ 
ಬೃಹತ್ಸಂಸ್ಥೆಗಳನ್ನು ಕುರಿತ ಸಂಶೋಧನೆಯೊಂದನ್ನು ಪ್ರಕಟಸಿದೆ. ಈ ಪ್ರಕಟನೆ 
ಹೊರಗೆಡಹಿರುವ ಕೆಲವು ಅಂಶಗಳು ಕುತೂಹಲಕಾರಿಯಾಗಿವೆ. 

ಖಾಸಗಿರಂಗದ ೧೦೧ ಬೃಹತ್ಸಂಸ್ಥೆಗಳ ನಾಯಕ ಪಟ್ಟವನ್ನು ತಾತಾ ಉಕ್ಕು 
ಮತ್ತು ಕಬ್ಬಿಣ ಸಂಸ್ಥೆ ಪಡೆಯುತ್ತದೆ. ತಾತಾರವರದೇ ಆದ ಮತ್ತೊಂದು ಸಂಸ್ಥೆ 
ಟಿಲ್ಕೊ ಎರಡನೆಯ ಸ್ಥಾನ ಪಡೆದುಕೊಳ್ಳುತ್ತದೆ. 

ಖಾಸಗಿ, ಸರ್ಕಾರಿ ಎರಡೂ ವಲಯಗಳನ್ನು ಒಟ್ಟಿಗೇ ತೆಗೆದುಕೊಂಡಾಗ 
ಸರ್ಕಾರಿ ರಂಗದ ಹಿಂದೂಸ್ತಾನ್‌ ಉಕ್ಕು ಕೈಗಾರಿಕಾ ಸಂಸ್ಥೆ ಭಾರತದಲ್ಲಿನ 
ಅತ್ಯಂತ ಬೃಹತ್ಸಂಸ್ಥೆ ಎಂದು ತಿಳಿದುಬಂದಿದೆ. ಈ ಸಂಸ್ಥೆಯ ಒಟ್ಟು ಆಸ್ತಿ 
ಖಾಸಗಿ ರಂಗದ ಬೃಹತ್‌ ಸಂಸ್ಥೆಗಳ ಪ್ರಥಮ ಹತ್ತರದರ ಆಸ್ತಿಧನವನ್ನು ಒಟ್ಟು 
ಮಾಡಿದರೆ ಎಷ್ಟಾಗಬಹುದೋ, ಅದಶ್ಕಿಂತ ಹೆಚ್ಚಾಗಿದೆ! 

ಈ ಬೃಹತ್ಸಂಸ್ಥೆಗಳ ಬಂಡವಾಳದ ಹೂಡಿಕೆ, ಲಾಭಗಳಿಕೆ, ಉದ್ಯೋಗ 
ಇವುಗಳನ್ನು ನೋಡಿದಾಗ ನಮಗೆ ಭಾರತದಲ್ಲಿನ ಬೃಹತ್ಸಂಸ್ಥೆ ಗಳ ಬಗ್ಗೆ ಆಶ್ಚರ್ಯ 
ವಾಗಬಹುದು. ಆದರೆ ಪ್ರಪಂಚದ ಇತರ ರಾಷ್ಟ್ರಗಳೊಡನೆ ಹೋಲಿಸಿದಾಗ 
ನಮ್ಮ ಬೃಹತ್ಸಂಸ್ಥೆಗಳು ಕರಿಯ ಸಂಸ್ಥೆಗಳೇ 

ಸಂಯುಕ್ತಸಂಸ್ಥಾನವನ್ನು ಬಿಟ್ಟು ಉಳಿದ ರಾಷ್ಟ್ರಗಳ ಬೃಹೆತ್ಸಂಸ್ಥೆಗಳಿಗೆ 
ಹೋಲಿಸಿದಕ್ಕೆ ನಮ್ಮ ದೇಶದ ಹಿಂದೂಸ್ತಾನ್‌ ಉಕ್ಕು ಕೈಗಾರಿಕಾ ಸಂಸ್ಥೆಗೆ 
೧೮೪ನೆಯ ಸ್ಥಾನ ದೊರೆಯುತ್ತದೆ! ನಮ್ಮ ದೇಶದ ಖಾಸಗೀ ರಂಗದ ಬೃಹತ್ಸಂಸ್ಥೆ 
ಯಾದ ತಾತಾ ಉಕ್ಕು ಸಂಸ್ಥೆಯ ಆಸ್ತಿ ಅಮೆರಿಕದ ಅತ್ಯಂತ ದೊಡ್ಡ ಸಂಸ್ಥೆಯಾದ 
ಜನರಲ್‌ ಮೋಟಾರ್ಸ್‌ ಆಸ್ತಿಯ ಕೇವಲ ಸೇ. ೧.೫೮ರಷ್ಟಾಗುತ್ತದೆಂದರೆ, ತಾತಾ 


ಇಟು ಟು ಫಟಾ? 


ಹಾ ಕ 4 ) 
Sad ELS AE 


OU ್ಸ್ಚ ಯ ಲಲ್‌ಕಕ್ಕಫಲುೋ ಕುಕ ಹಹಾಾ್ಮಾ್ಮಚ ್ಚ್ಚು 


ವಸ್ತುಕೋಶ ೧೫೧ 


ಉಕ್ಕು ಕೈಗಾರಿಕಾ ಸಂಸ್ಥೆಯನ್ನು ಬೃಹತ್‌ ಕೈಗಾರಿಕಾ ಸಂಸ್ಥೆ ಎಂದು ಕರೆಯ 


ಬಹುದೇ ಎಂಬ ಸಂಶಯ ಉಂಟಾಗುತ್ತದೆ. ಇದರ ವಾರ್ಷಿಕ ವ್ಯವಹಾರವಂತೂ 
ಜನರಲ್‌ ಮೋಟಾರ್ಸ್‌ನ ಸೇ. ೦.೭ರಷ್ಟೂ ಅಮೆರಿಕೇತರ ವಿಶ್ವ ಬೃಹತ್ಯೈಗಾ 
ರಿಕಾ ಸಂಸ್ಥೆಯಾದ ರಾಯಲ್‌ ಡಚ್‌ಸೆಲ್‌ನ ಸೇ. ೧.೬ರಷ್ಟೂ ಆಗುತ್ತದೆ! 

ಬೃಹತ್ಮ್ಮೈಗಾರಿಕಾ ಸಂಸ್ಥೆಗಳಲ್ಲಿ ಸರ್ಕಾರೀ ರಂಗದ್ದು ಸಿಂಹಪಾಲು, ೧೦೧ 
ಬೃಹತ್ಸಂಸ್ಥೆಗಳ ಆಸ್ತಿಯನ್ನು ನೋಡಿದರೆ ಸೇ. ೬೦ಕ್ಕಿಂತಲೂ ಹೆಚ್ಚು ಆಸ್ತಿಯನ್ನು 
ಸರ್ಕಾರೀ ಕೈಗಾರಿಕೆಗಳೇ ಪಡೆದಿವೆ. ೧೦೧ ಕೈಗಾರಿಕಾ ಬೃಹತ್ಸಂಸ್ಥೆಗಳಲ್ಲಿ ತಾತಾ 
ಗುಂಪಿಗೆ ೧೦ ಕಂಪನಿಗಳು ಸೇರಿವೆ. ಅವುಗಳ ಒಟ್ಟು ಆಸ್ತಿ ೪೮೬.೪ ಕೋಟ 
ರೂ. ಬಿರ್ಲಾ ಗುಂಪಿಗೆ ೧೧ ಸಂಸ್ಥೆಗಳು ಸೇರಿವೆ. ಅವುಗಳ ಒಟ್ಟು ಆಸ್ತಿ 
೩೩೩.೩ ಕೋಟಿ, ಮಫತ್‌ಲಾಲ್‌ ಗುಂಪಿಗೆ ಮೂರನೆಯ ಸ್ಥಾನ. ಅವು ೫ 
ಸಂಸ್ಥೆಗಳನ್ನು ಹೊಂದಿವೆ. ಅವುಗಳ ಒಟ್ಟು ಆಸ್ತಿ ೧೨೪.೩ ಕೋಟ ರೂ. 

೧೯೬೯-೭೦ ಈ ಕೈಗಾರಿಕಾ ಸಂಸ್ಥೆಗಳಿಗೆ ಲಾಭದ ದೃಷ್ಟಿಯಿಂದ ಒಳ್ಳೆಯ 
ವರ್ಷ. ಹಿಂದಿನ ಎರಡು ವರ್ಷಗಳಲ್ಲಿ ಇದ್ದ ಅಸಮರ್ಪಕಲಾಜಸ್ಥಿತಿ ಈ ವರ್ಷ 
ಮಾಯವಾಗಿದೆ. ೧೯೬೮-೬೯ರಲ್ಲಿ ಅದು ಒಟ್ಟು ಬಂಡವಾಳನಿಯೋಜನೆಯ 
ಸೇಕಡಾ ೯.೪: ಇದ್ದುದು ಈ ವರ್ಷ ಅದು ಸೇ. ೧೦೪ಕ್ಕೆ ಏರಿದೆ. ಕೈಗಾರಿಕಾ 
ಸಂಸ್ಥೆಗಳು ಚಜೀತರಿಸಿಕೊಳ್ಳುತ್ತಿರುವುದಕ್ಕೆ ಇದು ಸಾಕ್ಷಿ, 
ಕೈಗಾರಿಕಾ ಸಂಸ್ಥೆಗಳ ಬೆಳೆವಣಿಗೆಯನ್ನು ಕುರಿತ ಈ ಅಧ್ಯಯನ ಕುತೂಹಲ 
ಕಾರಿಯೂ ವಿಶ್ಲೇಷ ಕವೂ ಆಗಿದೆ. 

೨. ಓಿ.ಕೆ.ಆರ್‌. 


ಲೋಕಸಭೆ-ವಿಧಾನಸಭೆಗಳ ನಿಸರ್ಜನಾಧಿಕಾರ 

ಪ್ರಜಾಪ್ರಭುತ್ವದಲ್ಲಿ ವಿಧಾನಸಭೆಯನ್ನು ಅದರ ಅವಧಿ ತೀರುವ ಮುನ್ನವೇ 
ವಿಸರ್ಜಿಸುವುದು ಹೆಚ್ಚಾಗಿ ವಾಡಿಕೆಯಲ್ಲಿಲ್ಲ. ಆದರೂ ಸರ್ಕಾರ ಅಸ್ಥಿ ರವಾಗಿ, 
ಅಧಿಕಾರಕ್ಕಾಗಿ ಘರ್ಷಣೆ ಒದಗಿ, ಈ ಬಗ್ಗೆ ಮತದಾರರ ಅಭಿಮತದಂತೆ ನಡೆದು 
ಕೊಳ್ಳುವುದು ಅವಶ್ಯವೆನಿಸಿದಾಗ ಅವಧಿ ಪೂರೈಕೆಗೆ ಮುಂಚೆಯೇ ಸಭಾವಿಸರ್ಜನೆ 
ಮಾಡುವುದು ಸಂಸದೀಯ ಪದ್ಧತಿಯ ಒಂದು ಪುರಸ್ಕೃತ ಸಿದ್ಧಾಂತ. ಕೇಂದ್ರ 
ಮತ್ತು ಕೆಲವು ರಾಜ್ಯಗಳಲ್ಲಿ ಸಭೆಗಳನ್ನು ವಿಸರ್ಜಿಸಿ ಅಲ್ಲೆಲ್ಲ ಪುನಃ ಚುನಾವಣೆ 
ನಡೆಸುವ ತೀರ್ಮಾನ ಕೈಕೊಂಡಿರುವ ಈ ಸಂದರ್ಭದಲ್ಲಿ ರವೀಂದ್ರನಾಥ ಮಿಶ್ರ 
ಅವರು ದೆಹಲಿ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ "ದಿ ಇಂಡಿಯನ್‌ 
ಪೊಲಿಟಕಲ್‌ ಸೈನ್ಸ್‌ ರಿವ್ಯೂ 'ದ ಪ್ರಚಲಿತ ಸಂಚಿಕೆಯಲ್ಲಿ (ಅಕ್ಟೋಬರ್‌ ೧೯೭೦- 
ಮಾರ್ಚ್‌ ೧೯೭೧) ಬರೆದಿರುವ ಲೇಖನ ಈ ಬಗ್ಗೆ ವಿನೇಚನೆಮಾಡಿದೆ, ಸಂಸತ್ತನ್ನು 
ವಿಸರ್ಜಿಸುವುದು ರಾಷ್ಟ್ರಪತಿಯ ಮುಖ್ಯ ಹಕ್ಕು, ರಾಜ್ಯದ ನಿಧಾನ ಸಭೆಯ 
ವಿಚಾರದಲ್ಲಿ ಈ ಅಧಿಕಾರ ಅಲ್ಲಿನ ರಾಜ್ಯಪಾಲರಿಗೆ ದತ್ತವಾಗಿದೆ. 


La fn, 


೧೫೨ ಮಾನವಿಕ ಕರ್ಣಾಟಕ 


ಆದರೆ ಯಾವ ಸಂದರ್ಭಗಳಲ್ಲಿ ಈ ಸಭೆಗಳನ್ನು ವಿಸರ್ಜಿಸಬಹುದು-- 


ಹ ಆಈ ಲಂೀ್‌ 


ಎಂಬುದು ಪರಿಶೀಲಿಸಬೇಕಾದ ವಿಷಯ. ಭಾರತದ ಸಂವಿಧಾನ ಈ ಬಗ್ಗೆ ಮೌನ 1 
ತಳೆದಿದೆ ; ಇದನ್ನು ಕುರಿತ ನಿಯಮಗಳೇನೂ ಇಲ್ಲ. ಆದ್ದರಿಂದ ಇದೊಂದು 


ವಾದಗ್ರಸ್ತ ವಿಚಾರ. 

ರವೀಂದ್ರ ನಾಥ ಮಿಶ್ರರು ತಮ್ಮ ಲೇಖನದಲ್ಲಿ ಬ್ರಿಟನ್‌, ಕೆನಡ, ಆಸ್ಟ್ರೇಲಿಯ 
ಮುಂತಾದ ರಾಷ್ಟ್ರಗಳಲ್ಲಿ ಜಾರಿಯಲ್ಲಿರುವ ಪದ್ದತಿಯನ್ನು ಪರಿಶೀಲಿಸಿದ್ದಾರೆ. 
ಪಾರ್ಲಿಮೆಂಟನ್ನು ವಿಸರ್ಜಿಸುವುದು ಬ್ರಿಟಿಷ್‌ ದೊರೆತನದ ಒಂದು ಮುಖ್ಯ ಹಕ್ಕು; 
ಅದರ ಮುಖ್ಯ ಕಾರ್ಯಭಾರ. ಆದರೆ ಅಲ್ಲೂ ಈ ಬಗ್ಗೆ ಇದಮಿತ್ಥಂ ಎಂದು 
ಹೇಳುವುದು ಸಾಧ್ಯವಿಲ್ಲ. ಕಾಮನ್ಸ್‌ ಸಭೆಯನ್ನು ವಿಸರ್ಜಿಸಬೇಕೆಂದು ಪ್ರಧಾನ 
ಮಂತ್ರಿ ನೀಡಿದ ಸಲಹೆಯನ್ನು ದೊರೆ ಒಪ್ಪಲೇಬೇಕೆ ?--ಎಂಬ ಬಗ್ಗೆ ೧೯ನೆಯ 
ಶತಮಾನದಲ್ಲಿ ವಿಪುಲವಾಗಿ ವಾದ ನಡೆದಿತ್ತು. ಕೆಲವು ಸಂದರ್ಭಗಳಲ್ಲಿ 
ಪ್ರಧಾನಿಯ ಸಲಹೆಯನ್ನು ನಿರಾಕರಿಸುವ ಅಧಿಕಾರ ದೊರೆಗೆ (ರಾಣಿಗೆ) 
ಉಂಟೆಂಬುದು ವಿಕ್ಟೋರಿಯ ರಾಣಿಗೂ ಆಕೆಯ ಮಂತ್ರಿಗಳಿಗೂ ನಡೆದ ಪತ್ರ 
ವ್ಯವಹಾರದಿಂದ ವೇದ್ಯವಾಗುತ್ತದೆ. ದೊರೆಯ ಈ ಹಕ್ಕನ್ನು ಸರ್‌ ರಾಬರ್ಬ್‌ 
ಪೀಲ್‌, ಲಾರ್ಡ್‌ ಜಾನ್‌ ರಸೆಲ್‌, ಡಿಸ್ರೇಲಿ, ಲಾರ್ಡ್‌ ಸ್ಯಾಲಿಸ್‌ಬರಿ 
ಮತ್ತು ಆಸ್ಕಿತ್‌ ಇವರು ಸಮರ್ಥಿಸಿದ್ದಾರೆ. ಆದರೆ ಆ ಸಂದರ್ಭಗಳು 
ಇದುವರೆಗೂ ಬಂದಿಲ್ಲ.' ಸಭಾ ವಿಸರ್ಜನೆಯಾಗಬೇಕೆಂದು ಪ್ರಧಾನಿ ಮಾಡಿದ 
ಸಲಹೆಯನ್ನು ಯಾವ ದೊರೆಯೂ ನಿರಾಕರಿಸಿಲ್ಲ. 

ದೊರೆಯ ಈ ಹಕ್ಕಿನ ಬಗ್ಗೆ ಎರಡು ದೃಸ್ಟಿಪಂಥಗಳಿವೆ. ಪ್ರಧಾನಿಯ 
ಸಲಹೆಯನ್ನು ಪುರಸ್ಕರಿಸಬೇಕೇ ಬೇಡವೇ ಎಂಬ ವಿಚಾರವಾಗಿ ದೊರೆಗೆ ವಿವೇಚ 
ನಾಧಿಕಾರವೇ ಇಲ್ಲವೆಂಬುದು ಪ್ರೊ. ಲಾಸ್ಕಿಯ ಅಭಿಪ್ರಾಯ. ಅದಕ್ಕೆ ಜೊರೆ 
ಒಪ್ಪಿಗೆ ನೀಡಲೇಬೇಕು ; ಇದು ಸ್ವಯಂಚಲಿ--ಎನ್ನುತ್ತಾರೆ, ಲಾಸ್ಟಿ. ಅವರು 
ಸ್ವಯಂಚಾಲನ ತತ್ತ್ವದ ಪ್ರತಿಪಾದಕ. 

ಆದರೆ ಜನತೆಯ ಹಿತಕ್ಕಾಗಿ ದೊರೆಗೆ ಈ ಬಗ್ಗೆ ವಿನೇಚನಾಧಿಕಾರವುಂಟು-- 
ಎಂಬುದು ಫ್ರೊ. ಕೀತ್‌ ವಾದ. ದೊರೆ ಮಂತ್ರಿಗಳ ಸಲಹೆಯಂತೆ ನಡೆದುಕೊಳ್ಳ 
ದಿರಬಹುದು. ಅವರೇ ರಾಜೀನಾಮೆ ಕೊಡಬೇಕೆಂದು ಹೇಳಬಹುದು. ಅವರು 
ರಾಜೀನಾಮೆ ಕೊಡದಿದ್ದರೆ ಅವರನ್ನು ವಜಾ ಮಾಡಬಹುದು. ದೊರೆ 
ಸಂವಿಧಾನದ ರಕ್ಷಕ. ಅತಿಯಾದ ಬಿರುಸಿನ ಬದಲಾವಣೆಗೆ ಅವನೇ ಅಂತಿಮ 
ತಡೆ--ಎಂಬುದು ಪ್ರೊ. ಕೀತ್‌ ಭಾವನೆ. "ಪ್ರಧಾನಿಯದು ಸಲಹೆ ಮಾತ್ರ. 
ವಿಶೇಷ ಸಂದರ್ಭಗಳಲ್ಲಿ ಇದನ್ನು ದೊರೆ ತಳ್ಳಿ ಹಾಕಬಹುದು? ಎಂದು ಚರ್ಚಿಲ್‌ 
ಕೂಡ ಹೇಳಿದ್ದಾರೆ. ಪಾರ್ಲಿಮೆಂಟಿನಲ್ಲಿ ಸರ್ಕಾರಕ್ಕೆ ಸೋಲುಂಟಾದ ತತ್‌ಕ್ಷಣವೇ 
ಸಭೆಯನ್ನು ವಿಸರ್ಜಿಸಬೇಕೆಂದು ಪ್ರಧಾನಿ ಸಲಹೆ ಮಾಡಿದಕೆ ಜೊಕೆ ಅದರಂತೆ 
ನಡೆಯಬೇಕಾದ್ದಿಲ್ಲ ಎಂದು ಸರ್‌ ಜಾನ್‌ ಮೇರಿಯಟ್‌ ಹೇಳುತ್ತಾರೆ. 


ವಸ್ತುಕೋಶ ೧೫೩ 


ಜವಾಬ್ದಾರಿ ಸರ್ಕಾರ ಜಾರಿಯಲ್ಲಿರುವ ಇನ್ನೊಂದು ದೇಶವಾದ ಕೆನಡದಲ್ಲಿ 
3 ಬಗ್ಗೆ A ಸಂಪ್ರದಾಯ ಬೆಳೆದು ಬಂದಿದೆ. ಅಲ್ಲಿ ಒಂದು ಸ ಸರ್ಕಾರಕ್ಕೆ 
ಸಭೆಯಲ್ಲಿ ಸೋಲು ಭಾಜಾಗಿ ಅದರ ಬದಲು ಇನ್ನೊ ೦ದು ಸರ್ಕಾರವನ್ನು 
ರಚಿಸಲು. ಎಲ್ಲ ಉಪಾಯಗಳನ್ನೂ ಗವರ್ನರ್‌-ಜನರಲ್‌ ಪರಿಶೀಲಿಸಿದ ಆರತ 
ಸಭಾವಿಸರ್ಜನೆಯ ಸಲಹೆಯನ್ನೊ ಪ್ಸಬೇಕು. ೧೯೨೬ರಲ್ಲಿ ಒಂದು ಸ್ಟಾರಸ್ಥ ಕರ 
ಘಟನೆ ನಡೆಯಿತು. ಪಾರ್ಲಿಮೆಂಟನ್ನು ವಿಸರ್ಜಿಸಬೇಕೆಂದು ಪ್ರಧಾನಿ "ತನ್ನಿ 
ಕೆಂಗ್‌ ಮಾಡಿದ ಸಲಹೆಯನ್ನು ಗರ್‌ ಜಕರ ಒಪ್ಪಲಿಲ್ಲ. ಪ್ರಧಾನಿಯ 
ರಾಜೀನಾಮೆಯನ್ನು ಸ್ವೀಕರಿಸಲಾಯಿತು. ಸರ್ಕಾರ ಸುತ ನಿರೋಧ 
ಪಕ್ಷದ ನಕರ ಆಹ್ರಾ ನ ಹೋಯಿತು. ಅವರು ಸರ್ಕಾರ ರಚಿಸಿದರು. ಆದರೆ 
ಕಾಮನ್ಸ್‌ ಸಭೆಯಲ್ಲಿ ಅವರಿಗೆ ಬಹುಮತ ದೊರಕಲಿಲ್ಲ. ಅಗ ಸಭೆಯನ್ನು 
ವಿಸರ್ಜಿಸುವುದು ಗವರ್ನರ್‌-ಜನರಲರಿಗೆ ಅನಿವಾರ್ಯವಾಯಿತು. 

“ ವಿಸರ್ಜನೆಯ ಅಧಿಕಾರ ಮತದಾರರದು. ಅದು ಮತದಾರರ ಆಜ್ಞೆ 
ಪಡೆಯಬೇಕೆಂದು ರಾಜಕೀಯ ಸಾರ್ವಭೌಮರಿಗೆ ಮಾಡಿಕೊಂಡ ಮನವಿ. ಆ 
ಅಧಿಕಾರವನ್ನು ಚಲಾಯಿಸುವಲ್ಲಿ ಅಧ್ಯಕ್ಷರಾಗಲಿ ರಾಜ್ಯಪಾಲರಾಗಲಿ ಹೆಚ್ಚು 
ವಿನೇಚನೆಯಿಂದ ವರ್ತಿಸಬೇಕು. ವಿಸರ್ಜನಾಧಿಕಾರವೆಂಬುದು ಅತ್ಯಂತ ಅಮೂಲ್ಯ 
ವಾದ ಮತ್ತು ತೀವ್ರವಾದ ಅಸ್ತ್ರ. . ಆದ್ದರಿಂದ ನಿಶೇಷ ಸಂದರ್ಭಗಳಲ್ಲಿ ಮಾತ್ರ, 
- ಅದರ ಪರಿಣಾಮ ನಿಶ್ಚಿತವಾಗಿರುವಾಗ ಮಾತ್ರ, ಅದನ್ನು ಉಪಯೋಗಿಸಬೇಕು. 
ರಾಜ್ಯಪಾಲ ಅಥವಾ ರಾಷ್ಟ್ರಸತಿ ನ್ಯಾಯದರ್ಶಿ (ಅಂಪೈರ್‌) ಇದ್ದಹಾಗೆ. 
ಆಟಗಾರರು ನಿಯಮ ಪಾಲಿಸಿದರೆ ಮಾತ್ರ ಸಾಲದು; ನಿಜವಾದ ಮನೋಧರ್ಮವೂ 
ಅವರಲ್ಲಿರುವಂತೆ ನೋಡಿಕೊಳ್ಳುವುದು ಅನನ ಕರ್ತವ್ಯ. ಪಕ್ಷಪಾತಿಯೆಂಬ 
ದೋಷಾರೋಪಣೆಗೆ ಒಳಗಾಗದಂತೆ ಆತ ಕೆಲಸ ನಿರ್ವಹಿಸಬೇಕು. ಯಾವ 
ರಾಜಕೀಯ ಪಕ್ಷಕ್ಕೂ ಅನ್ಯಾಯವಾಗದ ಹಾಗೆ ತೂಕದಿಂದ ವರ್ತಿಸಬೇಕು. 

ಸಂನಿಧಾನಾನುಗುಣವಾಗಿ ಸೂಕ್ತ ನೀತಿಗಳನ್ನು ಪರಿಪಾಲಿಸುವ ಸ್ಥಿರವ ದ ಪ್ರತಿನಿಧಿ 
ಸರ್ಕಾರ ದೇಶಕ್ಕೆ ಲಭಿಸುವ ಏಕೋದ್ದೇಶದಿಂದ ಆತ ಕಾರ್ಯಪ ಕ್ರವೃತ್ತನಾ ಸಗ 
ಎಂದು ರವೀಂದ್ರನಾಥ ಮಿಶ್ರರ ಲೇಖನ ಕೊನೆಗೊಳ್ಳು ತ್ತದೆ. 
ಎಚ್‌. ಎಸ್‌. ಕೆ. 


ನಿಜಯನಗರ ವಿಚಾರಗೋಷ್ಠಿ : 

೧೯೭೦ರ ನವೆಂಬರ್‌ ೬ರಿಂದ ೧೦ರ ವರೆಗೆ ಹೊಸಸೇಟಿಯಲ್ಲಿ ಕರ್ನಾಟಕ 
ವಿಶ್ರ ವಿದ್ಯಾಲಯದ ಆಶ್ರ ಯದಲ್ಲಿ ವಿಜಯನಗರ ಇತಿಹಾಸವನ್ನು ಕುರಿತಾದ ಒಂದು 
ವಿಚಾರಗೋಷ್ಠಿ ತಡೆಯಿತು. ಕರ್ನಾಟಕದ ಮತ್ತು ಸುತ್ತಮುತ್ತ ಲಿನ ವಿಶ ಶವಿದ್ಯಾ 
ನಿಲಯಗಳಿಂದ ಹಿರಿಯ ಮತ್ತು ಕಿರಿಯ ವಿದ್ವಾಂಸರು ಭಾಗವಹಿಸಿದ್ದು, ನಿಜಯ 


ಕ 
A NS 


೧೫೪ ಮಾನವಿಕ ಕರ್ಣಾಟಕ 


ನಗರ ಇತಿಹಾಸದ ಮೇಲೆ ಹೊಸ ಬೆಳಕನ್ನು ಚೆಲ್ಲಲು ಅವಕಾಶವಾಯಿತು. ಈ ' 
ನಿಚಾರಗೋಸ್ಕಿ ಯಲ್ಲಿ ಓದಲಾ ದ ಮತ್ತು ರ್ಟ! ಪ್ರಬಂಧಗಳು ವಿಜಯ . | 
ನಗರ ಇತಿಹಾಸದ ಎಲ್ಲ ಮುಖಗಳಿಗೂ `"ಸಂಬಂಧಿಸಿದವಾಗಿದ್ದು ವು. ರಾಜಕೀಯ 
ಸ್ಥಿತಿ, ಆಡಳಿತ ಕ್ರಮ, ಸಾಮಾಜಿಕ ಸ್ಥಿತಿ, ಧಾರ್ಮಿಕ ಸ್ಥಿತಿ ಸಾಹಿತ್ಯ ಮತ್ತು * 
ಕಲೆಗಳೇ ಅವುಗಳಲ್ಲಿ Ra ಗ 

ಈ ನಿಚಾರಗೋಷ್ಠಿ ಯಿಂದ ಹೊರಹೊಮ್ಮಿದ ಒಂದು ಮುಖ್ಯ ಸಂಗತಿ 
ಯೆಂದರೆ ವಿಜಯನಗರದ ಕನ್ನಡ ಉಗಮ. ವಿಜಯನಗರದ ಸಂಗಮವಂಶ ' 
ದವರು. ಓರಂಗಲ್ಲಿನ ಕಾಕತೀಯರ ಸಾಮಂತರಾಗಿದ್ದರು ಎಂಬ ವಾದವನ್ನೇ 
ಪ್ರೊ. ನೀಲಕಂಠಶಾಶ್ರಿ, ಡಾ. ಎನ್‌. ವೆಂಕಟರಮಣಯ್ಯ ಮುಂತಾದವರು ಚರಿತ್ರ 
ಕಾರರ ಮುಂದಿಟ್ಟಿದ್ದರು. ಅವರು ಕನ್ನಡದವರು ಎಂಬ ವಾದ ಅಲ್ಲಲ್ಲಿ ಹೇಳಿ 
ಬರುತ್ತಿದ್ದರೂ, ಅದನ್ನು ಸಾಕಷ್ಟು ಬಲವಾಗಿ ಒತ್ತಿ ಹೇಳುವುದು ಕಷ್ಟವೇ ಆಗಿ 
ಕನ್ನಡಿಗರ ಬಾಯಿ ಕಟ್ಟುತ್ತಿತ್ತು. ಡಾ. ಹಿ. ಬಿ. ದೇಸಾಯಿಯವರು ನೆಲ್ಲೂರಿನ 
ಗೋಜಲವೀಡು ಶಾಸನವನ್ನು ಪ್ರಕಟಸಿ, ಆ ಶಾಸನ ಕ್ರಿ. ಶ. ೧೩೭೪ರದೆಂದೂ 
ಅದು ಬುಕ್ಕರಾಯನ ಅಜ್ಜನ ಶಾಸನವಲ್ಲವೆಂದೂ ವಿಜಯನಗರದ ರಾಜ ಬುಕ್ಕ 
ರಾಯನಿಗೆ ಅದು ಸೇರಿದುದೆಂದೂ ತೋರಿಸಿಕೊಟ್ಟು ಎಲ್ಲರ ಮೆಚ್ಚುಗೆಗೆ ಪಾತ್ರ 
ರಾದರು. ಈ ಶಾಸನದಲ್ಲಿ ಬುಕ್ಕರಾಯ ವಿಜಯನಗರದ ಅರಸರ ಬಿರುದುಗಳಾದ 
" ಭಾಷೆಗೆ ತಪ್ಪುವ ರಾಯರ ಗಂಡ? ಮತ್ತು " ಮೂರು ರಾಯರ ಗಂಡ' ಎಂಬ 
ಬಿರುದುಗಳನ್ನು ಹೊಂದಿರುವುದು ಗಮನಾರ್ಹವಾದುದು ಎಂಬ ಅಂಶವನ್ನು 
ಅವರು ಖಚಿತಪಡಿಸಿದರು. ಅಧ್ಯಕ್ಷರಾಗಿದ್ದ ಡಾ. ಮಹಾಲಿಂಗಂ ಅವರು ಈ 
ವಾದವನ್ನೇ ಅನುಮೋದಿಸಿ, ವಿಜಯನಗರ ಕನ್ನಡನಾಡಿನ ಪೈರೇ ಹೊರತು 
ಆಂಧ್ರದೇಶದ್ದಲ್ಲವೆಂದು ತಿಳಿಸಿದರು. 

ಕನ್ನಡ ಉಗಮದ ವಾದಕ್ಕೆ ಪೂರಕವಾಗಿಯೋ ಎಂಬಂತೆ ಡಾ. ಜಿ. ಎಸ್‌. 
ಗಾಯಿಯವರು ವಿಜಯನಗರದ ಸುಮಾರು ೫,೦೦೦ ಶಾಸನಗಳ ಪೈಕಿ ೨,೫೦೦ 
ಕನ್ನಡದಲ್ಲಿಯೂ, ೧,೦೦೦ ತೆಲುಗಿನಲ್ಲಿ ಯೂ ಇವೆಯೆಂದು ತಿಳಿಸಿದರು. 
ವಿದ್ಯಾರಣ್ಯರಿಗೂ ವಿಜಯನಗರಕ್ಕೂ ಇದ್ದ ಸಂಬಂಧವನ್ನು ಡಾ. ಜಿ. ಎಸ್‌. 
ದೀಕ್ಷಿತರು ಮಾಹಿತಿಗಳ ಸಹಾಯದಿಂದ ಪುನರ್ವಿಮರ್ಶಿಸಿದರು. ವಿಜಯನಗರದ 
ಸ್ಥಾಪನೆಯಲ್ಲಿ ಧರ್ಮದ ಪಾತ್ರವೇನೂ ಇರಲಿಲ್ಲವೆಂಬ ಆಂಧ್ರದ ಶ್ರೀ ಹನುಮಂತ 
ರಾಯರ ವಾದವನ್ನು ಖಂಡಿಸಿ, ಡಾ. ನಂದಿಮಠ ಅವರು ಧರ್ಮದ ರಕ್ಷಣೆ 
ಗೋಸ್ಕರ ಸಂಗಮವಂಶ ಸ್ಥಾ ಪನೆಯಾಯಿತು ಎಂಬ ಶಾಸನದ ಮಾತನ್ನು 
ಉಲ್ಲೇಖಿಸಿದರು. 

ಇವೇ ಅಲ್ಲದೆ ಇನ್ನೂ ಅನೇಕ ಉತ್ತಮ ಪ್ರಬಂಧಗಳನ್ನು ಗೋಷ್ಠಿಯಲ್ಲಿ 
ಓದಲಾಯಿತು. ಡಾ. ಜಿ. ಎಸ್‌. ದ ಮತ್ತು ಅವರ ಸಹೋದ್ಯೋಗಿಗಳ 
ದುಡಿಮೆಯಿಂದಾಗಿ ಈ ಗೋಷ್ಠಿ ಫ ಪ್ರದವಾಯಿತು. 


ಕ ರ 


ವಸ್ತುಕೋಶ ಜು 
ಹೊಯ್ಸಳ ವಿಚಾರಗೋಷ್ಠಿ : 


ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದ ಆಶ್ರಯದಲ್ಲಿ ೧೯೭೦ನೆಯ 
ಡಿಸೆಂಬರ್‌ ೧೮ರಿಂದ ೨೦ರ ವರೆಗೆ ಹೊಯ್ಸಳ ವಂಶದ ಬಗ್ಗೆ ಒಂದು 
ವಿದ್ವತ್ಪೂರ್ಣ ಗೋಷ್ಠಿ ನಡೆಯಿತು. ದಕ್ಷಿಣ ಭಾರತದ ಅನೇಕ ವಿಶ್ವವಿದ್ಯಾ 
ನಿಲಯಗಳ ವಿದ್ರಾಂಸರು ಇದರಲ್ಲಿ ಭಾಗವಹಿಸಿದ್ದರು. ಮದ್ರಾಸ್‌ ವಿಶ್ವವಿದ್ಯಾ 
ನಿಲಯದ ಪ್ರಾಚೀನ ಚರಿತ್ರೆ ಮತ್ತು ಪುರಾತತ್ವ ವಿಭಾಗದ ಮುಖ್ಯಸ್ಥರಾದ ಡಾ. 
ಓಟ. ನಿ. ಮಹಾಲಿಂಗಂ ಅವರು ಅಧ್ಯಕ್ಷತೆ ವಹಿಸಿದ್ದರು. ಮೈಸೂರು ನಿಶ್ವವಿದ್ಯಾ 
ನಿಲಯದ ಕುಲಪತಿ ದೇ. ಜವರೇಗೌಡ ಅವರು ಗೋಷ್ಠಿಯನ್ನು ಉದ್ಭಾಹಿಸಿ 
ಕರ್ಣಾಟಕದ ಇತಿಹಾಸವನ್ನು ತಿಳಿಯಲು ಮೂಲ ಸಾಮಗ್ರಿಗಳನ್ನು ಎಪಿಗ್ರಾಥಿಯ 
ಕರ್ಣಾಟಕದ ಬೃಹತ್‌ ಸಂಪುಟಗಳ ರೂಪದಲ್ಲಿ ಒದಗಿಸಿದ ಖ್ಯಾತ ಶಾಸನತಜ್ಞ 
ಲೂಯಿ ರೈಸ್‌ ಅವರ ಭಾವಚಿತ್ರವನ್ನು ಅನಾವರಣ ಮಾಡಿದರು. ಭಾರತೀಯ 
ಇತಿಹಾಸದಲ್ಲಿ ಕರ್ಣಾಟಕ ಯಾವ ರೀತಿ ತನ್ನ ಪಾತ್ರ ವಹಿಸಿದೆ ಕರ್ಣಾಟಕದ 
ವೈಶಿಷ್ಟ್ಯ, ಅದರಲ್ಲಿ ಹೊಯ್ಸಳರ ಪಾತ್ರ ಮುಂತಾದವುಗಳ ಬಗೆಗೆ ಕುಲಪತಿಗಳು 
ಎಲ್ಲರ ಗಮನವನ್ನೂ ಸೆಳೆದರು. ಅಧ್ಯಕ್ಷ ಭಾಷಣದಲ್ಲಿ, ಡಾ. ಮಹಾಲಿಂಗಂ 
ಅನರು ಹೊಯ್ಸಳರ ಸಾಧನೆಗಳ ವಿಷಯವನ್ನೂ ಆ ವಿಷಯದಲ್ಲಿ ಆಗಬೇಕಾಗಿರುವ 
ಸಂಶೋಧನೆಯ ವಿಚಾರವನ್ನೂ ಪ್ರಸ್ತಾಪಿಸಿದರು. 

ಈ ಗೋಷ್ಠಿಯಲ್ಲಿ ಸುಮಾರು ಮೂವತ್ತು ಪ್ರಬಂಧಗಳನ್ನು ಓದಿ ಚರ್ಚಿಸ 
ಲಾಯಿತು. ಹೊಯ್ಸಳರ ಉಗಮ, ರಾಜಕೀಯ ಇತಿಹಾಸ, ಆಡಳಿತ ವ್ಯವಸ್ಥೆ, 
ಧಾರ್ಮಿಕ ವ್ಯವಸ್ಥೆ, ವಾಸ್ತುಶಿಲ್ಪ ಮುಂತಾದ ವಿಭಾಗಗಳಲ್ಲಿ ಪ್ರಬಂಧಗಳು ರಚಿತ 
ವಾಗಿದ್ದುವು. ಆದರೆ ರಾಜಕೀಯ ಇತಿಹಾಸ ಮತ್ತು ವಾಸ್ತುಶಿಲ್ಪ ವಿಷಯಗಳನ್ನು 
ಕುರಿತ ಪ್ರಬಂಧಗಳ ಸಂಖ್ಯೆಯೇ ಹೆಚ್ಚು. ಈ ಎಲ್ಲ ಪ್ರಬಂಧಗಳೂ ವೈವಿಧ್ಯ 
ಪೂರ್ಣವಾಗಿದ್ದು ಅನೇಕ ವಿಷಯಗಳ ಮೇಲೆ ಬೆಳಕನ್ನು ಚೆಲ್ಲುವಂತಹುವಾಗಿ 
ದ್ದುವು. ಈ ಪ್ರಬಂಧಗಳು ಸಧ್ಯದಲ್ಲಿಯೇ ಪ್ರಕಟಗೊಳ್ಳುವ ನಿರೀಕ್ಷೆಯಿದೆ. 
ಹಾಗಾದಲ್ಲಿ ಹೊಯ್ಸಳರ ಇತಿಹಾಸದ ಬಗೆಗೆ ಸಂಪಾದಿತ ಶ್ರೇಷ್ಠ ಗ್ರಂಥವೊಂದು 
' ಹೊರಬಂದು ಇತಿಹಾಸಕಾರರ ಗಮನವನ್ನು ಸೆಳೆಯುವುದರಲ್ಲಿ ಸಂಶಯವಿಲ್ಲ. 
ಒಟ್ಟಿನಲ್ಲಿ ಹೊಯ್ಸಳ ವಿಚಾರಗೋಷ್ಟಿ ಯಶಸ್ವಿಯಾಗಿ ನಡೆಯಿತೆನ್ನಬಹುದು. ಈ 
ಗೋಷ್ಠಿಯ ಯಶಸ್ಸಿಗೆ ಕಾರಣರಾದ ಡಾ. ಬಿ. ಷೇಕ್‌ ಅಲಿ ಮತ್ತು ಅವರ 


ಸಹೋದ್ಯೋಗಿಗಳು ಅಭಿನಂದನಾರ್ಹರು. 
ಸುವಿ ಹಿ; ಎನ್‌; 


ಪುಸ್ತಕ ಲೋಕ 


ಸಮಾಜಶಾಸ್ತ್ರ ಪರಿಚಯ, ಲೇಖಕರು: ಡಾ. ಕೆ, ಚಂದ್ರಶೇಖರಯ್ಯ, ಡಾ. 
ಎ. ಇ. ಪುನೀತ್ಮ ಶ್ರೀ ಬಿ. ಎಚ್‌. ಅಮಾತಿ ಮತ್ತು ಶ್ರೀ ಡಿ. ಎಸ್‌. ಭಡಂಕರ; ಪ್ರಕಾಶಕರು ; 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ; ಪುಟಗಳು ೧೫೫ ; ಬೆಲೆ: ಮೂರು Hee 


ಸಮಾಜಶಾಸ್ತ್ರ ಪರಿಚಯ ಎಂಬ ಪುಸ್ತಕ ಪಿ.ಯು.ಸಿ. ತರಗತಿಯ ಸಮಾಜ 
ಶಾಸ್ತ್ರದ ಪಠ್ಯಪುಸ್ತಕ. ಇದು ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಪಠ್ಯಪುಸ್ತಕ 
ಮಾಲೆಯ ಒಂಬತ್ತನೆಯ ಕೃತಿ, ಇದು ಇಲ್ಲಿನ ಪಠ್ಯಕ್ರಮವನ್ನು ಅನುಸರಿಸಿ 
ಡಾ. ಕೆ. ಚಂದ್ರಶೇಖರಯ್ಯನವರ ನೇತೃತ್ವದಲ್ಲಿ ರಚಿತವಾಗಿದೆ. ನಾಲ್ಕು ಜನ 
ಗ್ರಂಥಕರ್ತರೂ ತಮ್ಮ ಕಾರ್ಯವನ್ನು ಸಮರ್ಪಕವಾಗಿ ನೆರವೇರಿಸಿದ್ದಾರೆ. 

ಈ ಗ್ರಂಥದಲ್ಲಿ ಹದಿನಾಲ್ಕು ಅಧ್ಯಾಯಗಳಿವೆ. ಈ ಪುಸ್ತಕದ ಕೊನೆಯಲ್ಲಿ 
ಕೊಟ್ಟಿರುವ ಶಬ್ದವಿವರಣೆ ಸಮಾಜಶಾಸ್ತ್ರವನ್ನು ಅಭ್ಯಾಸಮಾಡುವವರಿಗೆ ತುಂಬ 
ಉಪಯುಕ್ತವಾಗುತ್ತದೆ. ಈ ಪದಗಳಿಗೆ ಸಮಾನವಾದ ಇಂಗ್ಲಿಷ್‌ ಪದಗಳನ್ನು 
ಕೊಟ್ಟಿರುವುದರಿಂದ ಇಂಗ್ಲಿಷ್‌ ಮಾಧ್ಯಮವನ್ನು ತೆಗೆದುಕೊಂಡಿರುವ ವಿದ್ಯಾರ್ಥಿ 
ಗಳೂ ವಿಷಯಗಳನ್ನು ತಿಳಿಯಲು ಅನುಕೂಲವಾಗುತ್ತದೆ. 

ಈ ಪುಸ್ತಕದಲ್ಲಿ ಮೊದಲು ಸಮಾಜಶಾಸ್ತ್ರದ ಬೆಳೆವಣಿಗೆಯನ್ನು ಸ್ಥೂಲವಾಗಿ 
ನಿರೂಪಿಸಿ ಅದರ ವಾಚ್ಯ ಮತ್ತು ವಿಷಯ ವ್ಯಾಪ್ತಿಯನ್ನು ವಿವರಿಸಲಾಗಿದೆ. 
ಸಮಾಜಶಾಸ್ತ್ರಕ್ಕೂ ಮಿಕ್ಕ ಸಮಾಜಶಾಸ್ತ್ರಗಳಿಗೂ ಇರುವ ಸಂಬಂಧವನ್ನು ತಿಳಿಸಿ 
ಸಮಾಜದ ರೂಪಕತೆಗಳನ್ನು ವಿವರಿಸಲಾಗಿದೆ. ಸಮಾಜದ ರೂಪ ಕತೆಗಳನ್ನು 
ತಿಳಿಸುವಾಗ ಗಿರಿಜನಾಂಗಗಳು, ಗ್ರಾಮ ಮತ್ತು ನಗರಗಳ ಸಾಮಾಜಿಕ ಜೀವನದ 
ವೈವಿಧ್ಯ ಇವನ್ನು ಸಾಕಷ್ಟು ವಿವರಣೆಗಳೊಂದಿಗೆ ತಿಳಿಸಿರುವರು. ಅನಂತರ 
ಸಾಮಾಜಿಕ ಸಮೂಹಗಳ ವರ್ಗೀಕರಣವನ್ನು ಸ್ಥೂಲವಾಗಿ ತಿಳಿಸಿ, ಕುಟುಂಬ 
ಮತ್ತು ನಿವಾಹೆಗಳ ವಿಷಯವಾಗಿ ಹಲವು ಅಗತ್ಯವಾದ ವಿವರಗಳೊಂದಿಗೆ ನಿರೂಪಿಸ 
ಲಾಗಿದೆ. ಈ ಪುಸ್ತಕದ ಕೊನೆಯ ಅಧ್ಯಾಯದಲ್ಲಿ " ರಾಷ್ಟ್ರದ? ವಿಚಾರವನ್ನು 
ಸಾಮಾಜಿಕ ದೃಷ್ಟಿಯಿಂದ ವಿವರಿಸಿದ್ದಾರೆ. 

ಈ ಪುಸ್ತಕದ ವಸ್ತುನಿರೂಪಣೆ ಸರಳವಾದ ಶೈಲಿಯಲ್ಲಿದ್ದು ನಿಷಯಗ್ರಹಣೆಗೆ 
ಅನುಕೂಲವಾಗಿದೆ. 

ನಮ್ಮಲ್ಲಿ ಪ್ರಕಟವಾಗುತ್ತಿರುವ ಸಮಾಜವಿಜ್ಞಾ ನದ ಪಠ ಪುಸ್ತಕಗಳಲ್ಲಿ 
ಹೆಚ್ಚಾಗಿ ಪರೀಕ್ಷೆಯ ದೃಷ್ಟಿಯಿಂದ ಅಲ್ಲಿ ಬರಬಹುದಾದ ಪ್ರಶ್ನೆ Ae ಉತ್ತ ಕ 


ಪುಸ್ತಕ ಲೋಕ ೧೫೭ 


ಗಳಾಗುವಂತೆ ವಿಷಯಗಳನ್ನು ಹೊಂದಿಸಿಕೊಂಡು ಬರೆಯುವ ಪ್ರವೃತ್ತಿಯನ್ನು 
ಕಾಣುತ್ತೇವೆ. ಇದರಿಂದ ವಿಷಯದ ಬಗ್ಗೆ ಒಂದು ಸಂಪೂರ್ಣತೆಯನ್ನು ಪುಸ್ತಕ 
ಕೊಡಲು ಅಸಮರ್ಥವಾಗುತ್ತದೆ. ಡಾ. ಕೆ. ಚಂದ್ರಶೇಖರಯ್ಯನವರು ಸಮನ್ವಯಿ 
ಸಿರುವ ಈ ಪುಸ್ತಕ ಈ ನ್ಯೂನತೆಯಿಂದ ಬಹುಮಟ್ಟಿಗೆ ಮುಕ್ತವಾಗಿರುವುದು 
ಅಭಿನಂದನೀಯ. ಆದರೂ ಈ ಪುಸ್ತಕದಲ್ಲಿ ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳ 
ವಿಚಾರವನ್ನು ಸ್ಥೂಲವಾಗಿ ನಿರೂಪಿಸಿ, ಆಧುನಿಕ ಸಾಮಾಜಿಕ ಜೀವನದ ಪ್ರಮುಖ 
ವಿಷಯವಾದ ಸಾಮಾಜಿಕ ಬದಲಾವಣೆಯ ವಿಚಾರವಾಗಿ ಒಂದು ಅಧ್ಯಾಯವನ್ನು 
ಸೇರಿಸಬಹುದಾಗಿತ್ತು. ಆಗ ಪುಸ್ತಕಕ್ಕೆ ವಿಷಯನಿರೂಪಣೆಯಲ್ಲಿ ಸಂಪೂರ್ಣತೆ 
ದೊರೆಯುತ್ತಿತ್ತು. ಪಠ್ಯಪುಸ್ತಕ ಕೇವಲ ಪಠ್ಯಕ್ರಮದಲ್ಲಿ ಸೂಚಿತ ವಿಷಯಗಳಗೆ 
ಸೀಮಿತವಾಗಬೇಕಾದ ಅಗತ್ಯವಿಲ್ಲ. ಆದರೆ ಅದು ಪಠ್ಯಕ್ರಮದ ವಿಷಯಗಳನ್ನು 
ನಿರೂಪಿಸುವುದು ಅಗತ್ಯ. ವಿಷಯದ ಸಂಪೂರ್ಣತೆಗೆ ಅಗತ್ಯವಾಗಿರುವ ವಿಷಯ 
ಗಳಿದ್ದರೆ ಪುಸ್ತಕದ ಉದ್ದೇಶಕ್ಕೆ ಲೋಪಬಾರದು. ಈ ವಿಚಾರ ಪಾಶ್ಚಾತ್ಯ ಲೇಖಕರ 
ಪಠ್ಯಪುಸ್ತಕಗಳನ್ನು ಅವಲೋಕಿಸಿದರೆ ವಿದಿತವಾಗುತ್ತದೆ. ನಮ್ಮ ಪಠ್ಯಪುಸ್ತಕಗಳ 
ಲೇಖಕರು ಈ ಪ್ರವೃತ್ತಿಯನ್ನು ಬೆಳಸಿಕೊಳ್ಳಬೇಕಾದ ಅಗತ್ಯವಿದೆ. " ಸಮಾಜಶಾಸ್ತ್ರ 
ಪರಿಚಯ” ಇದರಲ್ಲಿ ಒಂದು ಗಣನೀಯವಾದ ಹೆಜ್ಜೆಯನ್ನಿಟ್ಟಿದೆ. ಇದು ಈ 
ಪುಸ್ತಕದ ಮೊದಲನೆಯ ಮತ್ತು ಹತ್ತನೆಯ ಅಧ್ಯಾಯಗಳ ವಸ್ತುನಿರೂಪಣೆಯಲ್ಲಿ 
ಕಾಣಬರುತ್ತದೆ. 

ಪಾರಿಭಾಷಿಕ ಶಬ್ದಗಳ ಬಗೆಗೆ ನಾವು ಕೆಲವು ಅಂಶಗಳನ್ನು ಗಮನದಲ್ಲಿಡು 
ವುದು ಉತ್ತಮ. ನಮ್ಮ ಮೂರು ವಿಶ್ವವಿದ್ಯಾನಿಲಯಗಳ ಲೇಖಕರೂ ಸಮಾನವಾದ 
ಪಾರಿಭಾಷಿಕ ಪದಗಳನ್ನು ಉಪಯೋಗಿಸುವುದು ಅನುಕೂಲ. ಇದರಿಂದ 
ವಿದ್ಯಾರ್ಥಿಗಳಿಗೆ ಗೊಂದಲ ಕಡಿಮೆಯಾಗುತ್ತದೆ. ಇಂಗ್ಲಿಷಿನ "ಸ್ಟೇಟ್‌? ಎಂಬ 
ಪದಕ್ಕೆ ಸಾಧಾರಣವಾಗಿ " ರಾಜ್ಯವೆಂದು ಉಪಯೋಗಿಸುವುದು ವಾಡಿಕೆ. ಆದರೆ 
ಇಲ್ಲಿ " ರಾಷ್ಟ್ರ? ಎಂಬ ಪದವನ್ನು ಬಳಸಲಾಗಿದೆ. ಹಾಗೆಯೇ ಇಂಗ್ಲಿಷಿನ ಬೇಸಿಕ್‌ 
ಕಾನ್ಸೆಪ್ಟ್‌) ಎಂಬ ಶಬ್ದಕ್ಕೆ “ ಮೂಲ ಪರಿಕಲ್ಪನೆಗಳು” ಎಂದು ಹೇಳಬಹುದು. 
ಆದರೆ ಈ ಪುಸ್ತಕದಲ್ಲಿ “ ಮೂಲ ವಿಚಾರಗಳು” ಎಂಬ ಶಬ್ದವನ್ನು ಬಳಸಲಾಗಿದೆ. 

ಒಟ್ಟಿನಲ್ಲಿ " ಸಮಾಜಶಾಸ್ತ್ರ ಪರಿಚಯ ನಮ್ಮ ಮೂರು ವಿಶ್ವವಿದ್ಯಾ 
ನಿಲಯಗಳ ಪ್ರಿ-ಯೂನಿವರ್ಸಿಟ ನಿದ್ಯಾರ್ಥಿಗಳಿಗೆ ಉಸಯುಕ್ತವಾದ ಪುಕಸ್ತವಾಗಿದೆ. 

—ಎಚ್‌. ಎಂ. ಸದಾಶಿನಯ್ಯ 


ವಿಜಯನಗರದ ನಿರ್ಣಾಯಕ ಯುದ್ಧ (ರಕ್ಕಸಗಿ ತಂಗಡಗಿ ಯುದ್ಧ), ಲೇಖಕ : 
ಎಸ್‌, ಬಿ ಕೋಡದ, ಎಂ.ಎ; ಪು. ೭೦; ಬೆಲೆ ; ೨೫ ಪೈಸೆ 

ಮುಳುಗುಂದ ನಾಡ್ಕು ಲೇಖಕ : ಡಾ. ಶ್ರೀನಿವಾಸ ರಿತ್ತಿ; ಪು, ೭೮; ಬೆಲೆ ; ೨೫ ಪೈಸೆ; 
ಎರಡೂ ಕರ್ನಾಟಕ ನಿಶ್ವವಿದ್ಯಾಲಯದೆ ಉಪನ್ಯಾಸ ಗ್ರೆಂಥಮಾಲೆಯ ಪುಸ್ಮಕಗಳು 


೧೫೮ ಮಾನವಿಕ ಕರ್ಣಾಟಕ 


ಇಲ್ಲಿ ವಿಮರ್ಶಿಸಿರುವ ಎರಡು ಗ್ರಂಥಗಳಲ್ಲಿ ಮೊದಲನೆಯದು ಕೋಡದರವರ 1 
" ವಿಜಯನಗರದ ನಿರ್ಣಾಯಕಯುದ್ಧ '. ಕ್ರಿ. ಶ: ೧೩೩೬ರಲ್ಲಿ ಸ್ಥಾಪಿತಗೊಂಡ ' 
ನಿಜಯನಗರ ಸಂಸ್ಥಾನ ವರ್ಷಗಳುರುಳಿದಂತೆ ಸರಸರನೆ ಬೆಳೆದು ದಕ್ಷಿಣಭಾರತದ ' 
ಇತಿಹಾಸದಲ್ಲೆ ಅತಿದೊಡ್ಡ ಸಾಮ್ರಾಜ್ಯವೆಂದು ಕೀರ್ತಿ ಪಡೆಯಿತು. ಸಂಗಮ 
ವಂಶದ ೧ನೆಯ ಹರಿಹರ (ಕ್ರಿ. ಶ. ೧೨೩೬-೫೭), ೧ನೆಯ ಬುಕ್ಕ (ಕ್ರಿ.ಶ. ' 
೧೩೪೪-೭೭), ೨ನೆಯ ಹರಿಹರ (ಕ್ರಿ. ಶ. ೧೩೭೭-೧೪೦೪), ೧ನೆಯ ದೇವರಾಯ 
(ಕ್ರಿ. ಶ. ೧೪೦೬-೨೨), ೨ನೆಯ ದೇವರಾಯ (ಕ್ರಿ. ಶ. ೧೪೨೨-೪೬), ಸಾಳುವ 
ವಂಶದ ನರಸಿಂಹ (ಕ್ರಿ. ಶ. ೧೪೮೬-೯೧) ಹಾಗೂ ತುಳುವ ವಂಶದ ಪ್ರಖ್ಯಾತ 
ಚಕ್ರವರ್ತಿ ಕೃಷ್ಣದೇವರಾಯ (ಕ್ರಿ. ಶ. ೧೫೦೯-೨೯) ದಕ್ಷಿಣ ಭಾರತದ 
ಮಟ್ಟಿ ಗಾದರೂ ಐತಿಹಾಸಿಕ ಮಹಾಪುರುಷರೇ ಆಗಿದ್ದಾರೆ. ಕ್ರಿ. ಶ. ೧೫೨೯ರಲ್ಲಿ 
ಕೃಷ್ಣದೇವರಾಯ ತೀರಿಕೊಂಡ ಅನಂತರ ಗ್ರಹಣಪೀಡಿತವಾದ ವಿಜಯನಗರ 
ಸಾಮ್ರಾಜ್ಯ ಕ್ರಿ. ಶ. ೧೫೬೫ರಲ್ಲಿ ನಡೆದುಹೋದ ರಕ್ಕಸ-ತಂಗಡಿಯುದ್ಧದ 
ಪರಿಣಾಮವಾಗಿ ಹೆಚ್ಚುಕಡಿಮೆ ನಾಮಾವಶೇಷವಾದಂತೆಯೇ ಆಯಿತು. ಈ 
ದುರಂತ ಕಾಳಗಕ್ಕೆ ಕಾರಣಗಳನ್ನು ಹುಡುಕಿ ಈ ಯುದ್ಧಕ್ಕೆ ಸಂಬಂಧಿಸಿದಂತೆ 
ತಿಳಿದುಬರುವ ಇತರ ಅಂಶಗಳನ್ನೂ ಓದುಗರ ಮುಂದಿಡುವುದು ಕೋಡದರವರ 
ಮುಖ್ಯ ಉದ್ದೆ ಶ. 

ಅಂತಹ ಸ್ಥೂಲ ಪರಿಚಯವನ್ನು ಒದಗಿಸಿಕೊಡುವಲ್ಲಿ ಕೋಡದರವರು 
ಬಹುಮಟ್ಟಿಗೆ ಯಶಸ್ವಿಗಳಾಗಿರುವರಾದರೂ, ವಿಷಯದ ನಿರೂಪಣೆಯಲ್ಲಿ 
ಕೆಲವೊಂದು ಕುಂದುಕೊರತೆಗಳು ಕಂಡುಬರುತ್ತವೆ. ಪುಟ ೧೨ರಲ್ಲಿ ಲೇಖಕರು 
ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾದದ್ದು ೧೩೪೬ರಲ್ಲಿ ಎಂದಿದ್ದಾರೆ. ನಿಜ 
ಸಂಗತಿ ಎಂದರೆ ವಿಜಯನಗರ ಹುಟ್ಟಿದ್ದು ಕ್ರಿ. ಶ. ೧೩೩೬ರಲ್ಲಿ, ಅದೇ ವರ್ಷದ 
ಎಪ್ರಿಲ್‌ ೧೮ರಂದು ೧ನೆಯ ಹರಿಹರ ಪಟ್ಟಾ ಭಿಹಿಕ್ಕನಾದಾಗ. 

ವಿಜಯನಗರದ ಅಧಃಪತನಕ್ಕೆ ಧರ್ಮದ್ವೇಷ ಕಾರಣವಲ್ಲ ಎಂದು ತೋರಿಸಿ 
ಕೊಡಲು ಹೊರಟ ಕೋಡದರವರು ಧರ್ಮದ್ವೇಷದಿಂದಲೇ ಆ ಸಾಮ್ರಾಜ್ಯದ 
ಸತನವಾಯಿತೆಂದೇ ತೋರಿಸಿಕೊಟ್ಟಂತಾಗಿದೆ! ಇತಿಹಾಸಕಾರ ಪಕ್ಷಪಾತ ಧೋರಣೆ 
ಯಿಂದ ಏನನ್ನೂ ಹೇಳಬಾರದೆಂಬುದು ಲೇಖಕರ ಧ್ಯೇಯವಾಗಿದ್ದರೂ (ಪುಟ ೬) 
" ಬಹಮನಿ ರಾಜ್ಯವು ನೆರೆಯ ಹಿಂದೂಸಾಮ್ರಾಜ್ಯದೊಡನೆ ಯಾವಾಗಲೂ ಕಲಹ 
ತೆಗೆದು ಕದನಕ್ಕಿಳಿಯುತ್ತಿತ್ತು' ಎಂದು ಏಕಪಕ್ಷೀಯವಾಗಿ ನುಡಿದಿದ್ದಾರೆ. 
ಬಹಮನಿ-- ವಿಜಯನಗರ ಯುದ್ಧಗಳಿಗೆ ಬಹಮನಿಯವರಷ್ಟೇ ವಿಜಯ 
ನಗರದವರೂ ಕಾರಣರಿದ್ದರೆಂದು ಎಲ್ಲ ಇತಿಹಾಸ ಗ್ರಂಥಗಳಲ್ಲೂ ಸ್ಪಷ್ಟವಾಗಿಯೇ 
ತೋರಿಸಿಕೊಡಲಾಗಿದೆ. 

"ನಿಜಯನಗರದ ನಿರ್ಣಾಯಕ ಯುದ್ಧದ ಪರಿಣಾಮಗಳು ದಕ್ಷಿಣ ಭಾರತದ 


ಪುಸ್ತಕ ಲೋಕ ೧೫೯ 


ಚರಿತ್ರೆಗೆ ಮಾರಕವಾಗಿ ಪರಿಣಮಿಸಿದವು' ಎನ್ನು ತ್ತಾರೆ ಕೋಡದರವರು. ಚರಿತ್ರೆಗೆ 
ಮಾರಕವಾಗಿ ಪರಿಣಮಿಸಿದವು ಎನ್ನುವುದರ ಅರ್ಥವೇನು? ಚರಿತ್ರೆಗೆ ಸಾವುಂಟೀ? 
ವಿಜಯನಗರ ಆ ಯುದ್ಧದ ಪರಿಣಾಮವಾಗಿ ಬಲಗುಂದಿಹೋಯಿತೇನೋ 
ಹೌದು. ಆದರೆ ಅದೂ ಕೂಡ ಚರಿತ್ರೆಯ ಬಿಂದು ಅಂಶವಷ್ಟೆ. 

ಇಂತಹ ಕೆಲವು ಕೊರತೆಗಳನ್ನು ಬಿಟ್ಟರೆ ಕೋಡದರವರ ಕಿರುಹೊತ್ತಿಗೆ 
ಕರ್ಣಾಟಕದ ಜನಸಾಮಾನ್ಯರಿಗೆ ಒಂದು ಒಳ್ಳೆಯ ಕೊಡುಗೆಯೆಂದೇ ಹೇಳಬೇಕು. 

ಎರಡನೆಯ ಗ್ರಂಥ ಡಾ. ಶ್ರೀನಿವಾಸ ರಿತ್ತಿಯವರ " ಮುಳುಗುಂದ ನಾಡು. 
ಡಾ. ರಿತ್ತಿಯವರು ಶ್ರೇಷ್ಠ ಶಾಸನಸಂಶೋಧಕರೂ ಹೌದು ಇತಿಹಾಸಜ್ಞರೂ 
ಹೌದು. ಅಂದಮೇಲೆ " ಮುಳುಗುಂದ ನಾಡು ' ಉತ್ತಮವಾದ, ಅತ್ಯುಪಯುಕ್ತ 
ವಾದ ಒಂದು ಪ್ರಬಂಧವೆಂದು ಒತ್ತಿ ಹೇಳುವುದು ಅನಗತ್ಯ. ಪ್ರಾಚೀನ ಕಾಲದಿಂದಲೂ 
ಕರ್ಣಾಟಕವು ಗಂಗವಾಡಿ, ಬನವಾಸೆನಾಡು, ಸಲಸಿಗೆನಾಡು, ಪುರಿಗೆರೆ, ಬೆಳ್ತೊಲ 
ಮುಂತಾದ ಹಲವಾರು ಪ್ರಾಂತಗಳಾಗಿ ವಿಭಕ್ತಗೊಂಡಿದ್ದು, ದೊರೆತಿರುವ ನೂರಾರು 
ಶಾಸನಗಳು ಕನ್ನಡಿಗರಿಗೆ ಈ ನಾಡುಗಳ ಕುರಿತಾಗಿದ್ದ ಅಪಾರ ಪ್ರೇಮ, ಭಕ್ತಿಗಳಿಗೆ 
ಸಾಕ್ಷಿಯಾಗಿವೆ. ಈ ಪ್ರಾಂತಗಳು ಹಿಂದಿನಿಂದೂ ತಮ್ಮ ತಮ್ಮವೇ ಆದ ವಿಶಿಷ್ಟ 
ರೀತಿಗಳಲ್ಲಿ ಕರ್ಣಾಟಕದ ರಾಜಕೀಯ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ 
ಬೆಳೆವಣಿಗೆಗೆ ಕಾರಣವಾಗಿದ್ದುವು. ಅಂತಹ ಪ್ರಾಂತಗಳಲ್ಲೊಂದಾದ ಮುಳುಗುಂದ 
ನಾಡಿನ ಬಗೆಗೆ ಶ್ಲಾಘನೀಯ ರೀತಿಯಲ್ಲಿ ಶೈಲಿಯಲ್ಲಿ ಡಾ. ರಿತ್ತಿಯವರು ವಿಚಾರ 
“ಪೂರ್ವಕವಾದ ಪ್ರಬಂಧವನ್ನು ಬರೆದು ಕನ್ನಡಿಗರಿಗೆ ಅಮೂಲ್ಯಸೇವೆ ಸಲ್ಲಿಸಿದ್ದಾರೆ. 

ಇನ್ನು, " ಮುಳುಗುಂದ' ಎಂಬ ಹೆಸರಿನ ಮೂಲವೇನಿರಬಹುದೆಂಬುದನ್ನು 
ಚರ್ಚಿಸುವಲ್ಲಿ ಲೇಖಕರು " ಬೆಳ್ವೊಲ 'ವೆಂದರೆ ಬಿಳಿಯಹೊಲವಲ್ಲ, " ಬೆಳೆಯುವ 
ಹೊಲ? ಎಂದಿದ್ದಾರೆ. ಇದು ಸರಿಯಲ್ಲವೆಂಬುದು ನನ್ನ ಭಾವನೆ. ಬೆಳ್ತೊಲ 
ಬೆಳ್‌ 4 ಹೊಲದಿಂದಲೇ ಹುಟ್ಟಿದ್ದು. ಬಿಳಿಯ ಹೊಲವೆಂದೇ ಅದರ ಅರ್ಥ. 
ತಮಿಳುನಾಡಿನಲ್ಲೂ " ವೆಣ್ಣಿಲಂ' ಎಂಬ ಊರ ಹೆಸರಿದೆ. ವೆಳ್‌ನಿಲಂ ಎಂಬುದೇ 
" ವೆಣ್ಣಿಲಂ' ಎಂದಾಗಿರುತ್ತದೆ. 

ಎಕೊ. ವ್ಯಾ. ರ. 


ತರ್ಕಶಾಸ್ತ್ರ ಪರಿಚಯ, ಲೇಖಕರು: ಕೆ, ಡಿ, ತಂಗೋಡ್ಮ ಬಿ. ಎಚ್‌. ಕೊಟಬಾಗಿ, 
ಸಿ, ಸಿ. ದೀಕ್ಷಿತ; ಪ್ರಕಾಶಕರು: ಕರ್ನಾಟಕ ವಿಶ್ವನಿದ್ಯಾಲಯ್ಕ ಧಾರವಾಡ ; ಪುಟಗಳು : 
113-168; ಬೆಲೆ: ಮೂರು ರೂಪಾಯಿ 


ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಉಚ್ಚವಿದ್ಯಾಭ್ಯಾಸಕ್ಕೂ ಕನ್ನಡವನ್ನೇ 
ಬಳಸುವ ಯತ್ನಕ್ಕೆ ಪೂರ್ವಭಾವಿಯಾಗಿ ಕೈಗೊಂಡ ಪಠ್ಯಪುಸ್ತಕಗಳ ಕತ 
ಅಂಗವಾಗಿ ಬರೆಯಲಾದ ಈ ಪುಸ್ತಕ ಸುಲಭವಾದ, ಸ್ಪಷ್ಟವಾದ ಭಾಷೆಯಲ್ಲಿ 


೧೬೦ ಮಾನವಿಕ ಕರ್ಣಾಟಕ 


ಬರೆಯಲ್ಪಟ್ಟಿದೆ. ಒಂದು ವರ್ಷದ ಪ್ರಿ-ಯೂನಿವರ್ಸಿಟ ತರಗತಿಗೆ ಇದುವರೆಗೆ 
ಬರೆಯಲ್ಪಟ್ಟಿರುವ ಪಠ್ಯಪುಸ್ಮಕಗಳ ಮಾದರಿಯಲ್ಲೇ ಈ ಪುಸ್ತಕವನ್ನೂ ಬರೆಯ 
ಲಾಗಿದೆ. ಬರೆದಿರುವ ಶೈಲಿ, ಪ್ರತಿಯೊಂದು ವಿಷಯಕ್ಕೂ ಕೊಟ್ಟಿರುವ ಯೋಗ್ಯ 
ಪ್ರಾತಿನಿಧ್ಯ, ಸೂಕ್ತ ಕನ್ನಡ ಪಾರಿಭಾಷಿಕ ಶಬ್ದಗಳ ಬಳಕೆ (ಜೊತೆಯಲ್ಲೇ 
ಇಂಗ್ಲಿಷ್‌ ಶಬ್ದಗಳನ್ನೂ ಕಂಸಗಳಲ್ಲಿ ಕೊಟ್ಟಿ ರುವುದು)--ಇವು ಈ ಪುಸ್ತಕದ 
ಗುಣಗಳು. ಸಿಲೊಜಿಸಂ ಎಂಬ ಶಬ್ದವನ್ನು " ತ್ರಿವಾಕ್ಯಾನುಮಾನ'ನೆಂದು 
ಅನುವಾದಿಸಿರುವುದಂತೂ ತುಂಬ ಸಮರ್ಪಕವಾಗಿದೆ. " ಸಂಬಂಧಗಳು ಮತ್ತು 
ಸಂಬಂಧಾನುಮಾನಗಳು' ಎಂಬ ಪ್ರಕರಣ ಮತ್ತು ಅನುಮಾನ ಪ್ರಕರಣಗಳಲ್ಲಿ 
ತಾರ್ಕಿಕ ವಾಕ್ಯಗಳನ್ನು ಸೂಚಿಸಲು p, ಆ ಎಂಬ ಸಂಕೇತಗಳನ್ನು ಬಳಸಿರು 
ವುದರ ಹೊರತು ಮಿಕ್ಕೆಲ್ಲ ವಿಷಯಗಳಲ್ಲೂ ಈ ಪುಸ್ತಕ ಇದುವರೆಗಿನ ಪಠ್ಯಪುಸ್ತಕಗಳ 
ಜಾಡನ್ನೇ ಅನುಸರಿಸಿದೆಯೆನ್ನ ಬಹುದು. 

ಉಚ್ಚ ವಿದ್ಯಾಭ್ಯಾಸಕ್ಕೂ ಕನ್ನಡವನ್ನೇ ಬಳಸುವುದರ ಉದ್ದೇಶವೆಂದರೆ 
ನಾವು ವಿದೇಶೀ ಭಾಷೆಗಳನ್ನು ಬಿಟ್ಟು ನಮ್ಮ ಮಾತೃಭಾಷೆಯಲ್ಲಿಯೇ ಆಲೋ 
ಚಿಸಲು ವ್ಯವಹರಿಸಲು ಸಾಧ್ಯವಾಗಿ, ವಿದೇಶೀಯರು ತಮ್ಮ ಭಾಷಾಮಾಧ್ಯಮಗಳ - 
ಮೂಲಕ ಸಾಧಿಸಿರುವ ವೈಚಾರಿಕ ಪ್ರಗತಿಯನ್ನೇ ನಾವೂ ಅಂತಿಮವಾಗಿ ಸಾಧಿಸ 
ಬೇಕೆಂಬುದು. ಆದ್ದರಿಂದ ನಾವು ಕನ್ನಡದಲ್ಲಿ ಇದುವರೆಗೆ ಲಭ್ಯವಿಲ್ಲದಿದ್ದ 
ಪುಸ್ತಕಗಳ ಅನುವಾದ, ಸ್ವತಂತ್ರ ರಚನೆಗಳಿಗೆ ತೊಡಗಿದ್ದೇವೆ. ಪುಸ್ತಕಗಳನ್ನು 
ಸ್ವತಂತ್ರವಾಗಿ ರಚಿಸುವಾಗ ಇಪ್ಪತ್ತನೆಯ ಶತಮಾನದ ಐದು-ಆರನೆಯ ದಶಕಗಳ 
ದೃಷ್ಟಿ ಅವುಗಳಲ್ಲಿ ಮೂಡಿ ಬರದಿದ್ದರೆ ಅಂಥ ಪಠ್ಯಪುಸ್ತಕಗಳನ್ನು ಓದುವ 
ಕನ್ನಡಿಗರ ವೈಚಾರಿಕ ಪ್ರಗತಿ 6 ಪ್ರಗತಿ 1 ಎನ್ಸಿಸಿಕೊಳ್ಳ ಲಾರದು. ವಾ ದೃಷ್ಟಿಯಿಂದ 
ಈ ಮೇಲಿನ ಪುಸ್ತ ಕವಷ್ಟೇ ಅಲ್ಲ, ಇದುವರೆಗೆ ಕನ್ನಡದಲ್ಲಿ ಪ್ರಕಟವಾಗಿರುವ ಇದೇ 
ಗುಂಪಿನ ತರ್ಕಶಾಸ್ತ್ರದ ಎಲ್ಲಾ ಪುಸ್ತಕಗಳೂ ನಿರಾಸೆಯನ್ನೇ ಉಂಟುಮಾಡುತ್ತವೆ. 

ಒಂದೆರಡು ಉದಾಹರಣೆಗಳನ್ನು ಕೊಡುವುದಾದರೆ, ಪಾಶ್ಚಾತ್ಯ ತರ್ಕಶಾಶ್ರದ 
ಇತಿಹಾಸವನ್ನು ಬಲ್ಲವರೆಲ್ಲರಿಗೂ " ತಾರ್ಕಿಕ ವಾಕ್ಯಗಳಲ್ಲಿ ಎರಡೇ ಪದಗಳು 
(ಟರ್ಮ್ಸ್‌) ಇರಬೇಕು, "ಈ ಪದಗಳ ನಡುವೆ ಒಂದೇ ರೀತಿಯ ಸಂಬಂಧ 
ವಿಧೇಯತಾಸಂಬಂಧ (ರಿಲೇಷನ್‌ ಆಫ್‌ ಪ್ರೆಡಿಕೇಷನ್‌)-ಸಾಧ್ಯ', " ಪದಗಳೆಲ್ಲವೂ 
ವರ್ಗಗಳನ್ನು (ಕ್ಲಾಸಸ್‌) ಸೂಚಿಸುತ್ತವೆ, "ಪ್ರತಿಯೊಂದು ಪದಕ್ಕೂ ಗುಣ 
ನಿರ್ದೇಶನ (ಕನೋಟೀಷನ್‌) ಮತ್ತು ವಸ್ತುನಿರ್ದೇಶನ (ಡಿನೋಟೀಷನ್‌) 
ಇರುತ್ತದೆ, " ಪದಗಳೆಲ್ಲಕ್ಕೂ ವ್ಯಾಪಿ ಇದೆ (ಡಿಸ್ಟ್ರಿಬ್ಯೂಷನ್‌)' ಮುಂತಾದ ನಂಬಿಕೆ 
ಗಳಿಂದಾಗಿ ಹೇಗೆ ಹತ್ತಾರು ಶತಮಾನಗಳ ಕಾಲ ತರ್ಕಶಾಸ್ತ್ರದಲ್ಲಿ ಕಿಂಚಿತ್ತೂ 
ಪ್ರಗತಿಯಾಗಲಿಲ್ಲವೆಂಬುದು ತಿಳಿದಿರುತ್ತದೆ. ಈ ನಂಬಿಕೆಗಳು ದೋಷಪೂರ್ಣವೆಂದು 
ಇಪ್ಪತ್ತನೆಯ ಶತಮಾನದ ಆದಿಭಾಗದಿಂದಲೂ ಪಾಶ್ಚಾತ್ಯ ತಾರ್ಕಿಕರು ವಾದಿಸಿ, 


ಜ್‌ 


ಪುಸ್ತಕ ಲೋಕ ೧೬೧ 


ಸಿದ್ಧಾಂತಮಾಡಿ ತರ್ಕಶಾಸ್ತ್ರದಲ್ಲಿ ಮೂಲಭೂತವಾದ ಬದಲಾನಣೆಗಳನ್ನೆೇ 
ಮಾಡಿದ್ದರೂ ಭಾರತದಲ್ಲಿ ಬರೆಯಲಾದ ಬಹುಶಃ ಯಾವ ತರ್ಕಶಾಸ್ತ್ರದ ಪಠ 
w ಇ ರ 

ಪುಸ್ತಕಗಳಲ್ಲಿಯೂ ಇದರ ಸುಳಿವು ಕಾಣಿಸುವುದಿಲ್ಲ. ನಾವು ಇನ್ನೂ &5[೦ 
ಎಂಬ ನಾಲ್ಕು ವಿಧವಾದ ತಾರ್ಕಿಕ ವಾಕ್ಯಗಳು ಮಾತ್ರ ಇವೆಯೆಂದು ಬೋಧಿಸು 
ತ್ತಿದ್ದೇವೆ. ಕನ್ನಡದಲ್ಲಿ ಹೊಸದಾಗಿ ಬರೆಯುವಾಗಲಾದರೂ ಈ ದೋಷವನ್ನು 
ನಿವಾರಿಸಿಕೊಳ್ಳ ಬಹುದಿತ್ತು. ಕೊನೆಯಪಕ್ಷ ಸ್ಟೈಬಿಂಗಳ.. ಎ ಮಾಡರ್ನ್‌ 
ಎಲಿಮೆಂಟರಿ ಲಾಜಿಕ್‌ ಪುಸ್ತಕದ ಮಾದರಿಯಲ್ಲಾದರೂ ಒಂದು ಪಠ್ಯಪುಸ್ತಕವನ್ನು 
ರಚಿಸಿದ್ದರೆ ಕನ್ನಡಿಗರಿಗೆ ಮಹದುಪಕಾರವಾಗುತ್ತಿತ್ತು. 

ಕನ್ನಡದಲ್ಲಿ ಶಾಸ್ತ್ರಗ್ರಂಥಗಳ, ಪಠ್ಯಪುಸ್ತಕಗಳ ರಚನೆಯಾದ ಮಾತ್ರಕ್ಕೇ 
ನಮ್ಮ ವೈಚಾರಿಕ ಪ್ರಗತಿಯಾಗುವುದಿಲ್ಲ. ಆಯಾ ಕ್ಷೇತ್ರಗಳಲ್ಲಿ ಇದುವರೆಗೆ 
ಆಗಿರುವ ಮತ್ತು ಸಮಕಾಲೀನ ಬೆಳೆವಣಿಗೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು 
ಕನ್ನಡದಲ್ಲಿ ಪುಸ್ತ ಕರಚನೆ ಮಾಡಿದರೆ ಮಾತ್ರ ಆ ಕ್ರಮ ಸಾರ್ಥಕವಾಗುತ್ತದೆ. 
ಇನ್ನು ಮುಂದೆ ಕನ್ನಡದಲ್ಲಿ ಪ್ರಕಟವಾಗುವ ತರ್ಕಶಾಸ್ತ್ರದ ಪಠ್ಯಪುಸ್ತಕಗಳಾದರೂ 
ಹೊಸ ಜಾಡು ಹಿಡಿಯಲಿ. 

ಪುಸ್ತಕದ ಮುದ್ರಣ ಚೆನ್ನಾಗಿದೆ. ಅಲ್ಲಲ್ಲಿ ಇಣುಕುವ ಚಿಕ್ಕ ಪುಟ್ಟಿ ಅಚ್ಚಿನ 
ದೋಷಗಳನ್ನೂ ಅನುಸರಿಸಿರುವ ಹಳೆಯ ಜಾಡನ್ನೂ ಮರೆತರೆ ಈ ಪ್ರಯತ್ನ 
ಮೆಚ್ಚುವಂತಹುದು. 

ಶ್ರೀನಿವಾಸರಾವ್‌ 


ಹಿಂದೂ ವಿವಾಹ ಮತ್ತು ವಿಚ್ಛೇದನ ಲೇಖಕರು: ಎಂ. ಎಸ್‌. ರಾಮರಾವ್‌, 
ಬಿ.ಎಸ್‌ಸಿ, ಎಂ.ಎ., ಬಿ.ಎಲ್‌, ಅಧ್ಯಾಪಕರು, ಶಾರದಾವಿಲಾಸ ಲಾ ಕಾಲೇಜು, ಮೈಸೂರು; 
ಪುಟಗಳು: ೩೭; ಬೆಲೆ: ೭೫ ಪೈಸೆ 


ಶಾರದಾವಿಲಾಸ ಲಾ ಕಾಲೇಜು ಅಧ್ಯಯನ ಸಂಘದ ಕೃಪೆಯಿಂದ ಬೆಳಕು 
ಕಂಡ ಈ ಪುಟ್ಟ ಕೃತಿ ಚಿಕ್ಕದಾದರೂ ಸುಂದರವಾಗಿದೆ. ಇದು ಹಿಂದೂ ವಿವಾಹಕ್ಕೆ 
ಸಂಬಂಧಿಸಿದ ಕಾನೂನುಗಳ ಪರಿಚಯವನ್ನು ಓದುಗರಿಗೆ ಮಾಡಿಕೊಡುತ್ತದೆ. 
ಹಿಂದೂ ವಿವಾಹ ಶಾಸನ ಗಂಡಸರಿಗೆ ಒಬ್ಬರಿಗಿಂತ ಹೆಚ್ಚು ಮಂದಿಯನ್ನು ನಿವಾಹ 
ವಾಗಲು ಹಕ್ಕುಳ್ಳ ಸಂಪ್ರದಾಯಕ್ಕೆ ಮುಟ್ಟುಗೋಲು ಹಾಕಿದೆ. ಕಟ್ಟಿಕೊಂಡ 
ಹೆಂಡತಿಯನ್ನು ವಿನಾಕಾರಣ ಬಿಟ್ಟು ಅವಳಿಗೆ ಗತಿಗೋಶ್ರ ಇಲ್ಲದಂತೆ ಮಾಡುವ 
ದುರ್ನಿತಿಗೆ ತಡೆಕಟ್ಟದೆ. ಕಾನೂನಿನಲ್ಲಿ ನಿರ್ದೇಶಿಸಿದ ಕಾರಣಗಳಿಗಾಗಿ ಹಿಂದೂ 
ಹೆಂಗಸು ಅಥವಾ ಗಂಡಸು ವಿವಾಹ ನಿಚ್ಛೇದನ ಮಾಡಿಕೊಳ್ಳ ಬಹುದು-ಬಿಡುಗಡೆ 
ಸಡೆಯಬಹುದು. ಭಾರತ ೧೯೫೫ರ ಹಿಂದೂ ವಿನಾಹ ಶಾಸನವನ್ನ) (ದಿ ಹಿಂದೂ 
ಮ್ಯಾರೇಜ್‌ ಆಕ್ಟ್‌ ೧೯೫೫) ಮಾಡುವಾಗ ವಿವಾಹ ನಿಚ್ಛೇದನ ನಿಚಾರದಲ್ಲಿ 

11 


೧೬೨ ಮಾನವಿಕ ಕರ್ಣಾಟಕ 


ಪಾಶ್ಚಾತ್ಯ ಕಾನೂನನ್ನು ಅನುಸರಿಸಿದೆಯೆನ್ನ ಬೇಕು. ಹಿಂದೂ ವಿವಾಹ 
ಶಾಸನ ವಿವಾಹಿತರು ಇಬ್ಬರೂ ಹಿಂದೂಗಳಿದ್ದಾಗ ಮಾತ್ರ ಅನ್ವಯಿಸುತ್ತದೆ. 
ಅದರಲ್ಲಿ ಯಾರಾದರೊಬ್ಬರು ಹಿಂದೂ ಅಲ್ಲದಿದ್ದರೆ ಅಥವ. ಇಬ್ಬರೂ ಭಿನ್ನ 
ಮತೀಯಗಾಗಿದ್ದರೆ ೧೯೫೪ರ ಸ್ಪೆಷಲ್‌ ಮ್ಯಾರೇಜ್‌ ಆಕ್ಟ್‌ ಅಂತಹ ವಿವಾಹೆ 
ಸಂಬಂಧ ವಿಚಾರಗಳನ್ನು ಕಾನೂನಿನ ಕಕ್ಷೆಯಲ್ಲಿ ತಂದಿದೆ. ಈ ಪುಸ್ತಕದಲ್ಲಿ 
ಪ್ರಮಾದದಿಂದ ಈ ಸ್ಪೆಷಲ್‌ ಮ್ಯಾರೇಜ್‌ ಆಕ್ಟ್‌ ೧೯೫೫ರದು ಎಂದು ಹೇಳಿದೆ. 
ಇದು ಸರಿಯಲ್ಲ. ಈ ಕಾನೂನು ೧೯೫೪ರದು. ಈ ಕೃತಿ ಈ ಎರಡು ಶಾಸನ 
ಗಳನ್ನು ಪರಿಶೀಲಿಸಿದೆ. ಈ ವಿವಾಹ ಶಾಸನಗಳು ಬೇಕಾಗಿದ್ದುವೆ? ಬೇಡವಾ 
ಗಿದ್ದುವೆ? ಇವು ಸರಿಯಾಗಿವೆಯೇ?--ಇವೆಲ್ಲ ನಿವಾದಾಸ್ಪದ. ಆದರೆ ಮಾನವ 
ಜೀವನದಲ್ಲಿ ವಿವಾಹ ಅತಿ ಪ್ರಮುಖ ವಿಚಾರಗಳಲ್ಲಿ ಒಂದು. ವಿವಾಹಿತರು ಆ 


ವಿಚಾರದಲ್ಲಿ ಅವರವರ ಹಕ್ಕುಜಾಧ್ಯತೆಗಳನ್ನು ತಿಳಿದುಕೊಳ್ಳುವುದು ಅಗತ್ಯ. 


ಹಿಂದೂ ದತ್ತಸ್ವೀಕಾರ, ಜೀವನಾಂಶ ಮತ್ತು ಪೋಷಣೆ, ಲೇಖಕರು: ಎಂ. ಎಸ್‌. 
ರಾಮರಾವ್‌, ಬಿಎಸ್‌ಸಿ, ಎಂಎ., ಬಿ.ಎಲ್‌, ಆಧ್ಯಾ ಪಕರ್ಕು ಶಾರದಾವಿಲಾಸ ಲಾ 
ಕಾಲೇಜ್ಕು ಮೈಸೂರು; ಪುಟಗಳು; ೩೬ ; ಬೆಲೆ: ೭೫ ಪೈಸೆ 


ಕನ್ನಡದಲ್ಲಿ ಕಾನೂನಿನ ವಿಚಾರವಾಗಿ ಬರೆಯುವುದು ಸುಲಭವಲ್ಲ. ಶ್ರೀ 
ರಾಮರಾಯರು ಈ ಕಿರುಹೊತ್ತಿಗೆಯಲ್ಲಿ ಹಿಂದೂ ದತ್ರಸ್ವೀಕಾರದ ವಿಚಾರವಾಗಿ 
ಮತ್ತು ಪೋಷಣೆಯ ವಿಚಾರವಾಗಿ ಭಾರತ ದಿ ಹಿಂದೂ ಅಡಾಪ್ಸನ” ಅಂಡ್‌ 
ಮೇನ್‌ಟಿನೆನ್ಸ್‌ ಆಕ್ಟ್‌ ೧೯೫೬ ಮತ್ತು ದಿ ಹಿಂದೂ ಮೈನಾರಿಟ ಅಂಡ್‌ 
ಗಾರ್ಡಿಯನ್‌ಸಿಪ್‌ ಆಕ್ಟ್‌ ೧೯೫೬ ಎಂಬ ಹೆಸರುಗಳಲ್ಲಿ ತಂದ ಕಾಯಿದೆಗಳನ್ನು 
ಜನಸಾಮಾನ್ಯರಿಗೆ ತಿಳಿಯುವಂತೆ ಕನ್ನಡದಲ್ಲಿ ಬರೆದಿರುವರು. ಹಲವಾರು ಲೋಪ 
ದೋಷಗಳಿದ್ದರೂ ಹಿಂದೂ ಸಮಾಜವನ್ನು ಮೇಲೆತ್ತುವ ಉದ್ದೇಶದಿಂದ ಭಾರತ 
ಸರಕಾರ ಹಲವಾರು ಕಾಯಿದೆಗಳನ್ನು ನಿರ್ಮಿಸಿದೆ. ಅಂಥ ಕಾಯಿದೆಗಳಲ್ಲಿ 
ಮೇಲಿನವು ಎರಡು. ಆದರೆ ಕಾನೂನು ಜಾರಿಯಾದ ಬಳಿಕ ಅದರ ಲೋಪ 
ದೋಷಗಳನ್ನು  ಲೆಕ್ಟಿಸುವುದು ಸರ್ವಸಾಮಾನ್ಯರಿಗೆ ಒಪ್ಪಿದ ವಿಚಾರವಲ್ಲ. 
ಕಾನೂನು ಏನು ಎಂಬುದನ್ನು ತಿಳಿದುಕೊಳ್ಳುವುದು ಪ್ರತಿಯೊಬ್ಬನ ಕರ್ತವ್ಯ. 
ಅದಕ್ಕೆ ಸರಿಯಾದ ಪುಸ್ತಕಗಳು ಬೇಕು. ಮೇಲಿನ ಕೃತಿ ಅವುಗಳಲ್ಲಿ ಒಂದು. 
ಭಾಷೆ ಸರಳವಾಗಿದೆ. ಓದುಗರಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸರಿಯಾದ ಮಾಹಿತಿ 
ಈ ಪುಸ್ತಕದಿಂದ ದೊರೆಯುತ್ತದೆ. 

--ಕೈಂತಜೆ 


್ಪ eg 
Ek ಗ LR Ka 


ಸಂಪಾದಕೀಯ 


“ ಉತ್ಪಾದಿಸಿ, ಇಲ್ಲವೇ ವಿನಾಶ ಎಂಬುದು ಆಧುನಿಕ ಅರ್ಥವ್ಯವಸ್ಥೆ ಗಳ ಘೋಷ 
ವಾಕ್ಯ. ಮಾನವನ ಅಸಂಖ್ಯಾತ ಬಯಕೆಗಳನ್ನು ಪೂರೈಸುವುದಷ್ಟೇ ಅಲ್ಲದೆ 
ಅವನಿಗೆ ಉದ್ಯೋಗ ದೊರಕಿಸಿಕೊಡುವುದೂ ವರಮಾನವನ್ನೊದಗಿಸುವುದೂ 
ಅವನು ಸರ್ವದಾ ಪ್ರವರ್ತನಶೀಲನಾಗಿರುವಂತೆ ಮಾಡುವುದೂ ಉತ್ಪಾದನೆಯೇ. 

“ ಮಾನವಿಕ ಕರ್ಣಾಟಕ'ದ ಪ್ರಥಮ ಸಂಚಿಕೆಯ ಬಿಡುಗಡೆಯ ಸಂದರ್ಭದಲ್ಲಿ 
ಪ್ರಧಾನ ಸಂಪಾದಕರಾದ ಡಾ. ಹಾ. ಮಾ. ನಾಯಕ ಅವರು ಹೇಳಿದಂತೆ, 
ಪಾಶ್ಚಾತ್ಯ ವಿಶ್ವವಿದ್ಯಾನಿಲಯಗಳ--ಮುಖ್ಯವಾಗಿ ಅಮೆರಿಕನ್‌ ವಿಶ್ವವಿದ್ಯಾ 
ನಿಲಯಗಳ---ಪಂಡಿತವರ್ಗಕ್ಕೂ ಇಂಥದೇ ಒಂದು ಘೋಷವಾಕ್ಯವಿದೆ. " ಪ್ರಕಟಿಸಿ, 
ಇಲ್ಲವೇ ನಿನಾಶ' ಎಂಬುದು ಆ ವಾಕ್ಯ. ಒಬ್ಬ ಅಧ್ಯಾಪಕನ ಲೆಕ್ಕಕ್ಕೆ ಜಮೆ 
ಯಾಗುವ ಪ್ರಬಂಧಗಳ ಸಂಖ್ಯೆಯೆಷ್ಟು--ಎಂಬುದರ ಮೇಲಿಂದಲೇ ಎಷ್ಟೋ ಸಾರಿ 
ಆತನ ಅಳಿವು ಉಳಿವುಗಳ ನಿರ್ಣಯವಾಗುತ್ತದೆ. ಅನೇಕ ವೇಳೆ ಈ ಪ್ರಕಟನೆಗಳ 
ಪೈಕಿ ಎಷ್ಟೋ ಕೇವಲ ಜಳ್ಳಾಗಿರಬಹುದು. ಡಾ. ಕುವೆಂಪು ಅವರು ಹೇಳುವಂತೆ 
ಇದು ಒಂದು ಬಗೆಯ ಆನೆಕಾಲು ರೋಗವೇ ಆಗಬಹುದು. 

ಆದರೂ ಚಿಂತನಮಂಥನಗಳಲ್ಲಿ ತೊಡಗಿರಜೇಕಾದ್ದು ವಿಶ್ಯವಿದ್ಯಾನಿಲಯ 
ದಲ್ಲಿರುವ ಪ್ರತಿಯೊಬ್ಬ ಅಧ್ಯಾಪಕನ ಕರ್ತವ್ಯ. ಬೋಧನೆ--ಸಂಶೋಧನೆಗಳೆರಡೂ 
ಜೊತೆಜೊತೆಯಲ್ಲಿ ಸಾಗಬೇಕಾದುದು ಅವಶ್ಯ, ಒಂದರಿಂದ ಇನ್ನೊಂದಕ್ಕೆ ಜೈತನ್ಯ. 
"ಮಾನವಿಕ ಕರ್ಣಾಟಕ” ಒಂದು ಅಭಿವ್ಯಕ್ತಿ ಮಾಧ್ಯಮ. ಆದರೆ ಆಯಾ ಕ್ಷೇತ್ರಗಳ 
ವಿದ್ವಾಂಸರು ಬರೆದ ಲೇಖನಗಳನ್ನೊಳಗೊಂಡು ಆಯಾ ಕ್ಷೇತ್ರಗಳ ವಿದ್ವಾಂಸರೇ 
ಓದುವಂಥ ಪತ್ರಿಕೆ ಇದಲ್ಲ. ಡಾ. ಕುವೆಂಪು ಅವರು ಆಶಿಸಿದಂತೆ ಇದು ಆ ಕ್ಷೇತ್ರ 
- ಗಳಲ್ಲಿ ಆಸಕ್ತಿಯುಳ್ಳ ಎಲ್ಲರನ್ನೂ ದೃಷ್ಟಿ ಯಲ್ಲಿಟ್ಟುಕೊಂಡು ಬರೆದ ಪಾಂಡಿತ್ಯಪೂರ್ಣ 
ಲೇಖನಗಳನ್ನೊಳಗೊಂಡಿದ್ದು, ವಿದ್ವಾಂಸವೃಂದಕ್ಕೂ ಜ್ಞಾನಾಸಕ್ತ ಜನಕ್ಕೂ 
ಸಂಬಂಧ ಕಲ್ಪಿಸಬಯಸುತ್ತದೆ. 

ವಿಶ್ವವಿದ್ಯಾನಿಲಯದ ಈ ಹೊಸ ತ್ರೈಮಾಸಿಕೆಗೆ ದೊರಕಿರುವ ಸ್ವಾಗತ 
ಉತ್ತೇಜಕವಾಗಿದೆ. ಕೆಲವು ವಿಷಯಗಳಲ್ಲಿ ನಿರೀಕ್ಷೆಗೂ ಮಿಗಿಲಾಗಿ ಅನೇಕ 
ವಿದ್ವಾಂಸರಿಂದ ಲೇಖನಗಳು ಬಂದಿವೆ. ಆದರೆ ಇನ್ನು ಕೆಲವು ವಿಷಯಗಳಲ್ಲಿ 
ಲೇಖನಗಳ ಕೊರತೆಯಿಜಿ. ಇಂಥ ಒಂದು ಪತ್ರಿಕೆ ಎಲ್ಲ ವಿಷಯಗಳ ಪ್ರತಿನಿಧಿ 
ಸ್ವರೂಪವಾಗಿರಬೇಕೆಂದು ಬಯಸುವುದು ಸಹಜ. ಯಾವ ಒಂದು ನಿಷಯವನ್ನು 


೧೬೪ ಮಾನಸಿಕ ಕರ್ಣಾಟಕ 


ಪ್ರತಿನಿಧಿಸದಿದ್ದರೂ ಆ ಅರಕೆ ಪತ್ರಿಕೆಯದು ಮಾತ್ರ ವಲ್ಲ, ಆ ನಿಷಯದ್ದೂ 

ಆಗುತ್ತದೆ, ನಾಡಿನದೂ ಆಗುತ್ತದೆ. rN ಎಲ್ಲ ಶಾಸ್ತ್ರಗಳ ವಿದ್ವಾಂಸ ಸರೂ 
" ಮಾನವಿಕ ಕರ್ಣಾಟಕ'ವನನ್ನು ತಮ್ಮದನ್ನಾಗಿ ಮಾಡಿಕೊಳ್ಳ ಬೇಕು. ಕಾ 
ಗಳನ್ನು ಬರೆದುಕೊಡುವುದರ "'ಕೊತೆಗೆ ತಂತಮ್ಮ ಕ್ಷೆ ಕ್ಷೇತ್ರಗಳಲ್ಲಿನ 'ಅಧುನಾತನ 
ಪ್ರವೃತ್ತಿಗಳ ಮತ್ತು ಚಟುವಟಓಕೆಗಳ ಬಗ್ಗೆ ಇತರರಿಗೆ ತಿಳಿವಳಿಕೆ ನೀಡಬೇಕು. 
ಪತ್ರಿ ತೆಯಲ್ಲಿ ಪ ರ್ರಕಟವಾದ ಲೇಖನಗಳ ವಾದ ಗ್ರಸ್ತ ವಿಚಾರಗಳ ಬಗ್ಗೆ ಚರ್ಚೆ ನಡೆಸ 
ಬೇಕು. Wig ಇದನ್ನೆಲ್ಲ ನಿರೀಕ್ಷಿಸಲು ಎಲ್ಲರಿಗೂ ಹಕ್ಕುಂಟು. ಕನ್ನಡ : 
ಮಾಧ್ಯಮದ ಯಶಸ್ಸಿಗೂ ಕನ್ನಡದಲ್ಲಿ ನಿಚಾರಸಾಹಿತ್ಯದ ಬೆಳೆವಣಿಗೆಗೂ ಮಾನಸ 


ಲೋಕದ ಈ ಬಗೆಯ ವ್ಯವಹಾರ ಅತ್ಯವಶ್ಯ. 


ಗ ¥ ೩೫ ನ [ 
APSE ಊ[್ಮ್ಮ್ಫ 


೧೧ 


೧೨ 


೧೩ 


೧೪ 


೧೫ 


ಈ ಸಂಚಿಕೆಯ ಲೇಖಕರು 


ಡಾ. ಎಂ, ಮಾದಯ್ಯ: ಮಾನಸಗಂಗೋತ್ರಿಯ ಅರ್ಥಶಾಸ್ತ್ರ ವಿಭಾಗದಲ್ಲಿ ರೀಡರ್‌ 


ಬಿ. ಕೃಷ್ಣನ್‌ : ಮಾನಸಗಂಗೋತ್ರಿಯ ಮನಶ್ಶಾಸ್ತ್ರ ನಿಭಾಗದ ಪ್ರಾಧ್ಯಾಪಕರು 
ಮತ್ತು ಮುಖ್ಯಸ್ಥರು 


ಡಾ. ಬಾ. ರಾ. ಗೋಪಾಲ: ಕರ್ನಾಟಕ ವಿಶ್ವವಿದ್ಯಾ ಲಯದಲ್ಲಿ ಪ್ರಾಚೀನ 
ಭಾರತೀಯ ಇತಿಹಾಸದ ರೀಡರ್‌ 


ಸಿ. ಎಂ. ಮುನಿರಾಮಪ್ಪ: ಮಾನಸಗಂಗೋತ್ರಿಯ ವಾಣಿಜ್ಯ ವಿಭಾಗದಲ್ಲಿ 
ರೀಡರ್‌ 

ಬ. ವಿ. ಸುಬ್ರಹ್ಮಣ್ಯಂ: ಮೈಸೂರು ವಿಶ್ವವಿದ್ಯಾನಿಲಯ ಗ್ರಂಥಾಲಯದಲ್ಲಿ 
ಸಹಾಯಕ ಗ್ರಂಥಪಾಲರು 


ಜಿ. ಆರ್‌. ರಂಗಸ್ವಾಮಯ್ಯ : ಮಾನಸಗಂಗೋತ್ರಿಯ ಇತಿಹಾಸ ವಿಭಾಗದಲ್ಲಿ 
ಅಧ್ಯಾಪಕರು 


ಫೆ. ಜಿ. ರಾಮಕೃಷ್ಣ : ಮೈಸೂರಿನ ಸೇಂಟ್‌ ಫಿಲೋಮಿನಾ ಕಾಲೇಜಿನಲ್ಲಿ ವಾಣಿಜ್ಯ 
ಅಧ್ಯಾಪಕರು 

ಎನ್‌. ಪ್ರಭುಸ್ವಾಮಿ: ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ 
ಅಧ್ಯಾಪಕರು 

ಕುಕ್ಕಿಲ ಕೃಷ್ಣ ಭಟ್ಟಿ ; ಕನ್ನಡ ಸಂಸ್ಕೃತ ವಿದ್ವಾಂಸರು, ಕಲಾ ವಿಮರ್ಶಕರು 

ಶ್ರೀನಿವಾಸರಾವ್‌ : ಮಾನಸಗಂಗೋತ್ರಿಯ ತತ್ತ್ವಶಾಸ್ತ್ರ ವಿಭಾಗದಲ್ಲಿ ಅಧ್ಯಾಪಕರು 

ಡಿ. ಎನ್‌. ಸೀತಾರಾಮಯ್ಯ : ಮಾನಸಗಂಗೋತ್ರಿಯ ಶಿಕ್ಷಣ ವಿಭಾಗದಲ್ಲಿ 
ರೀಡರ್‌ 

ಡಾ, ಪಿ, ಗುರುರಾಜ ಭಟ್‌ : ದಕ್ಷಿಣ ಕನ್ನಡ ಜಿಲ್ಲೆಯ ಕಲ್ಯಾಣಪುರದಲ್ಲಿರುವ 
ಸೇಂಟ್‌ ಮಿಲ್ಯಾಗ್ರೀಸ್‌ ಕಾಲೇಜಿನ ಪ್ರಿನ್ಸಿಪಾಲರು 

ಸಿ.ಕೆ.ಆರ್‌. : ಸಿ. ಕೆ. ರೇಣುಕಾರ್ಯ, ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ 
ಅರ್ಥಶಾಸ್ತ್ರದ ಅಧ್ಯಾಪಕರು 

ಎಚ್‌ .ಎಸ್‌.ಳೆ. : ಎಚ್‌. ಐಸ್‌, ಕೃಷ್ಣಸ್ವಾಮಿ ಅಯ್ಯಂಗಾರ್‌, ಕನ್ನಡ 
ಕೋಶದ ಮಾನವಿಕ ವಿಭಾಗದ ಸಂಪಾದಕರು ; " ಮಾನವಿಕ ಕರ್ಣಾಟಕ'ದ 
ಸಂಪಾದಕರಲ್ಲೊಬ್ಬರು 

ಎ.ವಿ.ಎನ್‌. : ಡಾ. ಎ, ನಿ ನರಸಿಂಹಮೂರ್ತಿ, ಮಾನಸಗಂಗೋತ್ರಿಯ 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ತ್ವ ವಿಭಾಗದಲ್ಲಿ ರೀಡರ್‌ ; " ಮಾನನಿಕ 
ಕರ್ಣಾಟಕದ ಸಂಪಾಡಕರಲ್ಲೊಬ್ಬರು 


೧೬೬ ಮಾನವಿಕ ಕರ್ಣಾಟಕ 


೧೬ ಡಾ. ಎಚ್‌. ಎಂ. ಸದಾಶಿವಯ್ಯ : ಮಾನಸಗಂಗೋತ್ರಿಯ ಸಮಾಜಶಾಸ್ತ್ರ ವಿಭಾಗ 
ದಲ್ಲಿ ಅಧ್ಯಾಪಕರು 4 


೧೭ ಕೊ.ವ್ಯಾ.ರ.: ಡಾ. ಕೆ. ವಿ, ರಮೇಶ್‌, ದೆಪ್ಯೂಟಿ ಸೂಪರಿಂಟಿಂಡಿಂಗ” ಎಪಿ 
ಗ್ರಫಿಸ್ಸ್‌, ಮೈಸೂರು 
ಬ ಅ 


೧೮ "ಕೈಂತಜೆ?; ಕೆ. ಗೋವಿಂದಭಟ್ಟ, ಮಂಗಳೂರಿನ ವಕೀಲರು 


Wo 8428—MUPM—2,0004-25-—12-2-71 


+ 
ಡಾ 


ಮಾನವಿಕ ಕರ್ಣಾಟಕ 


ವಾರ್ಷಿಕ ಚಂದಾ 


ಚೆನೆಚ್ಚ ಸೇರಿ) 

ವಿದ್ಯಾ ರ್ಥಿಗಳಿಗೆ ೪ ರೂ. 
ಸಾಮಾನ್ಯ ಚಂದಾದಾರರಿಗೆ ೬ ರೂ. 
ಸಂಸ್ಥೆಗಳಿಗೆ ಆರೂ, 
ಆಜೀವ ಸದಸ್ಯತ್ತ ೧೦೦ ರೂ. 

ಡೈರೆಕ್ಟರ್‌ 

4 ಪ್ರಸಾರಾಂಗ? 
ಮಾನಸಗಂಗೋತಿ 


